ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು ಭ್ರ. 


'ಜತೋತ್ಸವದ ವಿಶೇಷ ಸಂಚಿಕೆ). ಸಂಪುಟ 25 ಸಂಚಿಕೆ 1-2 
ಜನೆವರಿ -ಜೂನ್‌. 1996 


ಪ್ರಸಾರಾಂಗ 
ಬೆಂಗಳೂರು ವಿಶ್ವವಿದ್ಯಾಲಯ, ಬೆಂಗಳೂರು 


SADHANE ; Kannada Quarterly of the Bangalore University, 
Bangalore. Vol. 25 No. 1 & 2, January— June 1996 


ಸಂಪಾದಕ ಸಮಿತಿ : 


ಡಾ| ಎನ್‌. ಆರ್‌. ಶೆಟ್ಟಿ ಅಧ್ಯಕ್ಷರು 
ಕುಲಪತಿಗಳು 
ಡಾ| ಕೆ. ಮರುಳಸಿದ್ದಪ್ಪ ಪ್ರಧಾನ ಸಂಪಾದಕರು 


ಪ್ರಾಧ್ಯಾಪಕರು ಹಾಗೂ ನಿರ್ದೇಶಕರು 


ಡಾ| ಶ್ರೀಮತಿ ಲೀಲಾರಾವ್‌ ಸಂಪಾದಕರು 
ಪ್ರಾಧ್ಯಾಪಕರು, ಸಂಹವನ ವಿಭಾಗ 


ಶ್ರೀಮತಿ ಎಂ. ಸುಮಿತ್ರ 
ಅಧ್ಯಾಪಕರು, ಕನ್ನಡ ಅಧ್ಯಯನ ಕೇಂದ್ರ 


99 


ಶ್ರೀ ಎಂ. ಜಿ. ಮಂಜುನಾಥ್‌ 
ಸಂಶೋಧನಾ ವಿದ್ಯಾರ್ಥಿ, ಕನ್ನಡ ಅಧ್ಯಯನ ಕೇಂದ್ರ 


ವಾರ್ಷಿಕ ಚಂದಾ : ರೂ. 15-00 
ವಿದ್ಯಾರ್ಥಿಗಳಿಗೆ ರೂ. 10-00 (ದೃಢೀಕರಣ ಪತ್ರವನ್ನು ಕಳುಹಿಸಬೇಕು) 
ಆಜೀವ ಸದಸ್ಯತ್ವ ರೂ. 150-00 


ಪ್ರಕಾಶಕರು : 

ಎಂ. ಪುಟ ಸ್ಮಾಮಿ 

ನಿರ್ದೇಶಕ (ಕಾರ್ಯನಿರ್ವಾಹಕ), ಪ್ರಸಾರಾಂಗ 
ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು-560 056 


ಮುದ್ರಕರು : 

ಎಸ್‌. ಎಂ. ಹೊನ್ನಪ್ಪ 

ನಿರ್ದೇಶಕ (ಕಾರ್ಯನಿರ್ವಾಹಕ) 

ಬೆಂಗಳೂರು ವಿಶ್ವವಿದ್ಯಾಲಯ ಮುದ್ರಣಾಲಯ, ಬೆಂಗಳೂರು 


ಪರಿವಿಡಿ 


ಕಲ್ಪನೆಯ ಬೆನ್ನೇರಿ ಬಿದ್ದಾಗ (ಕವನ) 
ಕು॥ ತಮಿಳ್‌ ಸೆಲ್ವಿ 


ಗಂಗರ ಒಂದು ಹೊಸ ಶಾಸನ 
ಡಾ॥ ಹಂಪ. ನಾಗರಾಜಯ್ಯ 


ವ್ಯಾಸನಿಗೂ ತೂಕಡಿಕೆ 
ಡಾ| ಎಸ್‌. ಪಿ. ಪದ್ಮಪ್ರಸಾದ್‌ 


ಕಿನ್ನರಿಯ ಕನಸು (ಕವನ) 
ಟಿ. ಯಲ್ಲಪ್ಪ 

ಗಂಗವಾರದ ಅಭೂತಪೂರ್ವ ವೈಷ್ಣವಿಯ ವಿಗ್ರಹ 
ಎಂ. ಜಿ. ಮಂಜುನಾಥ 
ಕೆಂಗೇರಿ ಚಕ್ರಪಾಣಿ 


ಶಾಸನಗಳಲ್ಲಿ ಬಸದಿಗಳು 
ಡಾ ಹಂಪ. ನಾಗರಾಜಯ್ಯ 


ಈ ಹುಚ್ಚು ನಗೆಯೇಕೆ (ಕವನ) 
ಟಿ. ಡಿ. ರಾಜಣ್ಣ 

ಮೂರು ಜೈನ ಪುರಾಣಗಳು : ಸಮೀಕ್ಷೆ 
ಡಾ॥ ಕಮಲಾ ಹಂಪನಾ 


ಹೊಮ್ಮಳಿಗೆ ನಾಡು, ಬನ್ನೇರುಘಟ್ಟ ಸ್ಥಳನಾಮ ಪರಿಶೀಲನೆ 
ಪಿ.ವಿ.ಕ ಷ್ಣ ಮೂರ್ತಿ 

ಯಮಳಪ್ಪಶ್ನೆ : ವಿಶ್ಲೇಷಣೆ 
ಹೊ. ನ. ನೀಲಕಂಠೇಗೌಡ 

ನಿರಂತರ (ಕವನ) 
ಶಶಿಕಲಾ 

ಹಿರೇಮಡಿವಾಳದ ಶಿವನಾಂಕಾರೇಶ ರ ದೇವಾಲಯಾ : 


ಒಂದು ಜಾನಪದೀಯ ಅಧ್ಯಯನ 
ಎಂ. ಬೈರೇಗೌಡ 


ಪುಟ 


16 


21 


23 


27 


54 


55 


75 


79 


91 


92 


ಸಾರಂಗಮಠ ಇತಿಹಾಸ 
ಡಾ॥ ಬಸವಲಿಂಗ ಸೊಪ್ಪಿಮಠ 


ತೊಡರು ಕಾಲಿಗೆ ತೊಡವು (ಕವನ) 
ತಲಘಟ್ಟಪುರ ನಟರಾಜ 


ಬೌದ್ಧ ಹಾಗೂ ಜೆ ಲನ ದರ್ಶನಗಳ ತತ್ತ ವೈಶಿಷ್ಟ, : ಒಂದು ವಿವೇಚನೆ 


ಇವ 8 
ಡಾ| ಟಿ. ಬಿ. ಬಸವರಾಜು 


ಚಾಣಕ್ಯನ ಹಲ್ಲು ಮುರಿದದ್ದೇಕೆ 
ಪ್ರೊ॥ ಶಿವರಾಮಯ್ಯ 
ಸಂಜೆ ಮಬ್ಬಿನ ನಡುವೆ (ಕವನ) 
ಶ್ರೀಮತಿ ಶಾಂತಲಕ್ಷ್ಮಿ 
ತತ್ವಪದಗಳಲ್ಲಿ ಅನುಭಾವ : ಒಂದು ವಿವೇಚನೆ 
ಡಾ| ವಿ. ಜಿ. ಪೂಜಾರ 
ಪ್ರಚಾರ ವಕಾಧ್ಯಮವಾಗಿ ಬೀದಿ ನಾಟಕಗಳು 
ಶ್ರೀ ಡಿ. ಬಿ, ಮಲ್ಲಿಕಾರ್ಜುನಸ್ವಾಮಿ 
ಕಾವೇರಿ (ಕವನ) 
ಡಾ॥ ವಿಜಯಕುಮಾರ ಮಹಾನುಭಾವಿಗಳು 
ತೀರ್ಥಹಳ್ಳಿಯ ಜೋಗಿ ಗುಡ್ಡದ ಜೆ ನ ಅವಶೇಷಗಳು 
ಜಿ. ಕೆ. ದೇವರಾಜಸ್ವಾಮಿ 
ರಘುವೀರ ಹೆಗಡೆ 


ಅರೆಹಳ್ಳಿಯ ಒಂದು ಅಪ್ರಕಟಿತ ಶಾಸನ 
ಆರ್‌. ಜಗದೀಶ್‌ 
ಎಂ. ಜಿ. ಮಂಜುನಾಥ 
ನೆನಪುಗಳ ಸಂಕೋಲೆಯಲಿ (ಕವನ) 
ದೇ. ಸ್ಮಿತಾರೆಡ್ಡಿ 
ಕ್ಸ ಲಸ ದರ್ಶನದಲ್ಲಿ ಶಿಕ್ಷಣ 
ಡಾ| ವಿಲ್ಕಂಮಾಡ್ತ 
ಜಿಲ್ಲಾ ಆಡಳಿತ 
ಡಾ| ಎಂ. ಪಿ. ಭುವನೇಶ್ವರ ಪ್ರಸಾದ್‌ 


105 


124 


126 


141 


151 


153 


165 


170 


172 


177 


181 


183 


202 


ಕಲ್ಪನೆಯ ಬೆನೆ ್ನೇರಿ...ಬಿದ್ದಾಗ 


ತಮಿಳ್‌ ಸೆಲಿ A 


ಅಂಕು ಡೊಂಕಾಗಿದ್ದರೂ ರಸ್ತೆ 

ನಾವು... ನೆಟ್ಟಗೆ ನಡೆಯಬೇಕು 

ಇಲ್ಲವೇ....ಎಡವುವುದು ತಪ್ಪೀತೇ ? 

ಅದಕ್ಕೆಂದು ಅದನ್ನು ರಿಪೇರಿ ವಾಡುವುದು ನಮ್ಮಿಂದಾದೀತೇ ? 
ಎಂಥ ದರೂ ನಡೆದು ಶ್ರಮಿಸಬೇಕು ಜರ 


ನಡೆದು ಬಂದ ದೂರದ 

ನೆನಪಿನಾಳವನ್ನು ಅಗೆದಷ್ಟೂ.., 

ಆಳ ಆಳಳಕ್ಕಿದು ಅದರ ವಿಸ್ತಾರ ಮತ್ತಷ್ಟು ಹೆಚ್ಚಿ . 
ಅದರಲ್ಲಿ ಎಂದೋ ನೆಟ್ಟ ಬೀಜ ಮೊಳೆತು ಚಿಗುರಿ ಗಿಡವಾಗಿ 
ಕಲ್ಪನೆಯ ಬೆನ್ನೇರಿ 

ಎತ್ತರೆತ್ತರ ಆಕಾಶದೆತ್ತರ ಬೆಳೆದಾಗ 

ಮುಚ್ಚ ಂಜೆಯಲ್ಲೂ ಕಪ್ಪು ನೆರಳುಗಳ ಭೀಕರ ಅಲೆದಾಟ 
ಮೂಲ ಪ ಪ್ರವೃತ್ತಿಗಳೇ ಬಿಳಿಲುಗಳಾಗಿ 

ಬೇರು ಬಿಟ್ಟು ಆಳವಾಗಿ ನೆಲೆಯೂರಿದಾಗ 

ತಲೆಯೆತ್ತಿ ದೃಷ್ಟಿಸಿದರೂ ಕಣ್ಣಿಗೇ ಕಾಣಲಾರದಷ್ಟು ಎತ್ತರಕ್ಕೇರಿ... 
ಏಕಿಷ್ಟು ಎತ್ತರವಾಗುತ್ತೀರಿ ನೆನಪುಗಳೇ ? 

ಕೊಂಚ ಬಾಗಲಾರಿರಾ ? 


ಕಲ್ಪನೆಯ ಗರಿಗಳ ರೆಕ್ಕೆ ಬಿಚ್ಚಿ ಇನ್ನೇನು ಹಾರಬೇಕೆನ್ನುವಾಗ 
ಹಠಾತ್ತನೊಂದು ದಿನ 

ಕತ್ತರಿಸಬೇಕಾಯ್ತು ರೆಕ್ಕೆ-ಪ್ರಕ್ಕಗಳ 

ನೆಲದಾಳದ ಬೇರನ್ನೂ ಬಗೆದು ಮತ್ತದೇ 

ಕೂಪಕ್ಕೆ ತಳ್ಳುವ 

ಕುಟಿಲ ಕಾರಸ್ಕಾನ 

ಕ್ಷಣಿಕ ಕ್ಷುದ್ರತೆಯನ್ಲೂ ವೊರೆವ ದಬ್ಬಾಳಿಕೆಗೆ 

ಜೊತೆಗೆ 


ಕ್ರೂರತೆಗೆ ಸಾಕ್ಷಿಯಾಗಬೇಕಾಯ್ತು ! 
ಗರಿಬಿಚ್ಚದಂತೆ ಬಿಗಿಯಾಗಿ ಕಟ್ಟಬೇಕಾಯ್ತು 
ಕಲ್ಪನೆಯ ರೆಕ್ಕೆ-ಪ್ರಕ್ಕಗಳ ಕತ್ತರಿಸಬೇಕಾಯ್ತು 
ದನಿಯಡಗಿ ವಕಾತುಗಳೂ ಮೂಕವಾದವು 
ಕನಸಿನ ದಾರಿಯ ನಡುವೆ ಗಿಡವೊಂದು ನಿಂತಿತ್ತು 
ಅರಳಿ, ಹೂಗಳು ಗಿಡದ ತಾಂಬ ಹರಡಿ 
ಹೊಸಲಂಗವುಡಿಸಿತ್ತು.. ಆದರೆ... 

ನನ್ನ ಸಂವೇದನೆ ಬತ್ತಿತ್ತು 

ಬರಿದಾದ ಮೋಡ ತಿಳಿಯಾಗಿ ತೋರುವ 
ನೀಲಾಕಾಶದಲ್ಲಿ 

ಕನಸುಗಳನ್ನು ಪುನಃ ಹಾಡುಕಿಕೊಂಡು 
ಕಣಿವೆಯ ಅಂಚಲ್ಲಿ ಮತ್ತೆ ನಿಂತಿದ್ದೇನೆ 
ಜೇನ್ಸನಸುಗಳ ಕಾಣುವಾಸೆಯಿಂದ ! 


ಗಂಗರ ಒಂದು ಹೊಸ ಶಾಸನ 


ಡಾ. ಹಂಪ. ನಾಗರಾಜಯ್ಕ 


1.0. ಪೀಠಿಕೆ 


ಯುವ ಪತ್ರಕರ್ತ ಜಿ. ಡಿ. ಯತೀಶ್‌ ನೀಡಿದ ಸುಳಿವು ತಿಳಿದು ಎಂ, ಜಿ. ಮಂಜುನಾಥ 
ರೊಂದಿಗೆ 26-05-96 ರಂದು ಗುತ್ತಲಿಗೆ ಹೋದೆ. ಗುತ್ತಲು ಗ್ರಾಮ ಮಂಡ್ಯದಿಂದ 
ಕೆ. ಎಂ. ದೊಡ್ಡಿ ವಕಾರ್ಗದಲ್ಲಿ ಮಂಡ್ಯಕ್ಕೆ ನಾಲ್ಕು ಕಿ.ವಿಕಾ. ಅಂತರದಲ್ಲಿದೆ. ಊರಾಚೆ 
ಇರುವ ಹೊಲಗಳ ಹತ್ತಿರ ಅರ್ಕೇಶ್ವರ ಸ್ವಾಮಿಯ ಮತ್ತು ಗುತ್ತಲಮ್ಮನ ಎರಡು 
ಗುಡಿಗಳಿವೆ. ಅರ್ಕೇಶ್ವರ ದೇವಾಲಯವು ಆಮೂಲಾಗ್ರವಾಗಿ ಜೀರ್ಣೋದ್ಧಾರ 
ವಾಗುತ್ತಿದೆ. ಹಳೆಯ ಗೋಡೆಯನ್ನು ಕೆಡವಿದಾಗ ಅಲ್ಲಿದ್ದ ಎರಡು ಕಲ್ಲುಚಪ್ಪಡಿಗಳಲ್ಲಿ 
ಶಾಸನವಿರುವುದನ್ನು ಗುರುತಿಸಲಾಯಿತು. ಹಾಗೆಯೇ ಮೇಲ್ಭಾವಣಿಯ ಸೂರಿನಲ್ಲಿದ್ದ 
ಒಂದು ಕಲ್ಲುಚಪ್ಪಡಿಯಲ್ಲಿಯೂ ಶಾಸನವಿರುವುದು ಕಂಡುಬಂದಿತು; ಮೇಲ್ಭಾವಣಿಗೆ 
ಚಾಚಿದಂತೆ ಹಾಸಿದ್ದ ಕಲ್ಲಿನ ಶಾಸನವನ್ನು ಈ ಹಿಂದೆಯೇ ಓದಿ ದಾಖಲಿಸಿದೆ. ಗೋಡೆ 
ಯಲ್ಲಿ ಸೇರಿಹೋಗಿದ್ದ ಎರಡು ಶಾಸನಗಳು ಹೊಸವು; ಅವುಗಳಲ್ಲಿ ಒಂದು ಶಾಸನ 
ವನ್ನು ಕುರಿತು ಈ ಸಂಟಿಪ್ಪಣಿ. 


1.1. ಶಾಸನ ಪಾಠ 


(ಮಂಡ್ಯ ಜಿಲ್ಲೆ) ಮಂಡ್ಕ ತಾಲೂಕಿಗೆ ಸೇರಿದ ಗುತ್ತಲು ಗ್ರಾಮದ ಹೊರಗಡೆ 
ಇರುವ ಅರ್ಕೇಶ್ವರ ದೇವಾಲಯದ ಗೋಡೆಯೊಳಗೆ ಸೇರಿದ್ದ ಕಲ್ಲುಚಪ್ಪಡಿಯಲ್ಲಿರುವ 
ಅಪ್ಪಕಟಿತ-ಹೊಸ ಶಾಸನದ ಪಾಠ: ಎಂ. ಜಿ. ಮಂಜುನಾಥರ ಸಹಾಯದಿಂದ ಈ 
ಶಾಸನ ಪಾಠವನ್ನು ಓದಲಾಯಿತು. 

1. ಶ್ರೀ ಸ್ವಸ್ತಿ ಸಮಸ್ತ ಸುರಾಸುರ ಮ 
ಸ್ತಕ ಮಕುಟಾಂಶುಜಳ ಜಾ 
ಳಂ ಧೌತಪದ ಪ್ರಸ್ತುತ ಜಿ 
ನೇನ್ಹ್ರ ಶಾಸನಮಸ್ತು ಚಿರಂ ಭ 
ದ್ರಮಮಳ ಭವ್ಯಜನಾನಾಂ ॥ 
ವಿಖ್ಯಾತಃ ಪಾಣ್ಣ್ಯವಂಶೋದ್ಭವ 
ವಿದಿತಯಶೋಮೂರ್ತ್ತಿರಾರ್ಯ್ಯ 


ಗಾ ಕ್‌ ಪ 


ಗುತ್ತಲಿನ ಹೊಸ ಶಾ 


ಸ 


ನ 


ಗಂಗರ ಒಂದು ಹೊಸ ಶಾಸನ 5 


8. ನಾವಕಾ ಪಸ 
9. ವರಕುಲವದ್ಯದಾನ ಸಂಪ 
10. ನ್ನಯೋಗಾ ,. ವಿದ್ಯಾಧರ ವಿ 


(ಆ. 


ಶತ ದ್ಯಾಧರ . . ಕ ಸರ್ವ 
12. ಪಾತ್ರಃ ಪ್ರಸಿದ್ಧಸ 2 ಸ್ಕೀ ಕೀ 


13. ರ್ತಿ ವಿದ್ಯಾಪತಿಹಿತ ಚರಿತ್ರ 


14. ಲೋಕ ವಿದ್ಯಾಧರಾಖ್ಯಃ ॥ . 
15. .. ಮರುಳ ಭೀವಕಾಜಾತಾ ವಿ 


16. ದ್ಯಾಧರಾಖ್ಯ ನೃಪಾಳಕ ಸ 

(ಆಕೆ ರ್ವ ಲೋಕಸ್ಯ ಗಂಗಪಟ್ಟ ಪ್ರಸಿದ್ಧ 
೦ 

18. as ॥ ಶ್ರೀ ಸ್ವಸ್ತಿ ಸಮಸ್ತಭುವನ 

19. ಜನ ವಿನೂತ ಜಿನಪತಿ ಚರ 

20. ಇ ಸರಸೀರುಹಂ ಮಧುಕರ 

21. ನಿಜಾನ ಯ ದಿನಕರಂ ಅಭಿ ವಾ 

(ಇಲ್ಲಿಂದ ಮುಂದಿನದು ಶಾಸನ ಸ್ತಂಬದ ಎಡಬದಿಯಲ್ಲಿರುವ ಬರೆಹ) 


ಜಿ 

23.1... 

24. ಸಖಳ 

25. ಸ್ವರ್ಗ್ಗಂ ಪಡೆ 
() 

261. ..1 

21288. 


(ಮುಂದಿನ ಸ ಲ್ಪ ಭಾಗ ತ್ರುಟಿತ) 


ಇದು ಸಾದ್ಯಂತವಾಗಿ ಜೈ ನ ಶಾಸನ, ನಿಸಿದಿ ಕಲ್ಲು. ಶಾಸನದ ಆರಂಭದಲ್ಲಿರು 

ವುದು ಸಂಸ್ಕೃ ತ ಶೊ ಕ, ಚನ ತಿ ಪದ್ಮ. ಆರಂಭದ 22 ಸಾಲುಗಳಲ್ಲಿ ಸರಾಸರಿ 

ಪ್ರತಿ ಸಾಲಿಗೆ ಹತ್ತು ಅಕ್ಷರಗಳಿವೆ. ಕಡೆಯ ಆರು ಸಾಲುಗಳು ತುಂಬ ತ್ರುಟಿತ 

ವಾಗಿದ್ದು, ಸರಾಸರಿ ಪ್ರತಿ ಸಾಲಿಗೆ ನಾಲ್ಕು ಅಕ್ಷರಗಳಿರುವ ಚಿಕ್ಕ ಪಂಕ್ಷಿಗಳಾಗಿವೆ. 

' ಶಾಸನದ ತೇದಿ ನಮೂದಾಗಿಲ್ಲ. 10-11 ನೆಯ ಪಾದಗಳಲ್ಲಿ ವಿದ್ಯಾಧರ ಎಂಬ 
ಹೆಸರು ಎರಡು ಸಲ ಆವರ್ತನಗೊಂಡಿದೆ. 


ಶಾಸನದ ಸಾರಾಂಶ : ಆರಂಭದ ಆರು ಸಾಲುಗಳಲ್ಲಿ ಜಿನರ ಮಂಗಳಾಚರಣೆಯ 
ಶ್ಲೋಕವಿದೆ. ಏಳನೆಯ ಪಾದದಿಂದ 12 ನೆಯ ಪಾದದವರೆಗೆ ವಿಖ್ಯಾತನೂ, ಪಾಂಡ್ಯ 
ವಂಶ ಸಂಜಾತನೂ, ಪ್ರಸಿದ್ಧ ಯಶೋಮೂರ್ತಿಯೂ ಆದ ಒಬ್ಬ ವ್ಯಕ್ತಿಯ ವಿಚಾರ 


6 ಸಾಧನೆ - 


ವಿದೆ, ಆತನ ಹೆಸರು ಹೇಳಿರುವ ಭಾಗವಷ್ಟೂ ನಷ್ಟವಾಗಿದೆ. ಪಂಕ್ತಿ 13 ರಿಂದ 
ಮುಂದಕ್ಕೆ ಲೋಕ ವಿದ್ಯಾಧರ ಎಂಬ ಹೆಸರಿನ ಪುರುಷನ ಪರಿಚಯವಿದೆ. ಮರುಳ 
ಭೀಮನ ಮಗನಾದ ವಿದ್ಯಾಧರ ಎಂಬ ಹೆಸರಿನ ನೃಪಾಲಕನು ಗಂಗ ಪಟ್ಟದಲ್ಲಿದ್ದು 
ಪ್ರಸಿದ್ಧನಾಗಿದ್ದಾನೆ. ವಿದ್ಯಾಧರನು ಜಿನರ ಅಡಿದಾವರೆಯಲ್ಲಿ ದುಂಬಿಯಂತೆಯೂ, 
ತನ್ನ ವಂಶಕ್ಕೆ ಸೂರ್ಯನಂತೆಯೂ ಇದ್ದಾನೆ. ಅಭಿಮಾನ (ಮೇರುವಾದ) ಆತನು 
ಸವಕಾಧಿಯಿಂದ ಮುಡಿಪಿದನು ; ಆತನ ನೆನಪಿಗೆ ನಿಲ್ಲಿಸಿದ ನಿಸಿದಿ ಶಾಸನವಿದು. 


2.1. ಹಿನ್ನೆಲೆ 


ಗುತ್ತಲು ಮತ್ತು ಸುತ್ತು ಮುತ್ತಲು ಇರುವ ಊರು ಕೇರಿ ನಗರ 
ಪ್ರದೇಶವಷ್ಟೂ ಜೈನ ಪ್ರಭಾವದ ಪ್ರದೇಶ.  ಸಗರಮಣಲೆಯರೂ, ಗಂಗರೂ, 
ರಾಷ್ಟ್ರಕೂಟವಲ್ಲಭರ ಸಾಮಂತ-ವಠಾಂಡಲಿಕರಾಗಿದ್ದು ಈ ಭಾಗದಲ್ಲಿ ಆಡಳಿತಾರೂಢ 
ರಾಗಿದ್ದರೆಂದು ಶಾಸನಗಳಿಂದ ತಿಳಿದು ಬರುತ್ತದೆ. ಕ್ರಿ. ಶ. ಎಂಟರಿಂದ ಹನ್ನೊಂದನೆಯ 
ಶತಮಾನದವರೆಗೆ ಗಂಗವಾಡಿಯಲ್ಲಿ ಅಂತರ್ಗತವಾಗಿದ್ದ ಮಂಡ್ಯ ಜಿಲ್ಲೆಯನ್ನು ಗಂಗರು 
ಸತತವಾಗಿ ನಾನ್ನೂರು ವರ್ಷ ಆಳಿದರು. 


ಮಂಡ್ಯ ಜಿಲ್ಲೆಯಲ್ಲಿ ಸಿಗುವ ಗಂಗರ ಮೊಟ್ಟಮೊದಲನೆಯ ಶಾಸನ ಕ್ರಿ. ಶ. 
713ರ ಕೆಜಣ್‌ಗೋಡು ವಿಷಯಕ್ಕೆ ಸೇರಿದ್ದು: . ೫೮. ೫11 (೫) ಮಂ. 35. 
(111 ಮಂ 113) ಕಿ. ಶ. 713. ಹಳ್ಳೆಗೆರೆ: ಪು. 219-23. ಈ ಜಿಲ್ಲೆಯಲ್ಲಿ 
ದೊರೆತಿರುವ ಗಂಗರ ಕಟ್ಟ ಕಡೆಯ ಶಾಸನ ಕ್ರಿ. ಶ. 1024 ರಲ್ಲಿ ರಚಿತವಾಗಿದೆ : 
ಅದೇ, ಮಂ. 54 (XIV ಮಂ 126) 10-11ಶ (1024) ಹಳೇಬೂದನೂರು. 
ಪು. 236. | 

ಮಂಡ್ಯ, ಮಳವಳ್ಳಿ, ಮದ್ದೂರು ತಾಲೂಕುಗಳ ಪ್ರದೇಶಗಳು ಸೇರಿ ಆಗಿದ್ದ 
ಕೆಳಲೆನಾಡು-ಕಿಳಲೆ ಸಹಸ್ರ ಪ್ರದೇಶವನ್ನು ರಾಷ್ಟ್ರಕೂಟರ ಸಾಮಂತರಾಗಿ, ಗಂಗರ 
ಮಿತ್ರರಾಗಿ ಸಗರಮಣಲೆಯರು ಇನ್ನೂರೈವತ್ತು ವರ್ಷ ಆಳಿದರು. ಈಗಿನ (ಅರೆ) 
ತಿಪ್ಪೂರು ತೀರ್ಥದಲ್ಲಿ ಗೊಮ್ಮಟ ಮೂರ್ತಿಯನ್ನೂ, ಆರೇಳು ಬಸದಿಗಳನ್ನೂ 
ವಾಡಿಸಿದವರು ಮಣಲೆಯರೇ. ಮಂಡ್ಯ ತಾಲೂಕು ಮತ್ತು ಮದ್ದೂರು ತಾಲೂಕು 
ಒಳಗೊಂಡು ಆಗಿದ್ದ ಕುಂದೂರುನಾಡನ್ನು (ಕುಂದನಾಡು, ಕುಂದೂರ್ನಾಡು, 
ಕುಂದುನ್ನಾಡು) ಗಂಗರು ಆಳಿದರು: ಅದೇ, ಮಂ 67 (111 ಮಂ 78) 997. 
ಬೇಲೂರು ಪು. 244 ( - ಗಂಗ ಪೆವರ್ಕ್ಮಾನಡಿಗಳ್‌ -. ಕುಂದೂರ್‌ ನಾಡನಾಳುತ್ತಮಿರೆ). 
ಹೀಗೆ ಮಂಡ್ಯ ಜಿಲ್ಲೆ ಹಾಗೂ ಗುತ್ತಲುಗ್ರಾಮ ಪ್ರದೇಶವನ್ನು ಗಂಗರು ಆಳುತ್ತಿದ್ದ 
ಈ ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಸಿಕ್ಕಿರುವ ಶಾಸನದ ಒಸ್ಕಣೆಯನ್ನು ಪರಾಮರ್ಶಿಸ 
ಬೇಕಾಗುತ್ತದೆ. 


ಗಂಗರ ಒಂದು ಹೊಸ ಶಾಸನ 1 
3.1. ಪರಿಶೀಲನೆ 


ಗುತ್ತಲಿನ ಅರ್ಕೇಶ್ವರ ದೇವಾಲಯದಲ್ಲಿ ಪತ್ತೆಯಾಗಿರುವ ಪ್ರಸ್ತುತ ಹೊಸ 
ಶಾಸನದ ಕೇಂದ್ರ ವ್ಯಕ್ತಿ (ಲೋಕ) ವಿದ್ಯಾಧರ. ಶ್ರವಣಬೆಳುಗೊಳದ ಒಂದು 
ಶಾಸನದಲ್ಲಿ ಸಾವಿಯಬ್ಬೆಯ ಪತಿಯಾದ ಲೋಕ -ವಿದ್ಕಾಧರನನ್ನು ಹೆಸರಿಸಿದೆ 
[EC. 11 (8೧) 172 (139) 10 ಶ. ಪು. 116-17]. ಆದರೆ ಆ ಲೋಕ 
ವಿದ್ಯಾಧರಸಿಗೂ ಗುತ್ತಲಿನ ಹೊಸ ಶಾಸನೋಕ್ತ ಲೋಕವಿದ್ಯಾಧರನಿಗೂ, ನಾಮ 
ಸಾದೃಶ್ಯವೇ ಹೊರತು, ಯಕಾವ ಸಂಬಂಧವೂ ಇಲ್ಲ. ಶ್ರವಣಬೆಳುಗೊಳ ಶಾಸನೋಕ್ತ 
ಲೋಕವಿದ್ಕಾಧರನು ದೋರನ ಮಗ, ಗುತ್ತಲು ಶಾಸನೋಕ್ತ ಲೋಕವಿದ್ಯಾಧರನು 
ಮರುಳಭೀಮನ ಮಗ. 


ಗುತ್ತಲು ಶಾಸನದಲ್ಲಿ ಹೆಸರಿಸಿರುವ (ಲೋಕ) ವಿದ್ಯಾಧರನು ಗಂಗಪಟ್ಟ 
ಪ್ರಸಿದ್ಧನೂ, ಮರುಳಭೀಮನ ಮಗನೂ, ಜಿನಪತಿ-ಚರಣ ಸರಸೀರುಹ ಮಧುಕರನೂ 
ಆಗಿದ್ದಾನೆ. ಗಂಗರು ಮೊದಲಿನಿಂದ ಕಡೆಯತನಕ ಜೈನರಾಗಿದ್ದುದನ್ನು ಶಾಸನಗಳು 
ಸಾರಿವೆ; ಈ (ಲೋಕ) ವಿದ್ಯಾಧರನೂ ಜಿನಭಕ್ತನಾಗಿದ್ದುದು ಅದಕ್ಕೆ ಅನುಗುಣ 
ವಾಗಿದೆ. ಈತನು ಗಂಗ ಪಟ್ಟಕ್ಕೆ ಬಂದದ್ದು ಯಾವಾಗ, ಈತನ ತಂದೆ ಮರುಳ 
ಭೀಮ ಯಾರು, ಗುತ್ತಲಿಗೆ ಮುಡಿಪಿದ್ದು ಬಂದು ಹೇಗೆ- ಎಂಬುದು ಪರಿಶೀಲನಾರ್ಹ 
ಅಂಶಗಳು. 


ಮರುಳ ಎಂಬ ಹೆಸರು ಗಂಗರಾಜರಲ್ಲಿ ಪ್ರಸಿದ್ಧವಾದದ್ದು. ಗ ARSIE 
1934-35, A-23. 962; El. XXXVI. Pp. 97-110]. ಗಂಗವಂಶದಲ್ಲಿ 
ಪ್ರಸಿದ್ಧನಾದ ಇಮ್ಮಡಿ ಬೂತುಗ ಪೆವರ್ಕಾಡಿಯ ಹಿರಿಯ ಮಗನಾದ ಮರುಳನು 
ರಾಷ್ಟ್ರಕೂಟರ ಕೃಷ್ಣ 111 (935-67) ಚಕ್ರವರ್ತಿಯ ಅಳಿಯನಾಗಿದ್ದು ಸಾಮ್ರಾಟ 
ನಿಂದ ಮದನಾವತಾರವೆಂಬ ಅಪೂರ್ವ ಕೊಡೆಯ ಮರ್ಯಾದೆಗೆ ಪಾತ್ರನಾಗಿದ್ದನು. 


[MAR. 1921. Pp. 8-16, 962-63; 1೪1೮ : 1984 : 7೫0. 138. Pp. 411-32 
ಕಲಿಯುಗ ಭೀಮ ಎಂಬ ಬಿರುದಾಂಕಿತನಾದ ಈ ಮರುಳನು ಜಿನವರಚರಣಾಂಭೋ 


ರುಹ ಮಧುಪಾಯಮಾನ ವಕಾನಸನಾಗಿದ್ದನೆಂದು ಕೂಡ್ಲೂರು ಶಾಸನದಲ್ಲಿದೆ 
[17/೮ : 1984 : No. 138: 8. 419 : ಸಾಲು ; 96]... ರನ್ನಕವಿಯೂ ಅಜಿತ 
ಪುರಾಣದಲ್ಲಿ ಈ ಮರುಳ (ಮಮಳ) ನನ್ನು ಜಿನಧರ್ಮಪ್ರಭಾವನೆ ವಕಾಡಿದ 
ಹಿರಿಯರ ಸಾಲಿನಲ್ಲಿಟ್ಟು ಸ್ಮರಿಸಿದ್ದಾನೆ [12-9]. 


ಮರುಳನನ್ನು ಕುರಿತು ಇರುವ ಶಾಸನಗಳ ಚಿತ್ರಣವು ಗುತ್ತಲಿನ ಹೊಸ ಶಾಸ 
ನೋಕ್ತ ಮರುಳನಿಗೆ ಸರಿಯಕಾಗಿ ಹೊಂದಿಕೊಳ್ಳುತ್ತವೆ. ಅದರಿಂದ, ಕ್ರಿ.ಶ. 962-63 
ರಲ್ಲಿದ್ದ ಗಂಗರದೊರೆಯಾದ ಮರುಳನ ಮಗನೇ ಈ (ಲೋಕ) ವಿದ್ಯಾಧರನೆಂದು 


8 ಸಾಧನೆ 


ತಿಳಿಯಲು ಅವಕಾಶವಿದೆ. ಆದರೆ ಇಂಥ ತೀವರ್ಕಾನವನ್ನು ಕದಲಿಸುವ, ಪ್ರಶ್ನಿಸುವ 
ಅನ್ಮಾನ್ಯ ಆಧಾರಗಳು ಉಪಲಬ್ಬವಿವೆ. 


ಗಂಗರ ಮನೆತನದಲ್ಲಿ ಇಮ್ಮಡಿ ಬೂತುಗನ ಬಹು ಪ ್ರಸಿದ್ವನಾದ ಮಹಾ 
ಮಂಡಲೇಶ್ವರ | sii.xi-;, 36,942. ರೋಣ ;, ಅದೇ, 37, 946, ಕುರ್ತ್ತಕೋಟಿ ; 


El. IV. ಸು. 940. ಪು. 350 ಹೆಬ್ಬಾಳ ; ೫1, XV: 23. 1071-72 ಗಾವರವಾಡ ; 
EC. VIII (BLR) ನಗರ 35, 1077, ಹೊಂಬುಜ ; EC. IX (೫) ಬೇ, 388, 954 
ಬಸ್ತಿಹಳ್ಳಿ. ಪು, 351-52 ಇತ್ಯಾದಿ], ಈತನಿಗೆ ಆರು ಜನ ಮಕ್ಕಳು; ಮರುಳ, ಕುಂದಣ 


ಸೋಮಿದೇವಿ (ಪತಿ. ರಾಜಾದಿತ್ಯ), ಇಮ್ಮಡಿ ವರಾರಸಿಂಹೆ, ರಾಜಮಲ್ಲ, ನೀತಿವಕಾರ್ಗ 
ಗೋವಿಂದರ ಮತ್ತು ವಾಸವ. ಬೂತುಗನ ಕಡೆಯ ಮಗನಾದ ವಾಸವನಿಗೆ (ಹೆಂ. 
ಕಂಚಲದೇವಿ) ಇಬ್ಬರು ಮಕ್ಕಳು; ಗೋವಿನ್ಹರದೇವ (ರಕ್ಕಸಗಂಗ) ಮತ್ತು ಅರು 
ಮುಳಿದೇವ. ವಾಸವನ ಹಿರಿಯ ಮಗನಾದ ಗೋವಿಂದರ ದೇವ (ರಕ್ಕಸ ಗಂಗ)ನಿಗೆ 
ಮಕ್ಕಳಿರಲಿಲ್ಲ, ಕಿರಿಯ ಮಗನಾದ ಅರುಮುಳಿದೇವನಿಗೆ (ಹೆಂ. ಗಾವಬ್ಬರಸಿ) 
: ಮೂವರು ಮಕ್ಕಳಿದ್ದರು-ಚಟ್ಟಲದೇವಿ ಮತ್ತು ರಾಜ ವಿದ್ಯಾಧರ ; 


ಸರಸತಿಯುಂ ಸಿರಿಯುಂ ದಿನ 
ಕರನುಂ ಪುಟ್ಟಿರ್ದ್ದು ವೆಂಬಿನಂ ಚೆಟ್ಟಲೆಯುಂ 
ವರವಧು ಕಂಚಲೆಯುಂ ಸ 
ತ್ಹುರುಷೋತ್ತಮನೆನಿಪ ರಾಜ ವಿದ್ಯಾಧರಂ ॥ 
[EC. VIII (1902) ನಗರ 35. ಸಾಲು 48-49] 


ಅಪುತ್ರಕನಾದ ರಕ್ಕಸಗಂಗ (ಗೋವಿಂದರ) ನು ತನ್ನ ತಮ್ಮನಾದ ಅರುಮುಳಿದೇವನ 
ಈ ಮೂವರು ಮಕ್ಕಳನ್ನು ಸಾಕಿ ಬೆಳೆಸಿದನು. ಚಟ್ಟಲದೇವಿಯು ಕಂಚಿಪುರವರೇಶ್ವರ 
ಕಾಡುವೆಟ್ಟಿಯ ಪತ್ನಿಯಾದಳು, ಕಂಚಲದೇವಿಯು ಪೊಂಬುಚ್ಚಪುರವರಾಧೀಶ 
ಸಾಂತರರ ಬೀರದೇವ (ತ್ರೈಳೋಕ್ಕ ವಂಲ್ಲವೀರ ಸಾಂತರದೇವ) ನಿಗ ವಲ್ಲಭೆಯಕಾದಳು. 
ತನ್ನ ತಮ್ಮ ಅರುಮುಳಿದೇವನಿಗೆ ಹೀಗೆ ಮಕ್ಕಳು ಮತ್ತು ಮುಖ್ಯವಾಗಿ ಒಬ್ಬಮಗ- 


ಪುಟ್ಟೆ ತನಗಂದು ರಾಜ್ಯದ 

ಪಟ್ಟಂ ಕೈ ಸಾರ್ದ್ದುದೆಂದು ರಕ್ಕಸಗಂಗಂ 

ನಿಟ್ಟಿಸಿ ತನ್ನರಮನೆಯೊ 

ಳ್ನೆಟ್ಟನೆ ತಂದಿರಿಸಿದಂ ವುಹೋತ್ಸವದಿಂದಂ ।। (ಅದೇ. ಸಾಲು: 49) 


ರಕ್ಕಸಗಂಗ ಗೋವಿಂದರ ದೇವನು ತನ್ನ ತರುವಾಯ ಗಂಗ ಪಟ್ಟದ ಉತ್ತರಾಧಿಕಾರಿ 
ಯಕಾಗಿ ರಾಜ ವಿದ್ಯಾಧರನಿಗೆ ಪಟ್ಟ ಕಟ್ಟಿದನು. ಈ ರಕ್ಕಸಗಂಗ ಸತ್ಯವಾಕ್ಕ ಗೋವಿಂದರ 
ದೇವನು ಮಂಡ್ಕ ಮದ್ದೂರು ಮಳವಳ್ಳಿ ತಾಲೂಕುಗಳನ್ನು ಒಳಗೊಂಡ ಗಂಗರಾಜ್ಯ 


ಗಂಗರ ಒಂದು ಹೊಸ ಶಾಸನ 9 


ವನ್ನು ಕ್ರಿ.ಶ, 1024 ರವರೆಗೆ ಆಳಿದನು] EC.VII (೫) ಮಂ 54 (XIV ಮಂ 126) 
1024. ಹಳೇ ಬೂದನೂರು. ಪು. 236] ಅನಂತರ ಗಂಗರ ದಾಖಲೆಗಳು ಈ 
ಜಿಲ್ಲೆಯಲ್ಲಿ ಇರಲಿಲ್ಲ. ಈಗ ಸಿಕ್ಕಿರುವ ಹೊಸ ಶಾಸನದಿಂದ ಮಂಡ್ಯಜಿಲ್ಲೆಯಲ್ಲೂ 
ಮತ್ತು ಒಟ್ಟಾರೆ ಗಂಗರ ಆಳಿ ಕೆಯ ಚರ್ಚೆಗೂ ಜೀವ ಬಂದಂತೆ ಆಗಿದೆ. 


3.2 ಸಂದೇಹಗಳು - ಪರಿಹಾರ 


ಗುತ್ತಲು ಹೊಸ ಶಾಸನದಲ್ಲಿ ಬರುವ ವಿದ್ಯಾಧರನು ಮರುಳ ಭೀಮಜಾತನೆಂದು 
ಹೇಳಿದೆ, ಅದರಿಂದ ಈ ಮರುಳನು ಬೂತಗನು ಹಿರಿಯ ಮಗನೇ ಹೊರತು, 
ಬೂತುಗನ ಮೊಮ್ಮಗನಾಗಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಮೂಡುವುದು ಸಹಜ ; 
ಅಂದರೆ ಮರುಳನು ಹೇಗೆ ಅರುಮುಳಿದೇವನಾಗಲು ಸಾಧ್ಯ ಎಂಬ ಸಂಶಯ ಉಂಟಾಗು 
ತ್ತದೆ, ಈ ಅನುವಾಾನ ಪರಿಹಾರಕ್ಕಾಗಿ ಹೊಂಬುಜ ಶಾಸನವನ್ನು ಆಶ್ರಯಿಸಬೇಕು. 


ಬೂತುಗನ ಮಗನಾದ ಮರುಳನಿಗೆ ಕೆಲವು ಪ್ರಶಸ್ತಿಗಳಿದ್ದುವು: ಕಲಿಯುಗ ಭೀಮ 
[19/೮ :1984 : No. 102, 139, 159], ನೀತಿವಕಾರ್ಗ, ಗಂಗ ಚಕ್ರಾಯುಧ, ಗಂಗ 
ವಕಾರ್ತಾಂಡ, ಪುಣುಸೆಯಗಂಗ. ಈ ಬಿರುದುಗಳಲ್ಲದೆ ಮರುಳನಿಗೆ ಅರಮೊಬದೇವ 
ಎಂಬ ಹೆಸರಿತ್ತು... ಬೂತುಗನ ಮಗನಾದ ವಾಸವನ ಇಬ್ಬರು ಮಕ್ಕಳಾದ 
ಗೋವಿಂದರ ದೇವ ಮತ್ತು ಅರುಮುಳಿದೇವ-ಇವರಿಗೂ ಕೆಲವು ಬಿರುದುಗಳಿದ್ದುವು. 
ಗೋವಿಂದರದೇವನ ಇತರ ಪ್ರಶಸ್ತಿ ಸಹಿತ ಹೆಸರುಗಳು : ಸತ್ಯವಾಕ್ಕ, ರಕ್ಕಸಗಂಗ, 
ಗಂಗನಾರಾಯಣ, ಪೆವರ್ಕಾನಡಿ, ಗಂಗನಾರಾಯಣ, ಗಂಗಚೂಡಾಮಣಿ, ವೀರ 
ವಕಾರ್ತಣ್ಣದೇವ. ಅರುಮುಳಿದೇವನ ಪ್ರಶಸ್ತಿಗಳು : ಕೊಮರಂಕಭೀಮ, ನೀತಿಜ್ಞ, 
ನೀತಿವಕಾರ್ಗ, ನೀತಿಮಹಾರಾಜ. ಅರುಮೊಟಿಿ ಮತ್ತು ಅರುಮುಳಿ ಎಂಬ 
ಎರಡು ಹೆಸರುಗಳೂ ಒಂದೇ ಮೂಲದ ಮತ್ತು ಒಂದೇ ಅರ್ಥದ ರೂಪಗಳು ; 
ಇವು ಅಚ್ಚಗನ್ನಡ (ದ್ರಾವಿಡ) ಮೂಲದ ಹೆಸರುಗಳು ; ಇದರ ಅರ್ಥ ಸಹ 
ಸತ್ಯವಾಕ್ಕ ಎಂದೇ. ಗಂಗರಾಜರ ಬಿರುದುಗಳಲ್ಲಿ ಬರುವ ಸತ್ಯವಾಕ್ಕ ಎಂಬುದಕ್ಕೆ 
ಸಂವಾದಿಯಾದ ಕನ್ನಡ ಶಬ್ದರೂಪ ಅರುಮೊಟ್‌ (ಮುಳಿ). ಮರುಳನಿಗೆ 
(ಬೂತುಗನ ಹಿರಿಯ ಮಗ) ಅರುಮೊಬದೇವ ಎಂಬ ಹೆಸರೂ ಇದ್ದಹಾಗೆಯೇ, 
ಅರುಮುಳಿದೇವನಿಗೂ (ವಾಸವನ ಮಗ) ಮರುಳ ಎಂಬ ಇನ್ನೊಂದು ಹೆಸರೂ 
ಇದ್ದಿತೆಂಬುದು ಗುತ್ತಲಿನಲ್ಲಿ ದೊರೆತಿರುವ ಈ ಹೊಸ ಶಾಸನದಿಂದ ಸಾಬೀತು 
ಆಗುತ್ತದೆ. 


ಅರುಮುಳಿದೇವನ ಹಿರಿಯ ಮಗಳು ಚಟ್ಟಲದೇವಿಯು, ತನ್ನ ಗಂಡನು 
ಸತ್ತಮೇಲೆ ಕಂಚಿಯನ್ನು ತೊರೆದು, ಪೂಂಬುಚ್ಚದಲ್ಲಿ ಬಂದು ನೆಲಸಿದಳು. ಅದಕ್ಕೆ 
ಕಾರಣವೂ ಇತ್ತು. ಚಟ್ಟಲೆಯ ತಂಗಿಯಾದ ಕಂಚಲದೇವಿಯು (ಬೀರಲದೇವಿ) 


10 ಸಾಧನೆ 


ನಾಲ್ಕು ಗಂಡು ಮಕ್ಕಳನ್ನು ಹಡೆದು ಮರಣಹೊಂದಿದಳು. ತನ್ನ ತಂಗಿಯ ಚಿಕ್ಕ 
ಪುಟ್ಟ ಬಾಲಕರನ್ನು ಸಾಕಿ ಬೆಳೆಸುವ ಹೊಣೆಯನ್ನು, ಆ ಮಕ್ಕಳ ಸ್ವಂತ ದೊಡ್ಡಮ್ಮ 
ಳಾದ ಚಟ್ಟಲೆಯು ವಹಿಸಿಕೊಂಡಳು. ಆಕೆ ಸಾಕಿ ಬೆಳೆಸಿದ ನಾಲ್ಕು ಮಕ್ಕಳು : 
ತೆ ಲ (ಭುಜಬಳ ಸಾಂತರ), ಗೊಗ್ಗಿಗ (ಗೋವಿಂದರದೇವ ನನ್ನಿಶಾಂತರ), ಒಡ್ಡುಗ 
(ವಿಕ್ರಮ ಶಾಂತರ) ಮತ್ತು ಬಮ್ಮ (ಬ್ರಹ್ಮ). ಈ ನಾಲ್ವರೂ ಪ್ರಸಿದ್ಧ ಸಾಂತರ 
ಅರಸರೆನಿಸಿದರು. 


ಚಟ್ಟಲದೇವಿಯ ತಂದೆ ಅರುಮುಳಿದೇವನೂ, ತಾಯಿ ಗಾವಬ್ಬರಸಿಯೂ, 
ತಂಗಿ ಕಂಚಲ (ವೀರಲ) ದೇವಿಯೂ ಮತ್ತು ಒಡಹುಟ್ಟಿದ ಒಬ್ಬನೇ ತಮ್ಮ ರಾಜ 
ವಿದ್ಯಾಧರ (ರಾಜಾದಿತ್ಯ) ನೂ-ಒಬ್ಬರಾದ ಮೇಲೊಬ್ಬರು ಸಾಲಾಗಿ ನಿಧನರಾದರು. 
ಅದರಿಂದ ಅವರೆಲ್ಲರ ನೆನಪಿಗಾಗಿ, ಪರೋಕ್ಷವಿನಯಕಾರ್ಥವಾಗಿ ಪೊಂಬುಚ್ಚದಲ್ಲಿ 
ಚಟ್ಟಲೆಯ ಪ್ರಸಿದ್ಧ ಪಂಚವಸದಿಯನ್ನು ಕಟ್ಟಿಸಿದಳೆಂದು ಶಾಸನ ಸಾರಿದೆ : ಧರ್ಮಂ 
ಪ್ರಾಗೇವಚಿನ್ಹೇತ್‌ ಎಂಬ ವಾಕ್ಕಾರ್ಥಮಂ ಭಾವಿಸಿ ಅರುಮುಳಿದೇವಂಗಂ 
ಗಾವಬ್ಬರಸಿಗಂ ವೀರಲದೇವಿಗಂ ರಾಜಾದಿತ್ಯದೇವಂಗಂ ಪರೋಕ್ಷವಿನಯಮವಕ್ಮಾಡ 
ಲೆಂದು ಉರ್ವೀ ತಿಳಕಮೆನಸಿದ ಪಂಚವಸದಿಯಂ (ವರಾಡಿಸಿದಳ್‌). [EC. 3111 
(BLR) ನಗರ. 35, 1077, ಹೊಂಬುಜ, ಪು. 362, ಸಾಲು : 62-63]. ಇದಲ್ಲದೆ 
ಆ ಪಂಚಬಸದಿಯ ಪ್ರತಿಬದ್ದವಕಾಗಿ ಆನಂದೂರಲು ಚಟ್ಟಲದೇವಿಯುಂ ಶ್ರೀಮತ್‌ 
ತ್ರಿಭುವನಮಲ್ಲ ಶಾಂತರದೇವನುಂ ಬೀರಬ್ಬರಸಿಯರ್ಗ್ಗೆ ಪರೋಕ್ಷವಿನಯವರಾಗಿ 
ಬಸದಿಯಂ ಶ್ರೀಮದ್‌ ದ್ರವಿಳಸಂಘದ - ಅರುಂಗಳಾನ್ಹಯದ ವಾದಿಘರಟ್ಟನೆನಿಸಿದ 
ಶ್ರೀಮದಜಿತಸೇನ ಪಣ್ಣಿತದೇವರ ನಾಮೋಚ್ಚಾರಣದಿಂ ಕೆಸರ್ಕ್ಯಲ್ಲಿಕ್ಕಿಸಿದರ್‌ [ಅದೇ, 
ತೀರ್ಥಹ. 192, 1103, ದಾನಶಾಲೆ, ಪು. 687, ಸಾಲು : 34-36]. 


ಅರುಮೊಳಿದೇವನು ಸಹ ಸನ್ಯಸನಂಗೆಯ್ದು ಮುಡಿಪಿದ್ದನ್ನು ಶಾಸನ 
ದಾಖಲಿಸಿದೆ [EC.1X(R) ಸಪು 30 (೪ ಮಂಬಾ 55)ಅತೇದಿ. ಬಾಳು ಗ). ಪು. 158]. 
ಅರುಮುಳಿದೇವನು ಮರಣಿಸಿದ ತೇದಿ ಶಾಸನದಲ್ಲಿಲ್ಲ. ಆದರೆ ಸಕಲೇಶಪುರ 21, 
29, 32, 33, ಮತ್ತು 55ನೆಯ ಸಂಖ್ಯೆಯ ಹಾಗೂ ಬೇಲೂರು 524ನೆಯ 
ಶಾಸನಗಳ ಅಂತರ-ಬಾಹ್ಯ ಪ್ರವಕಾಣಗಳಿಂದ ನೀತಿಮಹಾರಾಜ ಅರುಮುಳಿದೇವನು 
ಕ್ರಿ.ಶ. 1024 ರಿಂದ 1035ರ ವರೆಗೆ ಆಳಿದನೆಂದೂ, ಕ್ರಿ.ಶ. 1035ರಲ್ಲಿ ಜೈನಧರ್ಮ 
ಪ್ರಣೀತ ಪಂಡಿತಮರಣವನ್ನು ಪಡೆದನೆಂದೂ ತಿಳಿಯಬಹುದಾಗಿದೆ. 


ಅಣ್ಣನಾದ (ನೀತಿವಣಾರ್ಗ-ಪೆವರಾನಡಿ-ಗೋವಿಂದರದೇವ) ರಕ್ಕಸಗಂಗನು 
ಕ್ರಿ.ಶ. 999 ರಿಂದ 1024ರ ವರೆಗೂ, ತರುವಾಯ ತಮ್ಮನಾದ (ನೀತಿಮಹಾರಾಜ) 
ಅರುಮುಳಿದೇವನು ಕ್ರಿ. ಶ್ರ. 1024 ರಿಂದ 1035 ರ ವರೆಗೂ ಗಂಗರಸರಾಗಿ 


ಗಂಗರ ಒಂದು ಹೊಸ ಶಾಸನ 11 


ವಕಾಂಡಲಿಕರಾಗಿ ಆಳಿದರು. ಅರುಮುಳಿದೇವನ ವಂಗನಾದ ವಿದ್ಯಾಧರನು ಸಹ, ತನ್ನ 
ದೊಡ್ಡಪ್ಪ ರಕ್ಕಸಗಂಗ ಪೆವರ್ಕಾನಡಿಯು ಆಳುತ್ತಿದ್ದ, ಮಂಡ್ಯ ಜಿಲ್ಲೆಯ 
ಗುತ್ತಲನ್ನೂ ಒಳಗೊಂಡ ಗಂಗರ ಪ್ರದೇಶವನ್ನು 1024 ರಿಂದ (ಯುವರಾಜನಾಗಿ) 
ಆಳುತ್ತಿದ್ದನು. 


4.1. ಎರಡು ಜಿಜಾಸೆ 
3 


ವಿದ್ಯಾಧರನ ವಿಚಾರವಾಗಿ ದೊರೆತಿರುವ ವಕಾಹಿತಿ, ಒಟ್ಟು ಶಾಸನಗಳ ಮೊತ್ತ 
ಕಡಮೆ, ಇದುವರೆಗೆ ಆತನನ್ನು ಕುರಿತ ಮುಖ್ಯ ಶಾಸನವೆಂದರೆ ಹೊಂಬುಜ 
ಪೂರ್ವೋಕ್ತ ಶಾಸನವೊಂದೇ ಆಗಿತ್ತು. ಅದರಲ್ಲಿ ವಿದ್ಯಾಧರನ ಹಿರಿಯರ-ಹಿಂದಿನ 
ಏಳು ತಲೆವಕಾರುಗಳ ವಿಸ್ತಾರವಾದ ವಿವರಣೆಯಿದೆ. ಆತನ ತಾಯಿ-ತಂದೆಯರ 
ಸಮಗ್ರ ಪರಿಚಯವೂ ಅಲ್ಲಿದೆ. ಆದರೂ ವಿದ್ಯಾಧರನ ಜೀವನ ಸಾಧನೆಗಳು ` 
ಸರಿಯಹಾಗಿ ತಿಳಿಯದು. ಆತ ಹುಟ್ಟಿದ್ದು. ಆತನನ್ನು ದೊಡ್ಡಪ್ಪ ದತ್ತು ಪಡೆದದ್ದು, 
ಆತ ಸತ್ತದ್ದರಿಂದ ದೊಡ್ಡ ಅಕ್ಕಳಾದ ಚಟ್ಟಲೆಯು ಪರೋಕ್ಷ ವಿನಯಕ್ಕಾಗಿ ಪಂಚ 
ಬಸದಿ ಕಟ್ಟಿಸಿದ್ದು ಗೊತ್ತಿತ್ತು. ಆದರೆ ವಿದ್ಯಾಧರನು ಎಲ್ಲಿ ಮತ್ತು ಹೇಗೆ ಸತ್ತನೆಂಬ 
ಆತನ ಬದುಕಿನ ಕಡೆಯ ದಿನಗಳ ಚಿತ್ರಣ ಅಜ್ಞಾತವಾಗಿತ್ತು. ಕತ್ತಲೆಯಲ್ಲಿದ್ದ 
ವಿದ್ಯಾಧರನ ಬಾಳಿನ ಉತ್ತರಾರ್ಧವನ್ನು ಗುತ್ತಲಿನ ಈ ಹೊಸ ಶಾಸನ ಒಮ್ಮೆಲೇ 
ಬೆಳಕಿಗೆ ತಂದಂತಾಗಿದೆ.. 


ಈಗ ಉದ್ಭವಿಸುವ ಪ್ರಶ್ನೆಯೆಂದರೆ ತಂದೆಯಾದ ಅರುಮುಳಿದೇವನು ಮೊದಲಾ 
ಸನ್ಯಸನದಿಂದ ಮುಡಿಪಿದನೊ, ಇಲ್ಲವೇ ಮಗನಾದ ವಿದ್ಯಾಧರನು ಮೊದಲು 
ಮುಡಿಪಿದನೊ ಎಂಬುದು. ತಂದೆಯೇ ಮೊದಲು ಸಾಯುವುದು ಲೋಕ ರೂಢಿ. 
ಅದರಲ್ಲಿ ಅತಿಶಯವೇನಿಲ್ಲ, ಕ್ರಮಲೋಪವೂ ಇಲ್ಲ. ತಂದೆ ಅರುಮುಳಿದೇವನು, 
ಮಗ ಇನ್ನೂ ಬದುಕಿರುವಾಗ, ನಿಧನನಾಗಿದ್ದರೆ ಆದರಿಂದ ಮಗನಿಗೆ ದುಃಖವಾದರೂ 
ಸಲ್ಲೇಖನ ವ್ರತ ಸ್ವೀಕರಿಸುವುದು ಸಹಜವಲ್ಲ. ಆದರೆ ಅದೇ ತಂದೆ ಇನ್ನೂ 
ಬದುಕಿರುವಾಗ. ಬಹುಕಾಲ ಬಾಳಬೇಕಾದ ಮಗ ಮರಣಿಸಿದರೆ ಆ ನೋವು ತಂದೆಗೆ 
ದುರ್ಭರ ; .ಪುತ್ರ ಶೋಕಂ ನಿರಂತರಂ ಎಂಬ ಸೂಕ್ತಿಯಿದೆ. ಹೀಗಾಗಿ ಮಗ 
,ವಿದ್ಯಾಧರನು ಸುವರಾರು ಕ್ರಿ.ಶ. 1034-35 ರಲ್ಲಿ ಗುತ್ತಲಲ್ಲಿ ಸನ್ಮಸನ ವಿಧಾನದಿಂದ 
: ಮುಡಿಷಿರಬೇಕೆಂದೂ, ಆ ನೋವಿನ ಆಧಿಕ್ಕದಿಂದ ತಡೆಯಲಾಗದೆ ತಂದೆ ನೀತಿ 
ಮಹಾರಾಜ ಅರುಮುಳಿದೇವನು ಕ್ರಿ. ಶ. 1035 ರಲ್ಲಿ ಸನ್ಮಸನದಿಂದ ಮುಡಿಪಿದ 
ನೆಂದೂ ತೀರಾನಿಸಬಹುದು. 


ಗುತ್ತಲಿನಲ್ಲೇ ವಿದ್ಯಾಧರನು ಮುಡಿಪಿದ್ದಕ್ಕೆ ಪ್ರಬಲ ಕಾರಣಗಳಿದ್ದರೂ ಅದರ 
ಸ್ನರೂಪ ತಿಳಿಯದಾಗಿದೆ. ಆಗಲೇ ಹೇಳಿರುವಂತೆ ಗುತ್ತಲೂ ಸೇರಿಕೊಂಡು ಮಂಡ್ಯ 


12 ಸಾಧನೆ 


ಜಿಲ್ಲೆಯ ಈ ಮದ್ದೂರು-ಮಳವಳ್ಳಿ ಪರಿಸರ ಗಂಗವಾಡಿ ತೊಂಬತ್ತಜಟ ಸಾಸಿರ 
ಪ್ರದೇಶವಾಗಿತ್ತು. ತಿಪ್ಪೂರು ತೀರ್ಥವಂತೂ ವಿಖ್ಯಾತವಾಗಿತ್ತು. ರಾಷ್ಟ್ರಕೂಟ 
ಕೃಷ್ಣನು ॥॥। ಚೋಳರ ಮೇಲೆ ವಿಜಯಿಯಾಗಿ, ಬೂತುಗನು ಚೋಳರ ರಾಜಾದಿತ್ಯನ 
ಆನೆಯ ಮೇಲೇರಿ ಅದರ ಅಂಬಾರಿಯನ್ನೇ ರಣರಂಗವಾಗಿಸಿ (ಬಿಸುಗೆಯ ಕಳನಾಗಿ) 
ರಾಜಾದಿತ್ಯನನ್ನು ಕೊಂದದ್ದೂ, ಬೂತಗನ ಬಲಗೈ ಬಂಟ ಸಗರಮಣಲೆರನು 
ಚೋಳರಾಜಾದಿತ್ಯನ ಆನೆಯನ್ನು ಕೊಂದು ಕಾಳಿಯೆಂಬ ಶ್ರೇಷ್ಠ ಹೆಣ್ಣುನಾಯಿಯನ್ನು 
ಪಡೆದದ್ದೂ -ಇವೆಲ್ಲ ನಡೆದ ಆತುಕೂರು ಸಹ ಈ ಗುತ್ತಲಿಗೆ ಹತ್ತಿರದ ಊರು. 


ಗುತ್ತಲಲ್ಲಿ ಜಿನಾಲಯಗಳಿದ್ದುವು. ಗುತ್ತಲಿನ ಒಂದು ಶಾಸನದಲ್ಲಿ ಎರಡು 
ಕಡೆ "ಬಸದಿಹಳ್ಳಿ'ಯ ಪ್ರಸ್ತಾಪವೂ ಬಂದಿದೆ [EC. VII (೫) ಮಂ 60 (111 ಮಂ 
100) 1316. ಗುತ್ತಲು. ಪು. 239-40, ಸಾಲುಃ 9, 18] ಗುತ್ತಲಲ್ಲಿದ್ದು 
ಹಾಳಾದ ಬಸದಿಯ ವಿಚಾರ ಊರಿನ ಹಿರಿಯರು ಹೇಳುವ ವರಾಹಿತಿಯಿಂದ 
ಸಾಬೀತಾಗುತ್ತದೆ. ದೊರೆತಿರುವ ನಿಸದಿ ಶಾಸನವೇ ಅಲ್ಲಿದ್ದ ಬಸದಿಗೆ ಪ್ರತ್ಯಕ್ಷ ಸಾಕ್ಷಿ. 
ಅರ್ಕೇಶ್ವರ ಗುಡಿಯ ಪಕ್ಕದಲ್ಲಿ ಇರುವ ಕುಂಟೆಯೊಳಗೆ ಸೇರಿ ಹೋಗಿರುವ ತೀರ್ಥಂಕರ 
ವಿಗ್ರಹದ ವಿಚಾರವಾಗಿ ಊರಿನವರು ತಿಳಿಸಿದ್ದಾರೆ. ಈ ದೇವಾಲಯದ ನೆರೆ ಹೊರೆಯ 
ತಮ್ಮ ಹೊಲಗದ್ದೆಗಳನ್ನು ವಕಾರಿಕೊಂಡು ಇಲ್ಲಿದ್ದ ಜೈನ ಕುಟುಂಬಗಳವರು ಗುಳೆ 
ಹೋದದನ್ನೂ ಗುತ್ತಲು ಗ್ರಾಮದ ವೃದ್ದರು ವಿವರಿಸಿದ್ದಾರೆ. ಈ ಎಲ್ಲ ಅಂಶಗಳು, 
ಸಾಕ್ಷಾಧಾರಗಳು ಗುತ್ತಲಲ್ಲಿ, ನಿರ್ದಿಷ್ಟವಾಗಿ ಈಗಿರುವ ಮತ್ತು ನಿಷದಿಕಲ್ಲು ಸಿಕ್ಕಿರುವ 
ಅರ್ಕೇಶ್ವರ ದೇವಾಲಯದ ಹತ್ತಿರ ಜಿನಾಲಯವಿದ್ದು ಹಾಳಾಗಿರುವುದನ್ನು ದೃಢ 
ಪಡಿಸುತ್ತವೆ. ಪ್ರಾಯಃ ಅರ್ಕೇಶ್ವರ ಗುಡಿಯೂ ಮತಾಂತರಗೊಂಡ ಬಸದಿಯನಾಗಿ 
ದ್ವಿರಬಹುದು. 


1, ಮಹತ್ವದ ಅಂಶಗಳು 


ಈಗಿ ಹೊಸದಾಗಿ ದೊರೆತಿರುವ ಗುತ್ತಲಿನ ಪುಟ ಶ ಶಿಲಾಶಾಸನವು ಐತಿಹಾಸಿಕ 


ಮಹತ ೈದ್ದಾಗಿದೆ. ಈ ಶಾಸನದ ಒಕ್ಕಣೆಯಿಂದ ಕೆಳಕಂಡ ತೀವರ್ಕಾನಗಳಿಗೆ 
ತಲಪಬಹುದಾ : 


1) ಬೂತುಗನ್ನ ಮೊಮ್ಮಗನೂ, ವಾಸವನ ಮಗನೂ, ಹೊಂಬುಜ 
ಶಾಸನೋಕ್ತನೂ [EC. VII (1902) ನಗರ 35. 1077] ಆದ 
ಸಿತ್ಯವಾಕ್ಕ  ಗೋವಿಂದರದೇವ ರಕ್ಕಸಗಂಗನೂ, ಮಂಡ್ಯ 54ನೆಯ 
ಶಾಸನೋಕ್ತ [EC. ೫11 (R) ಮಂ 54 (XIV ಮಂ 126). 1024. 
ಹಳೇ ಬೂದನೂರು. ಪೃ. 236, ಸಾಲು: 1-7] ಸತ್ಯವಾಕ್ಕ ಗೋವಿಂದರ 
ರಕ್ಕಸಗಂಗ ಪೆವರ್ಕಾನಡಿಯೂ ಅಭಿನ್ನರು. 


11) 


111) 


ಗಂಗರ ಜಂದು ಹೊಸ ಶಾಸನ 13 


ಈ ಸತ್ಯವಾಕ್ಕಗೋವಿಂದರ ರಕ್ಕಸಗಂಗ ಪೆವರ್ಕಾನಡಿಯ ದತ್ತುಪುತ್ರನೇ 
ವಿದ್ಯಾಧರ. ವಿದ್ಯಾಧರನು ಸತ್ಯವಾಕ್ಕಗೋವಿಂದರ ರಕ್ಕಸಗಂಗನ ತಮ್ಮನಾದ 
ಅರಮುಳಿದೇವನ ಮಗ. ವಿದ್ಯಾಧರನಿಗೆ ಲೋಕವಿದ್ಯಾಧರ (ಗುತ್ತಲಿನ 
ಹೊಸ ಶಾಸನ ಪ್ರಯೋಗ), ರಾಜ ವಿದ್ಯಾಧರ (ಹುಂಚ ಶಾಸನ ಪ್ರಯೋಗ) 
ಮತ್ತು ರಾಜಾದಿತ್ಯ (ಹೊಂಬುಜ ಶಾಸನ ಪ್ರಯೋಗ) ಎಂಬ ಮೂರು 
ಹೆಸರುಗಳಿವೆ. 


ವಿದ್ಯಾಧರನನ್ನು "ದಿನಕರಂ ಪುಟ್ಟಿ ರ್ದ್ವ್ವವೆಂಬಿನಂ' ಹುಟ್ಟಿದನೆಂದು ಹೊಂಬುಜ 
ಶಾಸನದಲ್ಲಿ ವರ್ಣಿಸಿದೆ, 'ನಿಜಾನ್ಹಯ ದಿನಕರ' ನೆಂದು ಗುತ್ತಲಿನ ಹೊಸ 
ಶಾಸನ ಬಣ್ಣಿಸಿದೆ. 


ಗಂಗರಿಗೆ ವಿದ್ಯಾಧರ ಎಂಬುದು ಪ್ರಿಯವಾದ ಹೆಸರು. ಇಮ್ಮಡಿ ವಕಾರ 
ಸಿಂಹನಿಗೆ ಇದ್ದ ಹಲವು ಬಿರುದುಗಳಲ್ಲಿ "ಗಂಗ ವಿದ್ಯಾಧರ' ಎಂಬುದೂ 
ಒಂದು [EC. 11 (R) 64 (59) ಸು. 913. ಪು. 22. ಸಾಲು: 103]. 


ಮಂಡ್ಯ ಜಿಲ್ಲೆಯಲ್ಲಿ ಗಂಗರು ಹತ್ತನೆಯ ಶತವಕಾನದ ಅಂತ್ಯದವರೆಗೆ 
ಆಳಿದರೆಂಬ ತಿಳಿವಳಿಕೆಯಿತ್ತು. ಈಗ ದೊರೆತಿರುವ ಗುತ್ತಲು ಶಾಸನದಿಂದಾಗಿ 
ಮಂಡ್ಕ ಜಿಲ್ಲೆಯಲ್ಲಿ ಗಂಗರ ಆಳಿಕೆಯು ಹನ್ನೊಂದನೆಯ ಶತವಕಾನದ 
ಮದ್ಮಭಾಗದವರೆಗೂ ಮುಂದುವರಿದಿತ್ತೆಂದು ಖಾತ್ರಿಯಕಾಗುತ್ತದೆ. 


ಗುತ್ತಲು ಒಂದು ಜೈನ ಕೇಂದ್ರವಾಗಿತ್ತು. ಇಲ್ಲಿ ಒಂದೆರಡು ಬಸದಿಗಳು 
ಇದ್ದುದಕ್ಕೆ ಸಾಕ್ಷ್ಯಾಧಾರಗಳಿವೆ. ಹಿಂದೆ ಇನ್ನೂ ಹೆಚ್ಚು ಬಸದಿಗಳಿದ್ದಿರ 

ಗ ಶಿ a ಚ ಗಾ 
ಬಹುದು. 


ಗುತ್ತಲು ಗ್ರಾಮವು ಹಿಂದೆ ಗಂಗರ ಅಂತಿಮಘಟ್ಟದ ಆಳಿಕೆಯ ನೆಲೆವೀಡು 
ಗಳಲ್ಲಿ ಒಂದಾಗಿದ್ದಿ ರಬಹುದು. 


ಗುತ್ತಲಿನ ಈಗಿನ ಅರ್ಕೇಶ್ವರ ದೇವಾಲಯ ಮತ್ತು ಅದರ ಹತ್ತಿರವಿರುವ 
ಗುತ್ತಲಮ್ಮನ ಗುಡಿಗಳು ಇರುವ ಸ್ಥಳಗಳಲ್ಲಿ ಹಿಂದೆ ಜಿನಾಲಯಗಳಿದ್ದುವು. 


ಗಂಗರ ರಾಜಕುವಕಾರನಾದ (ಲೋಕ) ವಿದ್ಯಾಧರ (--ರಾಜಾದಿತ್ಯ)ನು 
ಗುತ್ತಲಿನಲ್ಲಿದ್ದ ಬಸದಿಯೊಂದರಲ್ಲಿ ಸು. 1034-35 ರಲ್ಲಿ ಸಲ್ಲೇಖನ 
ವ್ರತ ಸ್ವೀಕರಿಸಿ ಮುಡಿಪಿದನು. 


ವಿದ್ಯಾಧರನು ಇಲ್ಲಿಯೇ ಸನ್ಯಸನ ವಿಧಿಯಿಂದ ಮುಡಿಪಿರಬೇಕಾದರೆ 
ಇಲ್ಲಿನ ಬಸದಿಗಳಲ್ಲಿ ಜೈನಾಚಾರ್ಯರೂ ಇದ್ದರು; ಅವರ ವಿವರಗಳು 
ಗೊತ್ತಿಲ್ಲ. 


14 


೫1) 


x11) 


xiii) 


xiv) 


೫೪) 


ಸಾಧನೆ 


ಗುತ್ತಲಿನಲ್ಲಿ ಅಥವಾ ಅದರ ಹತ್ತಿರದಲ್ಲಿ ಇದ್ದ ಬಸದಿಹಳ್ಳಿ ಬಗ್ಗೆ ಇಲ್ಲಿನ 
ಶಾಸನ [ಅದೇ, ಮಂ. 60. 1316] ಉಲ್ಲೇಖಿಸಿದ್ದರೂ ಆ ಬಸದಿಗ್ರಾಮ 
ಯಾವುದೆಂಬುದು ಸರಿಯರಾಗಿ ತಿಳಿಯುತ್ತಿಲ್ಲ. 


ಬೂತುಗನ ಹಿರಿಯ ಮಗನಾದ ಮರುಳನಿಗೆ ಅರುಮೊಟ್‌ದೇವ ಎಂಬ 
ಇನ್ನೊಂದು ಹೆಸರು ಇದ್ದ ರೀತಿಯಲ್ಲಿಯೇ, ಬೂತುಗನ ಮೊಮ್ಮಗನಾದ 
ಅರುಮುಳಿದೇವನಿಗೂ ಮರುಳ ಎಂಬ ಇನ್ನೊಂದು ಹೆಸರೂ ಇದ್ದಿತೆಂಬು 
ದಾಗಿ ತಿಳಿದುಬರುತ್ತದೆ. 


ಗುತ್ತಲಿನ ಈ ಹೊಸ ಶಾಸನದ ಆರಂಭದಲ್ಲಿ ಇರುವುದು ಅಪರೂಪದ 
ಸಂಸ್ಕೃತ ಶ್ಲೋಕ, ಜೈನಶಾಸನಗಳ ಪ್ರಾರಂಭದಲ್ಲಿ ಸಾವರಾನ್ಮವಾಗಿ 
“ಶ್ರೀಮತ್ಸರಮಗಂಭೀರಸ್ಪಾದಾ ದಾಮೋಘಲಾಂಛನಂ...' ಎಂಬ ಶ್ಲೋಕ 
ವಿರುತ್ತದೆ. ಇದರ ಜತೆಗೆ ಅಥವಾ ಇದರ ಬದಲಿಗೆ ಬೇರೆ ಜಿನಸ್ತುತಿ ಶ್ಲೋಕ 
ಗಳೂ ಜೈನ ಶಾಸನಗಳಲ್ಲಿವೆ. ಗುತ್ತಲಿನ ಶಾಸನಾರಂಭದ ಶ್ಲೋಕ ಆಂತಹ 
ವಿರಳ ರಚನೆ. ಇದುವರೆಗೆ ಈ ಶ್ಲೋಕ ಮೂರು ಶಾಸನಗಳಲ್ಲಿ ವಕಾತ್ರ 
ಪ್ರಯೋಗವಾಗಿದೆ : S11. ix-;. 117. 1055 ಕೋಗಳಿ (ಬಳ್ಳಾರಿ 
ಜಿ/ಹಡಗಲಿ ತಾ) ಪು. 92 ಮತ್ತು ಅದೇ, x1-;. 111. 1071, 
ಸೊರಟೂರು (ಧಾ ಜಿ/ಗದಗ ತಾ) ಪು. 108. ನಗರ42. ಹೊಂಬುಜ 
EC. VIII (BLR). 


ಗುತ್ತಲಿನ ಹೊಸ ಶಾಸನ ಗಂಗ ಮನೆತನಕ್ಕೆ ವಕಾತ್ರ ಅಲ್ಲದೆ ಪೊಂಬುಚ್ಚ 


ಪುರವರಾಧೀಶರಾದ ಸಾಂತರರ ಮನೆತನಕ್ಕೂ ಬೆಳಕು ಚೆಲ್ಲುವ ಮಹತ್ವದ 
ಶಾಸನವಾಗಿದೆ. 


(ಲೋಕ) ವಿದ್ಯಾಧರ (ರಾಜಾದಿತ್ಯ) ನ ರಾಜಾವಳಿಯ ರೇಖಾಚಿತ್ರವನ್ನು 
ಈಗ ನಿರ್ಧರಿಸುವುದಕ್ಕೆ ಆಧಾರಗಳು ಉಪಲಬ್ಧವಿವೆ. 


(ಇ) (೧೩೦೭೦ cee) (೧೩೦೬೩೮೦೫ Uy) (೧೩೦೭೪ ೧೧೫%) 
ಇಣ ಟಾ Ill ರುಣ NoTTY ೧" 


| 


(೧೧೬ "೪ಂಣ) 
ಯಲ ೧೩೦೮ ಲಾರಿ” 


(ಇಲ್ಲ “ಜಂಟಲ್‌ ಉಲ"? ಇಟ 
“ಬಲ ರಣ?) (ep ೧೧೫೫) "ಇಣೀಂಐಆ '€ಜಿ 
೧ಬಿ ಜಂ | ಆಲ ೧೫೦೩ | ಆಣ ೧ಗಣಣ 
ಜ್‌ ಈ. | 
ತ 
ಇಂ NEU “೦% 
(೫೬೦೮೮೦೦೫ ಇಲ (ಲ "ಬ ೨೮೧೧ುಆ 
-೨ರೀಣ ಇಲ “ಜಂಜೀಲಲಣಟಂy 
6 ಟೀಧಂಂe ಟ0-೮೦೨೮೧ಣ | (Houcpopceste 
ಎರಿ 90000) “you ಗಜ) -ಐಂ.೨೯೮೫೦,) 
॥ ಐ ತೀಣೀಂಣ ॥ ಲಾಲ ೧೭೦೮೬೮ “Hep ಣಂ 
ANE ‘| ue ಉಲ 
Rh UOC” 
(| panos '೦ಖ) | ಜುಐ ೧ಲಂರಾಲ PT) 
pe ಕ ಸಾ ॥ ಷಸ: ಭಂ; Voce 1ಡಿ 


CME LIS BSS SSS ಪಾಗಪಾ ತ್ತಾ ರ್ಥ ದಾ 
| 


॥ 7೮ ಐ೩೦೫ಟಂಟ* Feo Pad” 


ವ್ಯಾಸನಿಗೂ ತೂಕಡಿಕೆ ? 


>> 


ಡಾ. ಎಸ್‌. ಪಿ. ಪದ್ಮ ಪ್ರಸಾದ್‌ 


ಒಂದು ದೊಡ್ಡ ಕೃತಿಯನ್ನು ರಚಿಸುವಾಗ ಉಂಟಾಗುವ ಅಪಾರ ಶ್ರಮ ದೈತ್ಯ 
ಪ್ರತಿಭೆಗೂ ಆಗಾಗ ತುಸು ಬಳಲಿಕೆಯನ್ನುಂಟುವಕಾಡಿ ಆ ಭಾರದಿಂದ ತುಸುಕಾಲ 
ವಕಾನಸಿಕ ವಿಶ್ರಾಂತಿಯನ್ನು ಬಯಸುವಂತೆ ವಕಾಡುತ್ತದೆ. ಮನಸ್ಸು ಇಂಥ ಸಡಲಿದ 
ಭಾವದಲ್ಲಿದ್ದಾಗ ಪ್ರತಿಭೆ ತನ್ನ ಎಚ್ಚರವನ್ನು ಕಳೆದುಕೊಂಡು ಕೊಂಚ ತೂಕಡಿಸುವು 
ದೆಂದು ಕಾಣುತ್ತದೆ. ಇದಕ್ಕೆ ಬಹುಶಃ ಜಗತ್ತಿನ ಎಲ್ಲ ಶ್ರೇಷ್ಠ ಕೃತಿಗಳಿಂದಲೂ 
ಉದಾಹರಣೆಗಳನ್ನು ಎತ್ತಿಕೊಡಬಹುದೇನೋ ! ಓದುಗರು ಇಂಥ ಪ್ರಸಂಗಗಳನ್ನು 
ಕೊಂಚ ಎಚ್ಚರದಿಂದ ಗಮನಿಸಿ ಮುಂದೆ ಹೋಗಬೇಕಾಗುತ್ತದೆ. ಇಲ್ಲದಿದ್ದರೆ 
' ಕೃತಿಯ ಬಗ್ಗೆ, ಅಲ್ಲಿನ ಪಾತ್ರಗಳ ಬಗ್ಗೆ ಅತ್ಯುತ್ಸಾಹದ ಪ್ರತಿಕ್ರಿಯೆ ಹೊಮ್ಮುವ 
ಅಪಾಯವಿರುತ್ತದೆ. 


ನಮ್ಮ ಹೆಮ್ಮೆಯ ಪ್ರಾಚೀನ ಕವಿಗಳಾದ ವ್ಯಾಸ, ವಾಲ್ಮೀಕಿ ಇವರ ಬಗೆಗೂ 
ಈ ವಕಾತು ನಿಜ. ವಾಲ್ಮೀಕಿಯ ಇಂಥ ಪ್ರಸಂಗಗಳನ್ನು ಕನ್ನಡದ ಹಿರಿಯ 
ಲೇಖಕರೊಬ್ಬರು ಈಗಾಗಲೇ ಪತ್ತೆ ಹಚ್ಚಿದ್ದಾರೆ. (ಗೌರೀಶ ಕಾಯಿಕಿಣಿ-"ವಾಲ್ಮೀಕಿ 
ತೂಕಡಿಸಿದಾಗ', ಐ.ಬಿ.ಎಚ್‌. ಪ್ರಕಾಶನ) ಈ ತೂಕಡಿಕೆಗೆ ವ್ಮಾಸನೂ ಹೊರತಲ್ಲ. 
ಪಾತ್ರ ಚಿತ್ರಣದಲ್ಲಿ, ಕತೆಯನ್ನು ಬೆಳೆಸುವಲ್ಲಿ ಈ ಮಹರ್ಷಿಯೂ ಕೆಲವೆಡೆ ಸ್ವಲ್ಪ 


ಎಚ್ಚರ ತಪ್ಪುವುದು ಕಂಡುಬರುತ್ತದೆ. ಅಂಥ ಒಂದೆರಡು ಸನ್ನಿವೇಶಗಳನ್ನು ನಾವಿಲ್ಲಿ 
ಗಮನಿಸಬಹುದು. 


ಹ ಏಕಲವ್ಮನ ಪ್ರಸಂಗ 


ಅರ್ಜುನನ್ನು ವಿಠಾರಿ ಏಕಲವ್ಯ ಬೆಳೆಯಬಾರದೆಂದೂ, ಹಾಗೆ ನೋಡಿಕೊಳ್ಳುವ 
ಮೂಲಕ ಅರ್ಜುನನೇ ಪ್ರಪಂಚದ ಏಕಮಾತ್ರ ಅತಿಶ್ರೇಷ್ಠ ಬಿಲ್ಲಾರನಾಗುವಂತೆ 
ವಾಡುತ್ತೇನೆಂದಿದ್ದ ವಕಾತನ್ನು ಉಳಿಸಿಕೊಳ್ಳಬೇಕೆಂದು ದ್ರೋಣ ಏಕಲವ್ಕನಿಂದ 
ಬೆರಳಿನ ಗುರುದಕ್ಷಿಣೆ ಕೇಳಿದ ಪ್ರಸಂಗ ವ್ಯಾಸ ಭಾರತದಲ್ಲೇ ಇದೆ. ಆದರೆ ಸ್ವಾರಸ್ಕ 
ವೆಂದರೆ ದ್ರೋಣ ಅರ್ಜುನನಿಗೆ ಆ ರೀತಿ ವಚನ ಕೊಟ್ಟೇ ಇರಲಿಲ್ಲ ! ಬಲ್ವಿದೈೆ 
ಕಲಿಸುವ ಸಂದರ್ಭದಲ್ಲಿ ಅರ್ಜುನನ ಏಕಾಗ್ರತೆಯನ್ನು ಗಮನಿಸಿದ ದ್ರೋಣ ಅವನಿಗೆ 
ಹೇಳಿದ್ದೆಲ್ಲಾ--“ಮುಂದೆ ನಿನ್ನನ್ನು ಬಿಲ್ವಿದ್ಯೆಯಲ್ಲಿ ಅದ್ವಿತೀಯನನ್ನಾಗಿ ಮಾಡಲು 


&« ಮೂತಿ 


ವ್ಯಾಸನಿಗೂ ತೂಕಡಿಕೆ 17 


ಪ್ರಯತ್ನಿಸುತ್ತೇನೆ” ಎಂದು. ಈ `ಪ್ರಯತಿಷ್ಯತಿ' ಎಂಬ ವಕಾತನ್ನು ವ್ಯಾಸನೇ 
ದ್ರೋಣನ ಬಾಯಿಂದ ಹೊರಡಿಸಿದ್ದಾನೆ. ಮುಂದೆ ಏಕಲವ್ಯನ ಬಗ್ಗೆ ಅರ್ಜುನ 
ಕೇಳಿದಾಗ ದ್ರೋಣ ಈ ತನ್ನ ವರಾತನ್ನು ಅವನಿಗೆ ನೆನಪು ಮಾಡಿಕೊಡಬೇಕಾದ್ದು 
ಸಹಜವಾಗಿತ್ತು. ಆದರೆ ಹಾಗಾಗದೆ, ದ್ರೋಣ "ಅರ್ಜುನನ್ನು ಶ್ರೇಷ್ಠ ಬಿಲ್ಲಾರ 
ನಾಗಿ ವಾಾಡುತ್ತೇನೆ ಎಂದೇ ವಚನ ಕೊಟ್ಟಿ ೈದ್ದೆ' ಎಂದು ಸ್ವಬಂಧನ ಹಾಕಿಕೊಳ್ಳುತ್ತಾನೆ. 
(ಆದಿ ಪರ್ವದ ಅಧ್ಯಾಯ 100-150ನ್ನು ಗಮನಿಸಿ). ಈ ರೀತಿ ದ್ರೋಣ ತನ್ನ 
ಹಿಂದಿನ ವಕಾತನ್ನು ಮರೆತು, ಬೇರೆ ರೀತಿ ಯೋಚಿಸಿದನೆಂಬಂತೆ ಚಿತ್ರಿಸಿರುವುದು 
ದ್ರೋಣನ ವ್ಯಕ್ತಿತ್ವಕ್ಕೆ ಊನ ತಂದಿದೆ. ಏಕಲವ್ಯನ ಹೆಬ್ಬೆರಳಿನ ಪ್ರಸಂಗ ಮಹಾ 
ಭಾರತದ ಕತೆಗೇನೂ ಪೋಷಕವಾಗಿಲ್ಲ. (ಆ ರೀತಿ ಮುಖ್ಯ ಕತೆಗೆ ಪೋಷಕವಲ್ಲದ 
ಭಾಗಗಳು ಮಹಾಭಾರತದಲ್ಲಿ ಸಾಕಷ್ಟಿವೆ. ಆ ವರಾತು ಬೇರೆ.) ಆದ್ದರಿಂದ 
ದ್ರೋಣನ ವ್ಯಕ್ತಿತ್ವಕ್ಕೆ ಊನ ತರುವ ಬದಲು ಅವನು ಅರ್ಜುನನಿಗೆ ತನ್ನ ವರಾತನ್ನು 
ಯಥಾವತ್ತಾಗಿ ನೆನಪು ವಕಾಡಿಕೊಟ್ಟು ಅವನ ಸಂಕುಚಿತತೆಯನ್ನು ದೂರ ವಣಡಿದ್ದರೆ. 
ಅರ್ಜುನನ ಪಾತ್ರವೂ ಚೆಳೆಯುತ್ತಿತ್ತು. ಕವಿ ತಾನು ಹಿಂದೆ ದ್ರೋಣನ ಬಾಯಿಂದ 
ಹೇಳಿಸಿದ್ದ ವರಾತನ್ನು ಸ್ವಲ್ಪ ಮರೆತಿದ್ದರಿಂದ ಆ ಅವಕಾಶ ತಪ್ಪಿ ಹೋಗಿದೆ. ಪಾತ್ರ 


ಚಿತ್ರಣದಲ್ಲೂ ದೋಷ ಉಂಟಾಗಿದೆ. 


2, ಅರ್ಜುನ ತೀರ್ಥಯರಾತ್ರಾ ಪ್ರಸಂಗ 


ದ್ರೌಪದಿ--ಧರ್ಮರಾಜರು ಏಕಾಂತದಲ್ಲಿರುವುದನ್ನು ನೋಡಿದ ತಪ್ಪಿಗೆ 
ಅರ್ಜುನ ಹನ್ನೆರಡು ವರ್ಷ ತೀರ್ಥಯಾತ್ರೆಗೆ ಹೋಗಿ ಬರುತ್ತಾನೆ. ಈ ಇಡೀ 
ಪ್ರಸಂಗದ ಚಿತ್ರಣದಲ್ಲಿ ಕವಿ ಸಾಕಷ್ಟು ಎಚ್ಚರಾಗಿಲ್ಲದಿರುವುದು ಕಂಡುಬರುತ್ತದೆ. 
ಇದರಿಂದಾಗಿ ಹಲವು ಅಸಂಗತತೆಗಳು ಉಂಟಾಗಿವೆ. 


ದ್ರೌಪದಿಯ ಬಗ್ಗೆ ಪಾಂಡವರು ಹಾಕಿಕೊಂಡಿದ್ದ ನಿಯಮ ಇದು-- 
ದ್ರೌಪದ್ಯಾ ನಃ ಸಹಾಸೀನಾನನ್ಕೋನಂ ಯೋಭಿದರ್ಶಯೇತ್‌ | 
ಸ ಸೋ ದ್ವಾದಶವರ್ಷಾಣ ಬ್ರಹ್ಮಚಾರಿ ವನೇ ವಸೇತ್‌ ॥ 

(ಆದಿಪರ್ವ, ಅಧ್ಯಾಯ 208) 


“ನಮ್ಮವರಲ್ಲಿ ಯಾರಾದರೊಬ್ಬರು ದ್ರೌಪದಿಯ ಜೊತೆಯಲ್ಲಿ ಏಕಾಂತದಲ್ಲಿರುವಾಗ 
ಮತ್ತೊಬ್ಬರು ನೋಡಿದ್ದೇ ಆದರೆ, ನೋಡಿದವರು ಹನ್ನೆರಡು ವರ್ಷ ಬ್ರಹ್ಮಚರ್ಯ 
ವನ್ನು ಪಾಲಿಸುತ್ತಾ ಕಾಡಿನಲ್ಲಿ ವಾಸವಾಗಿರಬೇಕು.” 


ಈ ನಿಯಮದ ಬಳಿಕ ಒಮ್ಮೆ ಅರ್ಜುನ ಅನಿವಾರ್ಯವಾಗಿ ಧರ್ಮರಾಜ-- 
ದ್ರೌಪದಿಯರು ವಣಾತನಾಡುತ್ತಾ ಕೂತಿದ್ದಾಗ ಆ ಕೋಣೆಗೆ ಹೋಗಬೇಕಾಗುತ್ತದೆ. 
ಯಣಕೆಂದರೆ "ಅದು ಶಸ್ತ್ರಾಸ್ತ್ರಗಳನ್ನಿಡುವ ಕೋಣೆಯೂ ಆಗಿತ್ತು' ಎನ್ನುತ್ತಾನೆ ವ್ಯಾಸ. 


18 ಸಾಧನೆ 


(ಇದು ಮತ್ತೊಂದು ತೂಕಡಿಕೆ. ಶಸ್ತ್ರಾಸ್ತ್ರಗಳನ್ನಿಡುವ ಕೋಣೆ ಏಕಾಂತದ 
ಕೋಣೆಯೂ ಆಗುತ್ತದೆಯೇ `) ಆ ತಪ್ಪಿಗಾಗಿ ಅವನು ಯಹಾರು ಸವಕಾಧಾನಿಸಿದರೂ 
ಕೇಳದೆ ವನವಾಸಕ್ಕೆ ಹೋಗುತ್ತಾನೆ. 


ಅರ್ಜುನ ಆ ಕೋಣೆಗೆ ಹೋಗಬೇಕಾಗಿ ಬಂದದ್ದು--ಗೋವುಗಳ ಅಪಹರಃ 
ವಾಗುತ್ತಿದೆ ಎಂಬ ಸುದ್ದಿ ಕೇಳಿ. ಅದನ್ನು ತಡೆಯಲು ಹೊರಡಲು ಶಸ್ತ್ರಾಸ್ತ್ರಗಳನು 
ತೆಗೆದುಕೊಳ್ಳ ಬೇಕಾಗಿದ್ದರಿಂದ, ಆ ಸಂದರ್ಭದಲ್ಲಿ ಧರ್ಮರಾಜ ದ್ರೌಪದಿಯರು ಆ 
ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರೆಂಬ ರೀತಿಯ ಚಿತ್ರಣ ವ್ಯಾ 
ಕೊಡುತ್ತಾನೆಯೇ ವಿನಃ, ಏಕಾಂತದ ಪ್ರಣಯ ಸಲ್ಲಾಪದಲ್ಲಿದ್ದರೆಂಬ ಸೂಚೆ 
ಎಳ್ಳಷ್ಟೂ ಇಲ್ಲ. ಆದ್ದರಿಂದ ನಿಯಮೋಲ್ಲಂಘನೆ ಆಗಿರಲಿಲ್ಲ. ಸ್ವತಃ ಧರ್ಮರಾಜನ 
ಅವನನ್ನು ತಡೆದು ಹೇಳುತ್ತಾನೆ--“ಧರ್ಮದ ವಿಷಯದಲ್ಲಿ ನನ್ನ ಮಾತನ 
ನಂಬಬಹುದಾದರೆ............... ” ಅರ್ಜುನನಿಂದ ನಿಯಮ ಭಂಗವಾಗಿಲ್ಲವೆಂದ 
ಆತ ವನವಾಸಕ್ಕೆ ಹೋಗಬೇಕಿಲ್ಲವೆಂದು (ಈ ಧರ್ಮರಾಜನ ಧರ್ಮಸೂಕ್ಷ ಪ್ರೆ 
ಎಷ್ಟು ಉನ್ನತವಾದದ್ದೆಂದರೆ--ದ್ಕೂತ ಪ್ರಸಂಗದಲ್ಲ ದ್ರೌಪದಿ "ತನ್ನನ 
ಪಣವಾಗಿಟ್ಟು ಸೋಲುವ ಅಧಿಕಾರ ಧರ್ಮಜನಿಗಿದೆಯೇ :'--ಎಂದು ಭೀಷ್ಮರನು 
ತುಂಬಿದ ಸಭೆಯನ್ನೂ ಪ್ರಶ್ನಿಸಿದಾಗ, ಗಂಗಾಸುತನಾದ ಭೀಷ್ಮ "ಇಂಥ ಧಮ 
ಸೂಕ್ಷ್ಮ ವಿಷಯಗಳಲ್ಲಿ ನಿರ್ಣಯ ಕೊಡಲು ಇಲ್ಲಿ ಧರ್ಮರಾಜನೊಬ್ಬ 
ಸಮರ್ಥನು” ಎನ್ನುತ್ತಾನೆ). ಅದರೂ ಅರ್ಜುನ ತನ್ನಿಂದ ತಪ್ಪಾಗಿದೆಯೆಂದ 
ನಿಯಮದಂತೆ ನಡೆದುಕೊಳ್ಳಬೇಕಾದ್ಹು ತನ್ನ ಕರ್ತವ್ಯವೆಂದೂ ಹೇಳುತ 
ವನವಾಸಕ್ಕೆ ಹೊರಟು ಹೋಗುತ್ತಾನೆ. 


ಇಲ್ಲೇನೋ-"ಅರ್ಜುನ ಕಾನೂನಿನ ಅಕ್ಷರಗಳನ್ನು ಅನುಸರಿಸಿದನೇ ವಿನಃ ಅಃ 
ಆತ್ಮವನ್ನಲ್ಲ' (Followed the letters of the law, instead of spirit) < 
ಬಹುದು. "ಇದು ವ್ಯಾಸನ ತೂಕಡಿಕೆಯಲ್ಲ, ಅರ್ಜುನನ ವ್ಯಕ್ತಿತ್ವದ ಆ ಮುಖವ: 
ಸರಿಸಲು ಉದ್ದೇಶ ಪೂರ್ವಕವಾಗಿ ಹಾಗೆ ಮಾಡಿರಬಹುದು' ಎಂದು ವಾ 
ಬಹುದು. 


ಇರಬಹುದು. ಆದರೆ ಮುಂದೆ ಅರ್ಜುನ ನಡೆದದ್ದು ಕಾನೂನಿನ ಆ 
ಗಳಿಗೂ ವಿರುದ್ಧವಾದ ರೀತಿಯಲ್ಲಿಯೇ! ಬ್ರಹ್ಮಚಾರಿಯಕಾಗಿರಬೇಕೆಂದು ನಿಯ 
ವಾಗಿದ್ದಾಗ, ಆತ ಈ ಅವಧಿಯಲ್ಲೇ ನಾಗಕನ್ಮೆ ಉಲೂಪಿಯ ಕಾವಕಾತುರತೆಯ 
ಹೋಗಲಾಡಿಸಲು ಅವಳೊಂದಿಗೆ ರಮಿಸಿದ. “ಅಂಥ ಕೋರಿಕೆಯನು ಈಃ 
ಸುವುದೇ ಧರ್ಮ" ಎಂಬುದೂ, "ದ್ರೌಪದಿಯ ಬಗ್ಗೆ ಮಾಡಿಕೊಂಡ. ನಿಯ 
ಬೇರೆಡೆಗೆ ಅನ್ವಯವಾಗುವುದಿಲ್ಲ' ಎಂಬ ಉಲೂಪಿಯ ವಹಣತೂ ಅವನಿಗೆ 
ಆಲಂಬನವಾಗಿಬಿಡುತ್ತವೆ! ಉಲೂಪಿಯ ವಠಾತು- 


ವ್ಯಾಸನಿಗೂ ತೂಕಡಿಕೆ 19 


ತದಿದಂ ದ್ರೌಪದೀ ಹೇತೋರನ್ಯಸ್ಕ ಪ್ರವಾಸನಮ್‌ । 


ರಿಕಿ ಡು 


ಕೃತವಾಂಸ್ತತ್ರ ಧರ್ಮಾರ್ಥ ಮತ್ರ ಧರ್ಮೋನದುಷ್ಮತಿ ॥ 
(ಆದಿಪರ್ವ, ಆಧ್ಯಾಯ 214, ಶ್ಲೋಕ 216) 


ದ್ರೌಪದಿಯ ಕಾರಣಕ್ಕಾಗಿ ವಕಾಡಿಕೊಂಡ ಇದು (ಪ್ರತಿಜ್ಞೆ) ಅಲ್ಲಿ ಧರ್ಮವಾಗು 
ತ್ತದೆಯೇ ವಿನಾ ಇನ್ನೊಬ್ಬರೊಂದಿಗೆ ವ್ಯವಹರಿಸಿದರೆ ಅಲ್ಲಿ ಧರ್ಮದೂಷಣೆ ಆಗದು, 
ಮುಂದುವರೆದು ಹೇಳುತ್ತಾಳೆ- 


ಪವಿತ್ರಾಣಂ ಚೆ ಕರ್ತವೃಮಾರ್ತಾನಾಂ ಪೃಥುಲೋಚನ | 
ಕೃತ್ಹಾ ಮಮ ಪರಿತ್ರಾಣಂ ತವ ಧರ್ಮೋ ನ ಲುಪ್ಯತೇ ॥ 
(ಶ್ಲೋಕ-217) 


ವಿಶಾಲ ಲೋಚನ, ಅರ್ತರನ್ನು, ಕಷ್ಟದಲ್ಲಿರುವವರನ್ನೂ ರಕ್ಷಿಸುವುದೂ 
ಕರ್ತವ್ಯವೇ. ನನ್ನ ಕಷ್ಟವನ್ನು ಪರಿಹರಿಸುವುದರಿಂದ ನಿನ್ನ ಧರ್ಮ ಲುಪ್ತವಾಗದು, 


ಅರ್ಜುನನಿಗೆ ಇದು ಪಥ್ಯವಾಗುತ್ತದೆ. ತಾನು ಶಸ್ತ್ರಾಸ್ತ್ರಗಳನ್ನು ಇಡುವ 
ಕೋಣೆಗೆ ಹೋಗಬೇಕಾಗಿ ಬಂದದ್ದೂ ಆರ್ತರನ್ನು ರಕ್ಷಿಸುವುದಕ್ಕಾಗಿಯೇ ಎಂಬುದು 
ಇವನಿಗೆ ನೆನಪಾಗುವುದಿಲ್ಲ. "ಬ್ರಹ್ಮಚರ್ಯದಲ್ಲೇ ವನವಾಸ ಕಳೆಯಬೇಕು' ಎಂದು 
ತಾವು ಹಾಕಿಕೊಂಡ ನಿಬಂಧನೆಯಲ್ಲಿ ಇಂಥ ರಿಯರಾಯಿತಿಗೆಲ್ಲ ಅವಕಾಶ ಇಲ್ಲ ಎಂಬುದೂ 
ಅವನಿಗೆ ನೆನಪಾಗುವುದಿಲ್ಲ. ನಿಯಮವನ್ನು ಈಗ ಹಿಗ್ಗಿಸಿ ಅರ್ಥೈಸುವ ಅರ್ಜುನ, 
ಇನ್ನೂ ಹೆಚ್ಚಿನ ಸಮರ್ಥನೆ ಇದ್ದ, ಈ ಮುನ್ನಿನ ಸನ್ನಿವೇಶದಲ್ಲಿ ನಿಯಮವನ್ನು 
ಸರಿಯಾಗಿ ಅರ್ಥೈಸಿಕೊಂಡು ಅಣ್ಣನ ವರಾತಿಗೆ ಒಪ್ಪಿ ಯಾಕೆ ಉಳಿಯಲಿಲ್ಲ? ಅವನ 
ವರ್ತನೆಯಿಂದ ಕುಟುಂಬಕ್ಕೊಬ್ಬ ಸಹಾಯಕ ತಪ್ಪಿದಂತಾಯಿತಲ್ಲದೆ ಧರ್ಮವಿವೇಚನೆ 
ಯಲ್ಲಿ ಧರ್ಮಜನ ಸಾವೂರ್ಥ್ಯವನ್ನೇ ಅಲ್ಲಗಳೆದಂತಾಯ,್ತಲ್ಲ! 


ಇದು ಹೋಗಲಿ, ಉಲೂಪಿಯ ಕೋರಿಕೆಯನ್ನು ಈಡೇರಿಸಿದ್ದು ಧರ್ಮವೆ 
ಎಂದಿಟು ) ಕೊಳ್ಳೋಣ. ಆದರೆ ಅಲ್ಲಿಂದ ಮುಂದೆ ಹೊರಟ ಅರ್ಜುನ ಮಣಿಪುರದಲ್ಲಿ 
ಚಿತ್ರಾಂಗದೆಯನ್ನು ನೋಡಿ ಮೋಹಗೊಂಡು ತಾನಾಗೇ ಅವಳ ತಂದೆಯನ್ನು ಬೇಡಿ 
ಅವಳನ್ನು ಮದುವೆಯಾಗಿ ಮಗು ಪಡೆದನಲ್ಲ, ಆಗ ಯಾವ ಕೋರಿಕೆ, ಕರ್ತವ್ಯದ ಕರೆ 
ಇತ್ತು ? ಅವನ ನಿಯವಮದಲ್ಲಿದ್ದ ಬ್ರಹ್ಮಚರ್ಯದ ಗತಿ ಏನು? ಮುಂದೆ ಇದೇ 
ಅವಧಿಯಲ್ಲೇ ಸುಭದ್ರೆಯನ್ನು ನೋಡಿ ಮೋಹಗೊಂಡು ಅಪಹೆರಿಸಿದಾಗ ಯಾವ 
ಕರ್ತವ್ಯದ ಕರೆ ಇತ್ತು? ಅಪಹರಿಸಿ ತಂದು ಮದುವೆಯಾಗುವುದು ಒಪ್ಪಿತ 
ವೀರೋಚಿತಕಾರ್ಯವೇನೋ ಸರಿ. ಆದರೆ, ಅದಕ್ಕೆ ಆ ನಿಯಮದ ಕಠಿಣ ತಡೆ 
ಇತ್ತಲ್ಲ! 


ಸಾಧನೆ 


ಹಲವೆಡೆ ಅರ್ಜುನನ ಸಂಯಮವನ್ನು ಮೆಚ್ಚಿ ಹೊಗಳುವ ವಕಾತುಗಳು, ಅದೇ ' 


ರೀತಿಯ ಸನ್ನಿವೇಶಗಳೂ ಕೂಡಾ ' (ಉದಾ: ಊರ್ವಶೀ ಪ್ರಸಂಗ, ತಪಸ್ಸಿನ 
ಸಂದರ್ಭ, ಇತ್ಯಾದಿ) ವ್ಯಾಸ ಭಾರತದಲ್ಲಿ ಬರುತ್ತವೆ. ಆದರೆ ಈ ಮೇಲಿನಂಥ 
“ಮರೆವು'ಗಳು ಪಾತ್ರ ಚಿತ್ರಣ ಅಸಂಗತವಾಗುವಂತೆ ವಕಾಡಿರುವುದೂ ಉಂಟು. 


(ಟಿಪ್ಪಣಿ--ಈ ಲೇಖನವನ್ನು ಬರೆದಿಟ್ಟು ಸುವಕಾರು ಐದಾರು ವರ್ಷಗಳಾಗಿವೆ. 
ಬರೆದ ಹೊಸದರಲ್ಲೊಮ್ಮೆ ಕಿ.ರಂ. ನಾಗರಾಜರೊಂದಿಗೆ ವಕಾತಾನಾಡುತ್ತಾ 
ನಾನು ಈ ಲೇಖನದ ಅಂಶಗಳನ್ನು ಸ್ಥೂಲವಾಗಿ ಹೇಳಿದಾಗ ಅವರು ತವಕಾಷೆ 
ಯಾಗಿ ನಕ್ಕು "ವ್ಯಾಸನನ್ನೇನು ವಿಜಿಲೆನ್ಸ್‌ ಕವಿರಾಷನರ್‌ ಅಂದುಕೊಂಡಿದ್ದೀರಾ?' 
ಎಂದು ಕೇಳಿ ಅನಂತರ-'ಮಹಾಭಾರತ ಏಕಕವಿಕತನಕವಲ್ಲ, ಆದ್ದರಿಂದ ವ್ಯಾಸ 
ಹೀಗೆ ತಪ್ಪು ಮಾಡಿದ್ದಾನೆ ಎನ್ನಲಾಗುವುದಿಲ್ಲ'. ಎಂದರು. ಆ ವಕಾತಾಗಿ 


ಖು 


ಇಷ್ಟು ವರ್ಷಗಳ ನಂತರವೂ ನನ್ನ ಅಭಿಪ್ರಾಯಗಳನ್ನು ಬದಲಿಸಿಕೊಳ್ಳಲು. 


ಸಮರ್ಥ ಕಾರಣ ಅದೆಂದೆನಿಸಲಿಲ್ಲ. ಮಹಾಭಾರತದಲ್ಲಿನ ಪ್ರಕ್ಷಿಪ್ತಗಳನ್ನು 
ಕೈಬಿಟ್ಟು, ಡಾ॥ ಸುಕ್ತಂಕರ್‌ ಅವರು ಸಂಪಾದಿಸಿರುವ ವ್ಯಾಸ ಭಾರತದಲ್ಲೇ 
ಮೇಲೆ ಉಲ್ಲೇಖಿಸಿರುವ ವರಾತುಗಳಿವೆ. ಅಲ್ಲದೆ, ನಮ್ಮ ದೃಷ್ಟಿ ಇಲ್ಲಿ-ಪಾತ್ರ 


ಚಿತ್ರಣದಲ್ಲಿ ಹೇಗೆ ಆಭಾಸ ಉಂಟಾಗಿದೆ ಎಂಬುದನ್ನು ತೋರಿಸುವುದಾಗಿದೆ 
ಯಕಾದ್ದರಿಂದ ವ್ಯಾಸೇತರರ ಕೈಚಳಕ ಇಲ್ಲಿ ಅಪ್ರಸ್ತುತ). 


ಕಿನ್ನರಿಯ ಕನಸು 


ಸಾರಾ 


ಟಿ. ಯಲ್ಲಪ್ಪ ತೆ 


ಕಾಡು ಹಾದಿಯ ಪಕ್ಕ 

ಹಾಡು ಹಾಯಿಸುವ ಓಣಿ 

ಗೀತಾಂಬರಿಗಳ ಕೊರಳು, ಅರ್ಥವಾಗದ ಭಾಷೆ 
ದೇವಲೋಕದ ಕಿನ್ನರಿ 

ನುಡಿಸಿ ಹೋಗುವೆ ಜಾಣೆ 

ದಿನರಾತ್ರಿ ಕನಸಲ್ಲಿ ಇವಳದೆಯೇ ಕಛೇರಿ 


ನಾನು ತೆಪ್ಪ ನಡೆಸುವ ಹುಡುಗ 
ಇವಳನ್ನು ಕರೆದದ್ದು ಅಂಬಿಗನೆಂದು 
ನಾನವಳ ಕರೆದೆ 

ಪಯಣಿಗರು ಯರಾರಿಲ್ಲ ದೋಣಿ ಬರಿದು 
ಪಯಣಿಗಳಾಗು ಬಾ ಎಂದು 


ಅಂಬಿಗನು ನಾನು 

ನಂಬಿ ಬಂದವಳ ನಡೆಸಬೇಕು 
ಕನಸು ಕಡಿಯುವ ಸಮಯ 
ನನ್ನ ತೆಪ್ಪ ಆ ಸಾಗರದಲ್ಲೆ 

ಆ ಹುಡುಗಿ ಸಾಗರದಲ್ಲೇ 
ನಾನು ಮಾತ್ರ ದಡ ಸೇರಿದ್ದೇನೆ 
ಇದು ಹೇಗೆ ' ! 


ಸತ್ಯವಲ್ಲದ ಕನಸು 

ಅದಕ್ಕೆ ಅದರದೇ ಅರ್ಥ 

ಅರಿವಿಗಿಣುಕಿ ಮರೆಯಾಗುವುದು ನೂರು ಸತ್ಯ 
“ನಾನು” ಎಂದಿಗೂ ಮಿಥ್ಯೆ 


22 


ಸಾಧನೆ 


ಯಾಕೆಂದರೆ 
ನನ್ನ ತೆಪ್ಪದಲ್ಲಿನ ರಂಧ್ರಗಳು 
ನನಗೇ ಕಾಣುವುದಿಲ್ಲ 


ಅದಕ್ಕೇ 
ಆಗಾಗ ಬಂದು ದಡ ಸೇರಿಸಿ 
ಹೋಗುವ ದೇವಲೋಕದ ಸುಂದರಿ 
ಮತ್ತವಳ ಕಿನ್ನರಿಯೂ ಸತ್ಯ. 


ಹ್‌  ್ಕಚ್‌ಟ್‌್‌್‌ ಅ ್ಪ್ಪ ಶ್ಚ ಚ ಚಹ 


ಗಂಗವಾರದ ಅಭೂತಪೂರ್ವ ವೈಷ್ಣವಿಯ ವಿಗ್ರಹ 


a ಆಹಾ 


ಎಂ. ಜಿ. ಮಂಜುನಾಥ 
ಕೆಂಗೇರಿ ಚಕ್ರಪಾಣಿ 


ದೇವನಹಳ್ಳಿ ತಾಲ್ಲೂಕಿನ ಚನ್ನರಾಯಪಟ್ಟಣ ಹೋಬಳಿಗೆ ಸೇರಿದ ಗಂಗವಾರವು 
ಅಲ್ಲಿರುವ ಸೋಮೇಶ್ವರ ದೇವಾಲಯ ಹಾಗೂ ತಂಬ್ಲಿಗೇಶ್ವರ ದೇವಾಲಯಗಳಿಂದ 
ಪ್ರಸಿದ್ಧವಾಗಿವೆ. ಗಂಗವಾರವು ಶಾಸನಗಳಲ್ಲಿ ಗಂಗಪುರ ಎಂದು ಕರೆಯಲ್ಪಟ್ಟಿದೆ. 
ಅದಕ್ಕೆ ಪೂರಕವಾಗಿ ಅಲ್ಲಿನ ದೇವಾಲಯಗಳೂ ಸಹ ಗಂಗಶೈಲಿಯಲ್ಲಿ ನಿರ್ಮಿಸಲ್ಪಟ್ಟು 
ಗಂಗರ ಪ್ರಭಾವವನ್ನು ದೃಢಪಡಿಸುವಂತಿವೆ. ಈ ದೇವಾಲಯಗಳು ಮೂಲತಃ 
ಗಂಗಶೈಲಿಯಲ್ಲಿ ಕಟ್ಟಲಾಗಿದ್ದರೂ ತದನಂತರದ ಕಾಲದಲ್ಲಿ ನಡೆದ ಜೀರ್ಣೋದ್ಧಾರ 
ಗಳಿಂದ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಗಂಗ ಮತ್ತು ಚೋಳ ಶೈಲಿಗಳ 
ಸಮ್ಮಿಶ್ರಣ ರೂಪದಲ್ಲಿ ಇಂದು ಕಂಡುಬರುತ್ತಿದೆ. ಈ ದೇವಾಲಯಗಳ ಬಗ್ಗೆ 
ಹಲವಾರು ಮಂದಿ ವಿದ್ವಾಂಸರು ಅಧ್ಯಯನ ನಡೆಸಿ ತಮ್ಮ ಕೃತಿಗಳಲ್ಲಿ ಬರೆದಿದ್ದಾರೆ. 
ಪುರಾತತ್ವ ಇಲಾಖೆಯ ವಾರ್ಷಿಕ ವರದಿಯಲ್ಲಿಯೂ ಈ ದೇವಾಲಯಗಳ ಬಗ್ಗೆ 
ವಿವರವಾದ ಅಧ್ಯಯನದ ವರದಿಯಿದೆ.? ಆದರೆ ಗಂಗವಾರದಿಂದ ಬೂದಿಗೆರೆಯ 
ಕಡೆಗೆ ಹೋಗುವ ವಠಾರ್ಗದಲ್ಲಿನ ಕೆರೆಯ ಏರಿಯ ಮೇಲಿರುವ ಒಂದು ಮಹತ್ವ 
ಪೂರ್ಣವಾದ, ಹಲವಾರು ದೃಷ್ಟಿಗಳಿಂದ ಅತ್ಯಂತ ವೆ ಓಶಿಷ್ಟ ಪೂರ್ಣವಾದ ವಿಗ್ರಹವು 
ಯಾರ ಗಮನಕ್ಕೂ ಬಾರದೆ ಉಳಿನಿರುವುದು ಅತ್ಯಂತ ಆಶ್ಚರ್ಯಕರವಾಗಿದೆ. 


ಮೂರು ಆಡಿ ಎತ್ತರದ ಈ ವಿಗ್ರಹವು ಸ್ತ್ರೀಯದ್ದಾಗಿದ್ದು, ಅದು ಹೊಂದಿರುವ 
ರಾಂಛನಗಳು ಹಾಗೂ ಆಯುಧಗಳಿಂದ ಅದು ವೈಷ್ಣವಿಯ ವಿಗ್ರಹವೆಂದು ಗುರ್ತಿಸ 
ಹುದು. ಆ ವಿಗ್ರಹವು ಚತುರ್ಭಾಜಗಳನ್ನು ಹೊಂದಿದ್ದು ಸ್ಮಾನಕ ಭಂಗಿಯಲ್ಲಿದೆ. 
ಸಮಪಾದ ಭಂಗಿಯಲ್ಲಿದೆ). ಕಿರೀಟಮಕುಟ, ಕರ್ಣಕುಂಡಲ, ಕೊರಳಹಾರ, 
ಕಡಗ, ವಂಕಿ, ಮುಂತಾದ ಒಡವೆಗಳನ್ನು ಧರಿಸಿರುವ ದೇವಿಯು ಧರಿಸಿರುವ 
ಶಸ್ತ್ರಗಳು ಹಾಗೂ ಯಜ್ಞೋಪವೀತವೂ ಸಹ ಸ್ಪಷ್ಟವಾಗಿ ಕಾಣುವಂತೆ ಶಿಲ್ಪಿಯು 
ಕೌತುರ್ಯದಿಂದ ಕಂಡರಿಸಿದ್ದಾನೆ. ದೇವಿಯು ತನ್ನ ಚತುರ್ಭುಜಗಳಲ್ಲಿ ಮೇಲಿನ 

1. ಡಾ. ದೇವರ ಕೊಂಡಾರೆಡ್ಡಿ : ತಲಕಾಡಿನ ಗಂಗರ ದೇವಾಲಯಗಳು. 

2. 1, ಓ. ೩. 1935. "ಪಟ 32. 


ಗಂಗವಾರದ ವೆ ಷ್ಠ ವಿಯ 
ಣಿ 


ಕಾ 
Wi \ 
ಗಾ 


ಗಂಗವಾರದ ಅಭೂತಪೂರ್ವ ವೈಷ್ಣವಿಯ ವಿಗ್ರಹ 25 


ಬಲಗೈಯ್ಯಲ್ಲಿ ಪ್ರಯೋಗಚಕ್ತ ಹಾಗೂ ಎಡಗೈಯ್ಯಲ್ಲಿ ಶಂಖವನ್ನು ಧರಿಸಿದ್ದಾಳೆ, 
ಕೆಳ ಬಲಗೈಯಲ್ಲಿ ಕಮಲವನ್ನು ಹಿಡಿದಿದ್ದು, ಕೆಳ ಎಡಗೈಯುನ್ನು ತನ್ನ ಸಿಂಹ ಕಟಿಯ 
ಮೇಲಿಟ್ಟುಕೊಂಡಿದ್ದಾಳೆ. ಈ ವಿಗ್ರಹದಲ್ಲಿ ಕೇವಲ ಇವಿಷ್ಟೇ ಅಂಶಗಳು ಇದ್ದಿದ್ದರೆ 
ಇದು ಸಾಧಾರಣವಾದ ಒಂದು ವೈಷ್ಣವಿ ವಿಗ್ರಹವಾಗುತ್ತಿತ್ತು. ಆದರೆ ಈ 
ವೈಷ್ಣವಿಯ ಪಾದಗಳ ಬಳಿಯಲ್ಲಿರುವ ಇಬ್ಬರು ಭಕ್ತರ ವಿಗ್ರಹಗಳಿಂದಾಗಿ ಇದು 
ಅತ್ಯಂತ ಮಹತ್ವಪೂರ್ಣವಾದ, ಅತ್ಯಪೂರ್ವವಾದ ವಿಗ್ರಹಗಳಲ್ಲೊಂದೆನಿಸಿದೆಯೆಂದು 
ಹೇಳಬಹುದು. 


ದೇವಿಯ ಪಾದಗಳ ಎಡಬಲಗಳಲ್ಲಿ ಇಬ್ಬರು ಭಕ್ತ ದಂಪತಿಗಳು ಮಂಡಿಯೂರಿ 
ಕುಳಿತ್ತಿದ್ದಾರೆ. ದೇವಿಯ ಬಲಗಡೆ ಸ್ತ್ರೀ ಹಾಗೂ ಎಡಗಡೆ ಪುರುಷರಿದ್ದಾರೆ. ಸ್ತ್ರೀಯು 
ತನ್ನ ಎಡಗೈಯ್ಯಲ್ಲಿ ತಸ್ನ ಮುಡಿಯನ್ನು ಹಿಡಿದುಕೊಂಡು ಬಲಗೈಯಲ್ಲಿರುವ ತನ. 
ಖಡ್ಗದಿಂದ ತನ್ನ ತಲೆಯನ್ನು ಛೇದಿಸಿಕೊಳ್ಳುತ್ತಿದ್ದಾಳೆ. ದೇವಿಯ ಎಡಭಾಗದಲ್ಲಿರುವ 
ಪುರುಷನು ತನ್ನ ಕಣ್ಣುಗಳನ್ನು ಬಗೆದು ತನ್ನ ಎರಡೂ ಕೈಗಳಲ್ಲಿ ಹಿಡಿದು ದೇವಿಗೆ 
ಅರ್ಪಿಸುತ್ತಿದ್ದಾನೆ. ಆ ಪುರುಷನ ಕಣ್ಣುಗಳಿರುವೆಡೆಯಲ್ಲಿ ಎರಡು ತೂತುಗಳಿರುವಂತೆ 
ಶಿಲ್ಪಿಯು ಕಂಡರಿಸಿದ್ದಾನೆ. ಈ ಶಿಲ್ಪಗಳನ್ನು ನೋಡಿದರೆ ನಮ್ಮ ಕಣ್ಣೆದುರಿನಲ್ಲಿಯೇ 
ಆ ದೇವಿಯ ಸನಿಹದಲ್ಲಿ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿರುವ ದಂಪತಿಗಳ ಚಿತ್ರ ಕಣ್ಣಿಗೆ 
ಕಟ್ಟುವಂತೆ ರೂಪಿಸುವಲ್ಲಿ ಶಿಲ್ಪಿಯು ಯಶಸ್ವಿಯರಾಗಿದ್ದಾನೆಂದು ಹೇಳಬಹುದು. 


ಮೂರ್ತಿ ಶಿಲ್ಪದ ಲಕ್ಷಣಗಳ ಆಧಾರದಿಂದ ಗಂಗರ ಕಾಲಕ್ಕೆ ಅಂದರೆ ಕ್ರಿ. ಶ. 
9-10ನೆಯ ಶತವಠಾನಕ್ಕೆ ಈ ವಿಗ್ರಹ ಸೇರುತ್ತದೆಂದು ಹೇಳಬಹುದು. 


ತಮ್ಮ ಇಷ ದೇವತೆಗಳ ತೃಪ್ತಿಗಾಗಿ, ಮೋಕ್ಷಾಪೇಕ್ಷೆಗಳಾಗಿ ಅಥವಾ ತಾವು 
ಹೊತ್ತಿದ್ದ ಹರಕೆ ಫಲಿಸಿದಾಗ ತಾವು ಮೊದಲೇ ಹರಕೆ ಹೊತ್ತಿದಂತೆ ತಮ್ಮ ಇಷ್ಟ 
ದೇವರ ಮುಂದೆ ತಮ್ಮನ್ನು ತಾವೇ ಇರಿದುಕೊಂಡಾಗಲೀ ಅಥವಾ ಸಿಡಿದಲೆ ಹೊಂದಿ 
ಯಾಗಲೀ ಅಥವಾ ಮತ್ತೊಬ್ಬರ ಕೈಯಿಂದ ಬಲಿಯಾಗುತ್ತಿದ್ದುದಾಗಲೀ ಈ ಹಿಂದೆ 
ಪ್ರಚಲಿತವಾಗಿದ್ದುದು ಎಲ್ಲರಿಗೂ ತಿಳಿದ ವಿಷಯ. ಅದೇ ರೀತಿ ಕೆಲವೊಮ್ಮೆ ತಮ್ಮ 
ಇಷ್ಟದೇವರ ಪ್ರೀತ್ಯರ್ಥವಾಗಿ ಅಥವಾ ಕೆಲವು ದೇವತೆಗಳನ್ನು ವಶಪಡಿಸಿಕೊಳ ಲು 
ತಮ್ಮ ಅಂಗಾಂಗಗಳನ್ನು, ಕೊನೆಗೆ ತಮ್ಮನ್ನೇ ತಾವು ಬಲಿಕೊಟ್ಟುಕೊಳ್ಳುವ ತಾಂತ್ರಿಕ 
ಆರಾಧಕರು ಹಿಂದೆ ಇದ್ದರು. ಇವರನ್ನು ವಾವಾಚಾರಿಗಳು ಎಂದೂ ಕರೆಯುತ್ತಾರೆ. 
ಇವರು ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ, ವಕಾನವಾತೀತ ಶಕ್ತಿಗಳನ್ನು 
ಪಡೆಯುವುದಕ್ಕಾಗಿ ಜನಸಾವರಾನ್ಯರಿಗೆ ಹೇಸಿಗೆಯನ್ನುಂಟುವಕಾಡುವಂತಹ, ಭಯ 
ವನ್ನುಂಟುವಕಾಡುವಂತಹ ವಿಧಾನಗಳಿಂದ ತಮ್ಮ ಇಷ್ಟದೈವವನ್ನು ಪೂಜಿಸುತ್ತಿದ್ದರು. 


26 ಸಾಧನೆ 


ಪ್ರಾಚೀನ ಕರ್ನಾಟಕದಲ್ಲಿ ತಾಂತ್ರಿಕಾಚರಣೆಗಳನ್ನು ವತಾಡುತ್ತಿದ್ದ ರೇ 
ಪ್ರಸಿದ್ದರಾದವರೆಂದರೆ ಕಾಪಾಲಿಕರು ಹಾಗೂ ಕೌಳರು.  ಕಾಪಾಲಿತರು ಜು 
ಸಮೇತನಾದ ಶಿವನನ್ನು ತಮ್ಮ ತಾಂತ್ರಿಕ ವರ್ಕಗಳಿಂದ ಆರಾಧಿಸಿ ತತ್ವಲವಾನ 
ಪುಣ್ಮದಿಂದ ಕೈಲಾಸವನ್ನು ಸೇರಿ ಅಲ್ಲಿ ಉಮೆಯಷ್ಟೇ ಸುಂದರಿಯಾದ ಸ್ತ್ರಿ ಮರೊಡಾ 
ಎಹರಿಸುವುದನ್ನೇ ಗುರಿಯಾಗಿ ಹೊಂದಿದವರು. ಕಾಪಾಲಿಕರು ತೈವರಾದರೆ ಕೌಳ 
ಶಾಕ್ತರು. ಕೌಳರು ತಮ್ಮ ತಾಂತ್ರಿಕಾಚರಣೆಗಳ ವೇಳೆಯಲ್ಲಿ ಪಂಚಮಕಾರಗಳ 
ಮದ್ಯ, ವಠಾಂಸ, ಮತ್ತ, ಮಾನಿನಿ, ಮಧು ಮುಂತಾದವುಗಳನ್ನು ಪೂಜೆಯ ಒಂದ 
ಭಾಗವಾಗಿ ಭಾವಿಸಿ ಅನುಭವಿಸುತ್ತಿದ್ದರು. ಇವರ ಆರಾಧನೆಯ ಗುರಿಯೂ ಸ 
ಅವಹಾನುಷವಾದ ಶಕ್ತಿ ಹಾಗೂ ಅಲೌಕಿಕವಾದ ಸುಖ ಇವುಗಳೇ ಆಗಿತ್ತು. ಆ 
ಗಳನ್ನು ಹೊಂದಲು ಜನಸಾವಠಾನ್ಮರಿಗೆ ನಿಲುಕದಂತಹ ರೀತಿಯಲ್ಲಿ ಕಾಂತ್ರಿಜಾರಷೆ 
ಗಳನ್ನು ನಡೆಸುತ್ತಿದ್ದರು. 


ಕಾಪಾಲಿಕರು ಹಾಗೂ ಕೌಳರು ಇಬ್ಬರೂ ಸಹ ಸ್ತ್ರೀದೇ 
ಆರಾಧಿಸಿದೆರೂ ಸಹ ಉಮೆ, ಕಾಳಿ, ದುರ್ಗಿ, ಚಾಮುಂಡಿ 
ಹೀಗೆ ಪಾರ್ವತಿಯ ಮತ್ತೊಂದು ರೂಪವನ್ನೇ ಆರಾಧಿಸುತ್ತಿದ್ದರು. (ಈಗಲೂ 
ದೇವತೆಯಾಗಿ ಯಾವುವೇ ಊರಿನಲ್ಲಾಗಲೀ ಆರಾಧಿಸುವುದು ಪಾರ್ವತಿಯ 
ರೂಪಗಳಾದ ದುರ್ಗಿ, ಚಾಮುಂಡಿ, ಮಹಿಷಾಸುರಮರ್ಥಿನಿ ಕಾಳಿ, | 
ಯಲ್ಲಮ್ಮ, ಜೌಡೇಶ್ವರಿ ಇತ್ಕಾದಿ) ಆದರೆ ಪ್ರಸ್ತುತ ದೊರೆತಿರುವ 
ವೈಷ್ಣವಯ ಎಗ್ರಹ ಆತ್ಮಬಲಿಯ ಶಿಲ್ಪಗಳುಳ್ಳಿ ಮೊತ್ತ ಮೊದಲನೆಯ ವೈಷ್ಣವಿಯ 
ವಿಗ್ರಹವಾಗಿದೆ. ವೈಷ್ಣವಿ/ಲಕ್ಷಿ ಮು ವಿಗ್ರಹದ ಮುಂದೆ ಈ ರೀತಿಯಲ್ಲಿ ಆತ್ಮಾ, 
ಹೆ ಟರ ಎಗ್ರಹ ಇದುವರೆಗೂ ದೊರೆತ ಉದಾಹರಣೆಗಳ 
ರಿಂದ ಈ ವಿಗ್ರಹ ಅತ್ಮಂತ ಹೆಚ್ಚಿನ ಪ್ರಾಮುಖ್ಯತೆಗಳಿಸಿದೆ. 


ಈಗಲೂ ಸಹ ಪ್ರತೀ ಮಂಗಳವಾರ/ಶುತ್ರವಾರ ಗಂಗವಾರದಲ್ಲಿ ಈ ಸಸ 
ವಿಗ್ರಹದ ಬಳಿ ನೂರಾರು ಕೋಳಿ ಕುರಿಗಳ ಬಲಿಕೊಡಲಾಗುತ್ತಿದೆ. 


ಪ್ರಾಯಃ ಹಿಂದೆ ಈ ವಿಗ್ರಹದ ಬಳಿ ನರಬಲಿಯೇ ನಡೆದಿದ್ದರೂ ಆತ್ವಯಃ 
ಎಲ್ಲ. ಆದರೆ ವಕಾನವರೇ ಸ್ವತಃ ತಮ್ಮ ಆತ್ಮಬಲಿಯನ್ನಂತೂ ವಡಾಡಿಕೊಂಡಿರುವ 


ದಕ್ಕೆ ಆ ಶಿಲ್ಪವೇ ಪ್ರತ್ಯಕ್ಷ ಸಾಕ್ಷಿಯಾಗಿದೆ. ಅಂದಿನ ಕಾಲದ ನಂಬಿಕೆಗಳಿಗೆ ಹಾಗೂ 
ಆಚರಣೆಗೆ ಸಾಕ್ಷಿಪ್ರಜ್ಞಿಯಔಾನಿ ನಿಂತಿದೆ. 


_— 644 


1. ಗಂಗವಾರದ ಕ್ಷೇತ್ರಕಾರ್ಯದಲ್ಲಿ ಸಹಕರಿಸಿದ ಜಿ. ೩ ಪ ಆತ 


pu ಸಾಲ ವಗ್ಗ 
ಇಸ TT, 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿನೋಟ 


ರಾರಾ ನ ಜಾ a 


ಡಾ. ಹಂಪ ನಾಗರಾಜಯ. 


ಪ್ರಪ್ರಾಚೀನ ಜೆ ೈನಾಗಮ ಗ್ರಂಥಗಳಲ್ಲಿ, ಜಿನಬಿಂಬಗಳ-ಜಿನಾಲಯಗಳ ಉಲ್ಲೇಖ 
ಗಳೂ ಅಪರೂಪ. ಜೈನಧರ್ಮದ ಪ್ರಾರಂಭದ ಘಟ್ಟಗಳಲ್ಲಿ ಬಸದಿ ಕಟ್ಟಿಸುವ, 
ಜಿನಮೂರ್ಶಿಗಳನ್ನು ವಕಾಡಿಸುವ ಪದ್ಧತಿ ಇರಲಿಲ್ಲ. ತೀರ್ಥಂಕರ ಮೂರ್ತಿಗಳನ್ನು 
ಮಾಡಿಸುವ, ಬಸದಿಗಳನ್ನು ಕಟ್ಟಿಸುವ ಈ ಪದೃತಿಯು ಆಗಮೋತ್ತರಕಾಲೀನ 
ಸಂಪ್ರದಾಯ. ಈ ಸಂಪ್ರದಾಯವು ವರೌರ್ಯರ ಆಳಿಕೆಯ ಕಾಲದಲ್ಲಿ ಪ್ರಚಲಿತ 
ಗೊಂಡಿತು. ಕ್ರಿ.ಪೂ. ಮುನ್ನೂರರ ಆಸುಪಾಸಿನಲ್ಲಿ ಮಹಾವೀರರನ್ನು ವೈಭವೀಕರಿಸಿ 
ದೈವತ್ವದ ನೆಲೆಗೆ ಒಯ್ಯಲಾಯಿತು. ಇಂದಿನ ಒರಿಸ್ಸಾ ಆಗಿರುವ ಪ್ರಾಚೀನ ಕಳಿಂಗ 
ದೇಶದ ಸಾವಕ್ರಾಟನಾದ ಖಾರವೇಲನು (ಕ್ರಿ.ಪೂ. 150), ತನಗಿಂತ ಹಿಂದೆ ನಂದ 
ವಂಶೀಯರು ಕೊಂಡೊಯ್ದಿ;ದ್ಬ ಅನಂತನಾಥ ಜಿನನ (14ನೆಯ ತೀರ್ಥಂಕರ) ಮೂರ್ತಿ 
ಯನ್ನು ಹಿಂತಿರುಗಿ ಪಡೆಯಲು ಯುದ್ಧ ವಕಾಡಿದನು; ನಂದರಾಜನೀತಂ ಕಾಲಿಂಗಜಿನಂ 
ಸಂದಿವೇಸಂ....,, ಚ ನಯತಿ. ಅದರಿಂದ, ನಂದರ ಆಳಿಕೆಯ ವೇಳೆಗೆ, ಕ್ರಿ.ಪೂ. 5-4 
ನೆಯ ಶತವರಾನದಲ್ಲಿ, ಜಿನಮೂರ್ತಿ ಪೂಜೆಯ ಸಂಪ್ರದಾಯ ಪ್ರಾರಂಭವಾಯಿತು. 


ಚೈನ ಆಚಾರ್ಯರು ಏಕಾಂತ ಸ್ಕಳಗಳಲ್ಲಿ, ಬೆಟ್ಟ, ಗುಹೆ, ಪೊಟರೆ, ಸ್ಮಶಾನಗಳಲ್ಲಿ 
ಇರುತ್ತಿದ್ದರು. ಪ್ರಾಕೃತಿಕ ಗುಹೆಗಳು ಅವರ ತಪೋಭೂಮಿಗಳು. ಮಹಾರಾಷ್ಟ್ರದ 
ಉಸ್ಮಾನಾಬಾದಿನ ಪೂರ್ವೋತ್ತರದಲ್ಲಿರುವ ಪರ್ವತದಲ್ಲಿ ಗುಹೆಗಳ ಸಮೂಹವೇ ಇದೆ. 
ಈ ಚೈನ ಗುಹೆಗಳು ಕ್ರಿ.ಪೂ. ಆರನೆಯ ಶತವಣಾನಕ್ಕೆ ಸೇರಿವೆ. ಬಿಹಾರ ಪ್ರಾಂತ್ಯದ 
ಗೆಯೆಯ ಸಮೀಪದ ಬರಾಬರ ಮತ್ತು ನಾಗಾರ್ಜುನೀ ಗುಡ್ಡದ ಗುಹೆಗಳು ಅಶೋಕ 
ಮತ್ತು ಅವನ ಮೊಮ್ಮಗ ದಶರಥನಿಂದ ನಿರ್ಮಿತವಾಗಿವೆ. ಒರಿಸ್ಸಾದ ಉದಯಗಿರಿ 
-ಖಂಡಗಿರಿಯ (ಹಾಧೀ ಗುಫಾ) ಜೈನ ಗುಹೆಗಳು, ಕ್ರಿ.ಪೂ. ಎರಡನೆಯ ಶತವಕಾನ 
ದವು. ಶ್ರವಣಬೆಳಗೊಳದ ಚಂದ್ರಗಿರಿಯ ಭದ್ರಬಾಹುಗುಹೆಯೂ ಕ್ರಿ.ಪೂ. 

ನೆಯ ಶತವಕಾನಕ್ಕೂ ಹಿಂದಿನದು. ಈ ವಕಾದರಿಯ ಇನ್ನೂ ಹಲವು 
ಪ್ರಾಚೀನತಮ ಚೈನಗುಹೆಗಳು ಜಿನಮುನಿಗಳ ಏಕಾಂತವಾಸದ ಸ್ಮಳಗಳಾಗಿದ್ದುವು. 
ಜೈನ ಯತಿಗಳ ಧ್ಯಾನ ಮತ್ತು ವಂದನಾಭಕ್ತಿಗೆ ಈ ಬಗೆಯ ಗುಹೆಗಳಲ್ಲಿಯೇ ಜಿನ 
ಮೂರ್ತಿಗಳನ್ನು ರಚಿಸುವುದು ಕ್ರಮೇಣ ಅಭ್ಯಾಸವಾಯಿತು. ಮೊಟ್ಟಮೊದಲಿಗೆ 
ಜೈನಪರಂಪರೆಯಲ್ಲಿ ಮತಾಚಾರ್ಯರ ಪಾದಚಿಹ್ನೆಗಳನ್ನು (ಟೋಂಕ್‌, ಚರಣ) ಕೆತ್ತಿ 


28 ಸಾಧನೆ 


ಅದನ್ನು ಪೂಜಿಸುವ ಪರಿಪಾಟಿಯೊಂದು ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿ ಇತ್ತು. 
ಸಮ್ಮೇದಗಿರಿ (ಶಿಖರಜಿ : ಬಿಹಾರ್‌ ಪ್ರಾಂತ್ಯ), ಶ್ಲ  ವಣಬೆಳುಗೊಳೆ, ಕೊಪ್ಪಳ 
ಮೊದಲಾದ ಸ್ಥಳಗಳಲ್ಲಿ ಪ್ರಾಚೀನ ಗುರುಗಳ ಪಾದಚಿಹ್ನೆಗಳು ಇಂದಿಗೂ ಉಳಿದುವೆ 
ಬಂದಿವೆ. ಇದು ಬಸದಿಗಳ ಮತ್ತು ಜಿನಮೂರ್ತಿಗಳ ರಚನೆಗೂ ಪೂರ್ವದಲ್ಲಿದ್ದ 
ಆರಾಧನಾ ಪದ್ಧತಿಯ ಪಳೆಯುಳಿಕೆ. ಕ 


ಅನಂತರ ಬಂದದ್ದು ಗುಹೆಗಳಲ್ಲಿಯೇ ಜಿನಮೂರ್ತಿಗಳನ್ನು ನಿರ್ಮಿಸುವ 
ವಿಧಾನ ; ಇದು ಎರಡನೆಯ ಘಟ್ಟ. ಈ ಹಂತದಲ್ಲಿ ಗುಹೆಗಳೇ ಜಿನಾಲಯ 
ಗಳಾದುವು. ಬೆಟ್ಟಗಳ ಮೇಲೆ, ನಡುವೆ, ಕೆಳಗೆ ನೈಸರ್ಗಿಕವಾಗಿ, ಸಹಜವಾಗಿ, 
ಅಕೃತ್ರಿಮವಾಗಿ ಇದ್ದ ಗುಹೆಗಳು ಚೈತ್ಕಾಲಯಗಳಾದುವು; ಇವೇ ಅಕೃತ್ರಿಮ 
ಚೈತ್ಯಾಲಯಗಳು. ಎಲ್ಲೋರ, ಕಟ್ವಪ್ಪು, ಐಹೊಳೆ, ಬಾದಾಮಿ ಮೊದಲಾದೆಡೆಗಳಲ್ಲಿ 
ಗುಹೆಗಳು ಗುಹಾಂತರ ದೇವಾಲಯಗಳಾದವು. ಕರ್ನಾಟಕಕ್ಕೆ ಅಧಿಕೃತವಾಗಿ 
ಜಿನಧರ್ಮವನ್ನು ತಂದ ಧರ್ಮದೂತ ಶ್ರುತಕೇವಲಿ ಭದ್ರಬಾಹುಮುನಿ. ಕನ್ನಡ 
ನಾಡಿನಲ್ಲಿ ಸಲ್ಲೇಖನ ವಿಧಿಯಿಂದ ಮುಡಿಪಿದ ಮೊತ್ತಮೊದಲಿಗರೂ ಅವರೇ. 
ಕ್ರಿ.ಪೂ. 297ರಲ್ಲಿ, ತಮ್ಮ 76ನೆಯ ವಯಸ್ಸಿನಲ್ಲಿ, ಶ್ರುತಕೇವಲಿ ಭದ್ರಬಾಹು 
ಮಹಾಪುರುಷನು ಶ್ರವಣಬೆಳಗೊಳದ ಚಿಕ್ಕಬೆಟ್ಟದಲ್ಲಿ (ಕಟ್ವಪ್ಪು, ಕಟವಪ್ಪ, 
ಚಂದ್ರಗಿರಿ, ಇಂದ್ರಗಿರಿ) ಸವಕಾಧಿಮರಣ ಪಡೆದರು. ಅವರು ಮುಡಿಪಿದೆಡೆಯೇ 
ಭದ್ರಬಾಹು ಗುಹೆ. ಆ ಗುಹೆಯೊಳಗಿರುವ ಪಾದಚಿನ್ಹೆಗಳೇ ಅವರ ಸ್ಮಾರಕವಾಗಿ 
ಕೆತ್ತಿದ ನಿಸಿದಿಗೆ. 


ಜೈನ ಪೂಜಾಸ್ಮಾನ ಮತ್ತು ಪೂಜಾಮಂದಿರಗಳ ಬೆಳವಣಿಗೆಯಲ್ಲಿ ನಿಸಿದಿಗೆಗೆ 
ವಿಶೇಷ ಸ್ಥಾನವಿದೆ, ಐತಿಹಾಸಿಕ ಮಹತ್ವವಿದೆ. ನಿಸಿದಿಗೆಗಳೂ ಬಸದಿಗಳಿಗೆ ದಾರಿ 
ತೆರೆದುವು; ನಿಸದಿಗಳು ಮುಂದೆ ಬಸದಿಯ ಭಾಗವಾಗಿ ಉಳಿದುವು. ಭದ ಶ್ರಿಬಾಹು 
ಮುನಿಯ ವ್ಯಕ್ತಿತ್ವಪ್ರಭಾವ ಮಹಿಮೆಯಿಂದ ಅವರು ತಪವೆಸಗಿದ ಗುಹೆ ಮತ್ತು 
ಸ್ಥಳ ಅತಿಶಯ ಕ್ಷೇತ್ರವಾಯಿತು. ಹೀಗೆ ಗುಹೆಗಳೇ ಬಸದಿಗಳಾದುವು; ಗುಹೆ 
ಯೊಳಗಿನ ಚೆಲುವು ಚರಿತ್ರಾರ್ಹವಾಯಿತು. ಗುಹೆಗಳಿಂದ ಬಸದಿಗಳು ಬೆಟ್ಟ ದ 
ಬಯಲಿಗೆ ಬಂದುವು, ಬೆಟ್ಟಗಳೇ ಗಟ್ಟಿ ಬಸದಿಗಳಾದುವು. ಶ್ರವಣಬೆಳಗೊಳದಲ್ಲಿ 
ಚಿಕ್ಕಬೆಟ್ಟಕ್ಕೆ ಬಸದಿಗಳೇ ಹೊದಿಕೆ, ದೊಡ್ಡ ಬೆಟ್ಟಕ್ಕೂ ಜಿನಾಲಯಗಳೇ ಕವಚ. 


ಪ್ರಾರಂಭದ ಹಂತದಲ್ಲಿ ಪರ್ವತ ಗುಹೆಗಳು ಅಕೃತ್ರಿಮ ಚೈತ್ಯಾಲಯ 
ಗಳಾಗಿದ್ದು ವು, ಜೆ ಓನಯತಿಗಳು ಜಂಗಮ ಜಿನಾಲಯವಾಗಿದ್ದರು. ಜಂಗಮ 
ಬಸದಿಗಳ ಜತೆಗೆ ಸ್ಥಾವರ ಬಸದಿಗಳೂ ಬಂದುವು. ಸ್ಥಾವರ ಬಸದಿಗಳ ನಿವರ್ಕಾಣಕ್ಕೆ 
ಕಾಲಕ್ರಮದಲ್ಲಿ ನಾಂದಿ ಹಾಡಿದವರು ಗಂಗರು. ಭದ್ರಬುನಾದಿ ಕಟ್ಟಿದವರು ಆದಿ 


ಶಾಸನಗಳಲ್ಲಿ ಬಸದಿಗಳು; ಪಕ್ಷಿನೋಟ 29 


ಕದಂಬರು. ಇವರ ಸಮಕಾಲೀನರಾದ ಬದಾಮಿ ಚಾಳುಕ್ಕರು, ಅವರನ್ನು ಕೆಳಕ್ಕೆ ತಳ್ಳಿ 
ಬಂದ ರಾಷ್ಟ್ರಕೂಟರು, ಗಂಗರನ್ನೂ ರಟ್ಟರನ್ನೂ ಒಟ್ಟಿಗೆ ಸೋಲಿಸಿ ಗದ್ದುಗೆ ಹತ್ತಿದ 
ಕಲ್ಯಾಣಿ ಚಾಳುಕ್ಕರು, ಕಳಚುರ್ಕರು, ಹೊಯ್ಸಳರು, ಸೇವುಣರು-ಹೀಗೆ ಒಬ್ಬರಾದ 
ಮೇಲೆ ಒಬ್ಬರು ಬಂದರು, ಬಸದಿಗಳ ಪರಂಪರೆಗೆ ಜೀವ ತುಂಬಿದರು, ವೈಭವ 
ತಂದರು. ರಾಜ ಮಹಾರಾಜರಿಂದ ಹಿಡಿದು, ಎಲ್ಲ ಶ್ರೇಣಿಯ ಅಧಿಕಾರಿಗಳು 
ಮೊದಲುಗೊಂಡು ಸಾವಕಾನ್ಯ ಪ್ರಜೆಯವರೆಗೆ ಜಿನರ ಪೂಜೆ ಮತ್ತು ಜಿನಮಂದಿರಗಳ 
ನಿವರ್ಕಾಣವು ಹೀಗೆ ಅಖಂಡವಾಗಿ ಅಧಿಕಾಧಿಕ ಸಂಖ್ಯೆಯಲ್ಲಿ ವೃದ್ಧಿಗೊಳ್ಳಲು ಇದ್ದ 
ಪ್ರೇರಣಗಳಲ್ಲಿ ಒಂದು : 


ಯಸ್ಮಿನ್‌ ಜಿನೇನ್ಹ ಪೂಜಾ ಪ್ರವರ್ತ್ತತೇ 
ತತ್ರತತ್ರ ದೇಶ ಪರಿವ ದ್ಧಿಃ 

ನಗರಾಣಾಂ ನಿರ್ಭಯತಾ ತದ್ದೇಶ 

ಸಾ ಔ_ಮಿನಾಂಚೋರ್ಜ್ಜಾ | ನಮೋ ನಮಃ ॥ 


[Corpus of Kannada Inscriptions (1985) 710. 24. ಅತೇದಿ. (ಕ್ರಿ.ಶ, 
5 ಶ.) ಹಲಸಿ. ಪು. 95] 


[ಜಿನೇಂದ್ರರ ಪೂಜೆ ನಡೆಯುವ ದೇಶವು ವ ದ್ಧಿ ಸುವುದು, ನಗರಗಳು ನಿರ್ಭಯ 
ದಿಂದ ಇರುವುವು, ರಾಜನು ಊರ್ಜಿತವಾಗುವನು] 


ಜಿನೇಂದ್ರ ಭವನೋಧ್ಲಾರಂ ಪುಸ್ತಕಂ ತಥಾ 
ಸಂಘಶ್ಚತುರ್ವಿಧಶ್ಚೇತಿ ಸಂಪ್ರೋಕ್ತಂ ಕ್ಷೇತ್ರ ಸಪ್ತಕಂ ॥ 


[ಜಿನಚ್ಛೆತ್ಯಾಲಯ ಜೀರ್ಣೋದ್ದಾರ, ಜಿನಪ್ಪತಿಮೆ ವರಾಡಿಸುವುದು, ಶಾಸ್ತ್ರ 
ಗ್ರಂಥ ಪ್ರಕಟಿಸುವುದು, ಖಷಿ ಆರ್ಜಿಕಾ ಶ್ರಾವಿಕಾ ಶ್ರಾವಕ ಎಂಬ ನಾಲ್ಕು ಸಂಘ 
ಗಳಿಗೆ ಆಹಾರಾದಿ ದಾನ ವಕಾಡುವುದು-ಈ ಏಳು ಕ್ಷೇತ್ರಗಳಲ್ಲಿ ಶ್ರಾವಕನು ತನ್ನ 
ನ್ಯಾಯಾರ್ಜಿತ ಸಂಪತ್ತನ್ನು ವ್ಯಯ ವಾಡುತ್ತಾ ಆತ್ಮ ಕಲ್ಯಾಣಕ್ಕೆ ಹಾದಿಯನ್ನು 
ತೆರೆದುಕೊಳ್ಳಬೇಕು.] 


ಜೈನ ಶ್ರಾವಕ (ಗೃಹಸ್ಥ)ರ ದಿನನಿತ್ಯದ ಧಾರ್ಮಿಕ ಪ್ರೇರಣೆ, ಆಚರಣೆ 
ಯೆಂದರೆ ಗೃಹಸ್ಥರಿಗಾಗಿ ನಿಯೋಜಿಸಿದ ಪವಿತ್ರ ಕರ್ತವ್ಯ ಪಾಲನೆ ; ಅದು ಆಗಮ 
ವಾಚನ ಮತ್ತು ಶಾಸ್ತ್ರ ಶ್ರವಣ, ಅದರ ಪರಿಣಾಮ ಧರ್ಮಾನುರಾಗ ಮತ್ತು 
ಧರ್ಮಕಾರ್ಯಗಳಲ್ಲಿ ಆಸಕ್ತಿ. ಸ್ತ್ರೀ-ಪುರುಷ ತಾರತಮ್ಯವಿಲ್ಲದೆ ಈ ಚಟುವಟಿಕೆ 


ಕೆ ಗೊಂಡರು - 


ಹವಾ 


30 ಸಾಧನೆ 


ಕೆಣ್ಶ ಬಾವಿ ಬಸದಿ ದೇಗುಲ 

ಮಣವಂಟಿಗೆ ತೀರ್ತ್ಯಶತ್ರಮಾರವೆ ಮೊದಲಾ 
ಗಟ್‌ಕೆಯ ಧರ್ಮ್ಮಾದಿಗಳಂ 

ನೆಜಹಮಾಡಿಸಿ ನೋಳ್ತಳೆಸಕೆ ಚಟ್ಟಲದೇವಿ ॥ 


[EC. 1111-11. ನಗರ 35. 1077. ಹೊಂಬುಜ-ಹುಂಚ (ಶಿವಮೊಗ್ಗ ಜಿ./ 
ನಗರತಾ) ಪು. 360 ಸಾಲು: 64-65]. ಏಕೆಂದರೆ ಎಲ್ಲದಕ್ಕೂ ಮೊದಲು 
ಶ್ರಾವಕರು ಧರ್ಮವನ್ನು ಚಿಂತಿಸಬೇಕೆಂಬ ಆಗಮೋಕ್ತಿಯ ಮೇಲ್ಪಂಕ್ತಿಯಿತ್ತು : 
ಧರ್ಮಂ ಪ್ರಾಗೇವ ಚಿಂತೇತ್‌ ಎಂಬ ವಾಕ್ಕಾರ್ಥಮಂ ಭಾವಿಸಿ ತಮಗೆ ಶ್ರೇಯೋ 
ನಿಬಂಧನಾರ್ಮ್ಮಮ್‌ ಉರ್ವ್ವೀತಿಳಕಮೆನಿಸಿದ ಪಂಚಬಸದಿಯಂ ವಣರ್ಪ್ಸದ್ಯೋಗ 
ಮನೆತ್ತಿಕೊಂಡಳು. [ಅದೇ : ನಗರ 36. 1077. ಸಾಲು : 89-92]. ಜೈನ 
ಸವಕಾಜದ ಚತುಸ್ಸಂಘದಲ್ಲಿ ಶ್ರಾವಕ-ಶ್ರಾವಕಿಯರು ತಳೆದಿದ್ದ ಆದರ್ಶಜೀವನದ 
ಪರಿಕಲ್ಪನೆ ಹರಳುಗೊಂಡಿರುವ ನೂರಾರು ಶಾಸನಗಳಿವೆ. ಇದೇ ಪದ್ಯದ ವಣಾದರಿ 
ಯನ್ನು ಮುಂದುವರಿಸಿದ ಇನ್ನೊಂದು ಉದಾಹರಣೆಯಿದೆ : 


ಕೆಅ3 ಬಾವಿ ಬಸದಿ ದೇಗುಲ 

ಮಜವಟ್ಟಿಗೆ ಸತ್ರಮೆಂ ಧರ್ಮ್ಮಮವಿನಿತುಂ 
ನೆಅತಿದವು ಮುಗುಂದ ಮೂವ 

ತ್ಮಅ ವಿಭು ಚಾವುಂಣ್ಡರಾಯನಿಂದಂ ಜಗದೊಳ್‌ ॥ 


[511, 20-11. 177. 1125. ಮಗದ (ಧಾರವಾಡ ಜಿ/ತಾ) ಪು. 231-36, 
ಸಾಲು: 16-17 : ೫೩೭1. 1-11. 177. 1125. ನಾಗಾರ್ಜುನ ಪಂಡಿತ ಕವಿಯ 
ಶಾಸನ ಪದ್ಮ.] ಸಂದ ಸಾಂತಳಿಗೆ ನಾಡೊಳಪೂವ ರೆ, ಮೆನಲ್ಕೆ ದೇಗುಲಂ ಬಸದಿ 
ಯಗ್ರಹಾರಮನೆ ವಣಡಿಸಿದಂ ಸಲೆಗೋನ ಭೂಭುಜಂ [EC. 1111-11. ಸಾಗರ, 
109 (8). 1042. ಸಾಲು : 56.1. ಬಸದಿಗಳನ್ನು ಕಟ್ಟೆಸುವುದು ಧರ್ಮ 
ಕಾರ್ಯಗಳಲ್ಲ ಶ್ರೇಷ್ಠ ಹಾಗೂ ಶ್ಲಾಘ್ಯವೆನಿಸಿದರೆ, ಅವುಗಳನ್ನು ಹಾಳುವಕಾಡುವುದು 
ಅಧರ್ಮಗಳಲ್ಲಿ ಅಧಮವಾದದ್ದೆನಿಸಿತು : (ಬಸದಿಯನ್ನು) ಇದನಜ್‌ದುಣ್ಣೋನುಂ 
ಕೊಣ್ಣೋನುಂ ಕೆಜ್‌ಯುಂ ಆರಮೆಯುಂ ಬ್‌ದೊಂ ಪಳ್ಕ್‌ ಮಹಾಪಾತಕಂ 
[EC VI (1977) ಪಾಂಡವಪುರ 16 (111 ಶ್ರೀಪ 147) 9-10 ಶ. 
ಕ್ಯಾತನಹಳ್ಳಿ (ಮಂಡ್ಯಜಿ/ಪಾಂಡವಪುರ ತಾ) ಪು. 114]. 


ಈ ರೀತಿಯಲ್ಲಿ ಜೈನ ಸಮಾಜದಲ್ಲಿಯೂ, ಹಿಂದೂಗಳಲ್ಲಿ ಇರುವಂತೆ ತಮ್ಮ 
ಧರ್ಮದ ದೇವಾಲಯಗಳನ್ನು ಕಟ್ಟಿಸುವ ಧಾರ್ಮಿಕ ಪ್ರೇರಣೆ ಬಲವಾಗಿ ಬೇರೂ 
ರಿತು, ತತ್ಪರಿಣಾಮವಾಗಿ ಅವರವರ ಶಕ್ತಿ-ಭಕ್ತಿಗಳಿಗೆ ಅನುಗುಣವಾಗಿ ಬಸದಿಗಳನ್ನು 
ನಿರ್ಮಿಸಿದರು. ಹೆಂಗಸರು-ಗಂಡಸರೆಂಬ ಲಿಂಗಭೇದವಿಲ್ಲದೆ, ರಾಜ-ಪ್ರಜೆ ತಾರತಮ್ಮ 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿನೋಟ 31 


ವಿರದೆ, ಅಧಿಕಾರಿ-ವರ್ತಕರೆಂಬ ವ್ಯತ್ಕಾಸಗಳಿಲ್ಲದೆ ಬಸದಿ ಕಟ್ಟಿಸಿದರು. ಕೆಲವರು 
ಒಂದೋ ಎರಡೋ ಬಸದಿಗಳನ್ನು ವಾರಾಡಿಸಿದರೆ, ಕೆಲವರು ನೂರಾರು ಬಸದಿ 
ಕಟ್ಟಿಸಿದರು. ಇದುವರೆಗೆ ತಿಳಿದು ಬಂದಿರುವ ಪ್ರಕಾರ, ಅತ್ಮಂತ ಹೆಚ್ಚಿನ ಬಸದಿ 
ಗಳನ್ನು ನಿರ್ಮಿಸಿದ ಮುರಿಯಲಾಗದ ದಾಖಲೆ ಇರುವುದು ಅತ್ತಿಮಬ್ಬೆಯ ಹೆಸರಲ್ಲಿ: 


ಆ ಸತಿ ಮುಮ್ಮಾಡಿಸಿದಾ 

ಸಾಸಿರದಯ್ನೂಟು ಬಸದಿಗಿದು ಕಳಶಮೆನ 
ಲ್ಭಾಸುರ ಮಾಯ್ದು ಜಿನೇಂದ್ರಾ 

ವಾಸಂ ತೊಳಗುವ ಸುವರ್ಣ ಕಳಶೋನ್ನತಿಯಿಂ ॥ 


[SI1.X1-i. 52.1007. ಲಕ್ಕುಂಡಿ (ಧಾರವಾಡಜಿ/ಗದಗ ತಾ) ಪು.39-43] 
ದಾನಚಿಂತಾಮಣಿ ಅತ್ತಿಮಬ್ಬೆಯು 1501 ಬಸದಿಗಳನ್ನು ಮಾಡಿಸಿದ್ದು ಊಹಾತೀತ 
ಅದ್ಭುತ ಸಾಧನೆ. ಅದು ಉತ್ಪ್ರೇಕ್ಷೆಯಲ್ಲ ಎಂಬುದಕ್ಕೆ ಅನ್ಯಾನ್ಯ ಪುರಾವೆಗಳಿವೆ. 


ಮರಿಯಾನೆ ದಂಡನಾಥನ ತಮ್ಮನಾದ ಭರತಮಯ್ಯ ದಂಡನಾಯಕನು ಅತ್ತಿಮಬ್ಬೆಯ 
ಆದರ್ಶಗಳನ್ನು ಮುನ್ನಡೆಸಿದನು : 


ಗಂಗವಾಡಿ ನಾಡೊಲಲ್ಲಿಗಲ್ಲಿಗೆಲ್ಲಿ ನೋರ್ಪಡಂ 


ಪ್ರಕಟಯಶೋವಿಭುವೆಣ್ಬ 

ತ್ತು ಕನ್ನೆವಸದಿಗಳನೊಸೆದು ಜೀರ್ಣೋದ್ಧಾರ 
ಪ್ರಕರಮನಿನ್ನೂಳಿನಲೌ 

ಕಿಕ ಧೃತಿ ಮಾಡಿಸಿದನೆಸೆಯೆ ಭರತ ಚಮೂಪಂ ॥ 


[೯೮.11. 373 (267) 12 ಶ. ಪು. 240.] ಇದೇ ಪರಂಪರೆಯಲ್ಲಿ, ಹೊಯ್ಸಳರ 
ಮಹಾವೀರ ದಂಡನಾಯಕ ಗಂಗಚಮೂಪನ ಚಾರಿತ್ರಿಕ ಮಹತ್ಸಾಧನೆಗಳ ವೀರ 
ಶಾಸನಗಳಿರುವಂತೆ, ಧಾರ್ಮಿಕ ವಿಕ್ರಮಗಳ ಚಾಗದ ಕಂಬಗಳನ್ನೂ ನಿರ್ಮಿಸಲಾಗಿದೆ : 


ಮತ್ತಿನ ಮಾತವನ್ತಿರಲಿ ಜೀರ್ಣ್ಣ ಜಿನಾಲಯ ಕೋಟಿಯಂ ಕ್ರಮಂ 
ಬೆತ್ತಿರೆ ಮುಂನಿನಂತೆ ಪಲ ಮಾರ್ಗದೊಳಂ ನೆಣ ಮಾಡಿಸುತ್ತ ವ 
ತ್ಕುತ್ತಮ ಪಾತ್ರದಾನದೊದವಂ ಮೆಟ್‌ವುತ್ತಿರೆ ಗಂಗವಾಡಿ ತೊಂ 
ಬತ್ತೆಯಿ ಸಾಸಿರಂ ಕೊಪಣಮಾದುದು ಗಂಗಣ ದಂಡನಾಥನಿಂ ॥ 


[EC. IX (1990) ಬೇ 389. 1133. ಪು. 353-57] ಅತ್ತಿಮಬ್ಬೆ, ಗಂಗರು 
ನಿರ್ಮಿಸಿದ ಹೆದ್ದಾರಿಯಲ್ಲಿ ಹೊರಟು, ಚಾಳುಕ್ಯ ಸಾವಕ್ರಾಜ್ಯದಲ್ಲಿ ಧ್ರುವತಾರೆಯಣಾದಳು, 
ಆ ವಠಾರ್ಗದಲ್ಲಿ ಕ್ರಮಿಸಿದ ಗಂಗರಾಜನಂತೆಯೇ ಹೊಯ್ಸಳರ ಹುಳ್ಳ ದಂಡಾಧಿಪನೂ 
ಬಸದಿಗಳನ್ನು ಕಟ್ಟಿಸಿದ ಅಗ್ರಜರ ಸಾಲಿನಲ್ಲಿ ಎದ್ದು ಕಾಣುತ್ತಾನೆ : 


32 ಸಾಧನೆ 


ಆ ಕೆಲ್ಲಂಗೆಜ್‌ಯಾದಿ ತೀರ್ತ್ವಮದು ಮುನ್ನಂ ಗಂಗರಿಂ ನಿರ್ಮಿತಂ 
ಕ ಪ್ರಸ್ತು _ತಮಾಯ್ತು ಕಾಲವಶದಿಂ ನಾಮಾವಶೇಷಂ ಬ 

ಸ್ಮರ ರ ಮಾಗೆ ಮಾಡಿಸಿದನೀ ಭಾಸ್ವಚ್ಚಿನಾಗಾರ ಮಂ 

೦ ತಳದಿನ್ನ ಮೆಯ್ದೆ ಕಳಸಂ ಶ್ರೀಹುಳ್ಳ ದಂಡಾಧಿ ಪಂ & 


ಎ ೩ 
ಲೂ 


[EC. I1 (1973) 476 (345) 1159. ಪ್ರ. 289.) ಬೆಳ್ಳಿಯ ಬೆಟ್ಟ 
ನಿಟ್‌ಿಪ ಜೈನ ನಿಳಯಂಗಳಂ ಮಾಡಿಸಿದ ರಟ್ಟರ ಮೇರು ಶಂ ಕರ ಚಾ ಬಗೆ *“ಜಯಧೀಕ' 
ಮಾತನು. ಈತನು ನೇರಿಲ, ರೇ ಪುಡಿ (ನ ನಲ್ಲೊಂಡ ಜಿಲ್ಲೆ ; ತುಮ್ಮೆಲಗುಡ | 
ಆಂಧ್ರ, ಕೊಪಣಾಚಲ- ಮೊದಲಾದ ಸ್ಮಳಗಳಲ್ಲ ಬಸದಿಗಳನ್ನು ಕಟ್ಟಿ ಮು. 
[APGARE 1965, B-279, A. ಐ. 964. ARIE 1973-74, 8-19 

IAP. Wg. 3. 960. : ARIE 1961-62. B-93. 1067] 


ಪೆರ್ಗಡೆ ನೊಕ್ಕಯನು ಮಂಡಲಿ ಸಾಸಿರದ ಮತ್ತು ಸಾಂತಳಿಗೆ 
ವ್ಯಾಪ್ತಿಯೊಳಗೆ ಬರುವ ತಟ್ಟಿ ಕೆರೆ, ಹರಿಗೆ, ನೆಲ್ಲವತ್ತಿ (ಇಂದಿನ ಶಿವಮೊಗ್ಗ ಜಿಲ್ಲೆ 
ಹೊನ್ನಾಳಿ ತಾ॥ ನ್ಯಾಮತಿ). ಮುಂತಾದ ಕಡೆಗಳಲ್ಲಿ ಒಟ್ಟು ಆರು ಬಸದಿಗಳನ್ನು 
ವಠಾಡಿಸಿದನು [೫೦. 111. ಶೀಮೊಗ್ಗ 10. 1085]. ಕದಂಬಕುಲ ಕೀರ್ತಿದೇವನ 
ಅಗ್ರಮಹಿಷಿ ವಕಾಳಲದೇವಿಯು ಕುಪ್ಪ ಟೂರಲ್ಲಿ (ಶಿವಮೊಗ್ಗ ಜಃ ಸೊರಬ ತಾಕಿ 
ವಕಾಡಿಸಿದ ಬೃಹ್ಮಜಿನಾಲಯ (ಪಾರ್ಶ್ವನಾಥ ಜಿನಾಲಯ) ವಂತೂ ಅತ್ತಿಮಬ್ಬೆ 
ಕಟ್ಟಿಸಿದ ಬ್ರಹ್ಮಜಿನಾಲಯದಂತೆ ಕೀರ್ತಿಶಾಲಿಯಾದುದು (೫೮. VU[ii. ಸೊರ 
262. 1077]. ಕನಕಿಯಬ್ಬರಸಿಯು ಬಸದಿ ಇಲ್ಲದೆಡೆ ಬಸದಿಗಳನ್ನು ಕಟ್ಟಿಸಿದಳು, 
ರಿಷಿಮುನಿ ಅರ್ಜಿಕೆಯರ ಆಹಾರ ದಾನಕ್ಕೆ ದಾನಮಾಡಿದಳು [ಅದೇ : ಸೊರಬ. 
233, 1139]. | 


ಆಂಧ ದಲ್ಲಿಯೂ ಇದೇ ಹುರುಪಿನಿಂದ, ಧರ್ಮವತ್ನಲತೆಯಿಂದ ಎ 
ಬಸದಿಗಳು ನಿರ್ಮಾಣವಾದುವು. ಅವುಗಳಲ್ಲಿ ಕನ್ನಡಿಗರು ಕಟ್ಟಿಸಿದ ಕೆಲವು ಬಸದಿಗಳನ್ನು 
ಹೆಸರಿಸುತ್ತೇನೆ (ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಅಕಾರಾದಿ ಕೂಡುತೆ ಕೇನೆ: 
ಅಕ್ಕಬಸದಿ [೩೫1೯ 1961-62. 8-92 : APGAS. 111. Ng. 43, 45, 112% 
ಕಟಕಾಭರಣಜಿನಾಲಯ [EI. IX. 6. ೫. 47], ಕದಲಾಲಯ ಬಸದಿ [1AP. Wg 
22. 1117] ಕಮ್ಮರಚೇಡು ಜಿನಾಲಯ, ಕೀರ್ತಿ ಏಳಾಸ ಶಾನ್ವಿ ಜಿನಾಲಯ, ಜಯ 
ಧೀರ ಜಿನಾಲಯ [APGARE. 1965. 8-279] ತಾಡಪತ್ರಿ ಚಂದ್ರಪ್ರಭ ಬಸ 
ತ್ರಿಭುವನತಿಲಕ [511, ೪1. 798. 1208], ಕ್ರಿ.ಶ. ಎಂಟನೆಯ 

ಪ್ರಾಚೀನವಾದ (ವಿಜಯವಾಡದಲ್ಲಿ ಕಟ ಲಾದ) ನಡುಂಬಿ ವಸತಿ [ARSIE 1916 
17. ಹಿ-9. 715 &.೧.] ಪಲ್ಲವಜಿನಾಲಯ (EL. XL-ii. 1087: ಸು ನ 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿನೋಟ 33 


4 


ಮೆಹಬೂಬ್‌ನಗರ 58. ನಂ. 33. 1087] ಬಿಟ್ಟೆ ಕುಳತಿಳಕ ಜಿನಾಲಯ [1AP- 
ವಾರಂಗಲ್‌. 18.1108] ಯುದ್ದ ಮಲ್ಲಜಿನಾಲಯ [1Aೌ. ಕರೀಂನಗರ, 14. 
1051], ವೀರಕಮಲ ಜಿನಾಲಯ [£ಸಿ.1 10. 1082], ವೈದ್ಯರತ್ನಾಕರ 
ಜಿನಾಲಯ [/s1. ಪು. 8) ವಿಜಯವಾಡದ [ವಿಜಯವಾಟಿಕಾ, ಬೆಜವಾಡ], 
ಇನ್ನೆರಡು ಜಿನಾಲಯಗಳು [81. XXIV. 38. 950. ಪು. 268-82], ಸರ್ವ 
ಲೋಕಾಶ್ರಯ ಜಿನಭವನ [£1 111. P. 177] ಮೊದಲಾದವು ಶಾಸನಗಳಲ್ಲಿ 
ವರ್ಣಿತವಾಗಿವೆ. ಇವುಗಳಲ್ಲಿ ಕದಲಾಲಯ ಬಸದಿಯು ಹನುಮಕೊಂಡ ಗುಡ್ಡದ 
ಪದ್ಮಾಕ್ಷಿ ದೇವಾಲಯವು ಚೈನ ಜಿನಶಾಸನ ದೇವಿಯ ಪ್ರಭಾವ ಬೀರುವ ದೇವಾಲಯ. 
ಜೈನ ಯಕ್ಷಿಯನ್ನು ಇಲ್ಲೀಗ "ದುರ್ಗಿ' ಎಂದು, ಹಿಂದೂ ದೇವತೆಯೆಂದು ಪೂಜಿಸ 
ಲಾಗುತ್ತಿದೆ. ಸಚಿವ ಗಂಗಾಧರನು ಈ ಗುಡಿಯನ್ನು ಖಣ್ಮಸ್ಮುಟಿತ ಜೀರ್ಣೋದ್ಧಾರ 
ಗೊಳಿಸಿದ್ದು ದಾಖಲಾಗಿದೆ. [EL,IX.P.257: JAHRS.XXXVI-i.Pp. 58-62]. 
ಕೊಲನುಪಾಕದ ಚೇನಿಂಚೆ ಬಸದಿಯನ್ನೂ ಇಲ್ಲಿ ಉಲ್ಲೇಖಿಸಬಹುದು [ARIE. 
1961-62, B-65]. ಕರ್ನಾಟಕದಲ್ಲಿ ನೂರಾರು ಜಿನಗೃಹಗಳ ನಿವರ್ಕಣಕ್ಕೆ 
ಕಾರಣರಾದ ಗಂಗರು, ಆಂಧ್ರದ ಪೇರೂರಿನಿಂದ ಬಂದವರೆಂಬುದನ್ನು ಇಲ್ಲಿ ನೆನೆಯ 
ಬಹುದು. ತಮಿಳುನಾಡಿನಲ್ಲಿ ನಡೆದಂತೆ ಆಂಧ್ರದಲ್ಲಿಯೂ ಜಿನಮಂದಿರಗಳ ನಾಶ 
ಹಾಗೂ ಪರಿವರ್ತನೆಯ ಕೆಲಸ ಬಹಳ ಹಿಂದೆಯೇ ನಡೆಯಿತು. ಆಂಧ್ರದಲ್ಲಿಯೆಂತೂ 
ಈ ಕೆಲಸ, ಬಸದಿಗಳ ವಿಧ್ವಂಸನ, ಎಷ್ಟು ವ್ಯವಸ್ಥಿತವಾಗಿ ಮತ್ತು ವ್ಯಾಪಕವಾಗಿ 
ನಡೆಯಿತೆಂದರೆ ಇಂದು ಅಲ್ಲಿ ಜೈನರ ಕುರುಹುಗಳನ್ನು, ಹಗಲಲ್ಲಿ ಪಂಜು ಹಾಕಿಯೇ 
ಹುಡುಕಬೇಕು. 


ತಮಿಳು ನಾಡಿನ ಧಾರ್ಮಿಕ ಚರಿತ್ರೆಯಲ್ಲೂ ಜೈನ ಮತ-ಧರ್ಮವು ಶೈವ 
ವೈಷ್ಣವರ ಆಕ್ರಮಣದಲ್ಲಿ ನುಚ್ಚುನೂರು ಆದದ್ದು ಶಾಸನಗಳಲ್ಲಿ ಲಿಖಿತವಾಗಿದೆ. 
ವೇದಬಾಹ್ಯಗಳಾದ ಜೈನ-ಬೌದ್ಧ ಧರ್ಮಗಳ ಮುನ್ನಡೆಯನ್ನು ನಿಯಂತ್ರಿಸಲೂ, 
ಜನಪದರನ್ನು ತನ್ನತ್ತ ಸೆಳೆಯಲೂ ವೈದಿಕ ಪರಂಪರೆಯ ಶಾಖೆಗಳು ಭಕ್ತಿಚಳವಳಿ 
ಯನ್ನು ವ್ಯಾಪಕಗೊಳಿಸಿದುವು. ತೇವಾರಂ, ದಿವ್ಯಪ್ರಬಂಧಂ, ಪೆರಿಯ ಪುರಾಣಂ- 
ಮೊದಲಾದುವು ಜೈನ ವಿರೋಧಿಯೂ ಬ್ರಾಹ್ಮಣ ಪರವೂ ಆದ ನಿಲುವನ್ನು 
ನಿನದಿಸಿವೆ. ಜೈನರ. ಆಚಾರ ವಿಚಾರಗಳನ್ನು ವಿಡಂಬಿಸಿ ಖಂಡಿಸಲಾಗಿ, ಇಡೀ 
ತಮಿಳು ನಾಡಿನಲ್ಲಿ ಮತೀಯ ಕಲಹಗಳಾದುವು. ವದುರೆ , ಶಿರುವೊತ್ತೂರು, 
'ತಿರುವಾರೂರು, ತಿರುಪ್ಪಾತಿರಿಪುಲಿಯೂರು ಮೊದಲಾದ ಸ್ಥಳಗಳಲ್ಲಿ ನಡೆದ ಮತಗಳ 
ನಡುವಣ ಈ ಜಗಳದ ಪರಿಣಾಮವಾಗಿ ಜೈನರಮೇಲೆ ದಾಳಿಗಳಾದುವು, ಕೊಲೆಗಳು 
ಆದುವು; ಜೈನ ಬಸದಿಗಳು ಪುಡಿ ಪುಡಿಯಾದುವು ಇಲ್ಲವೇ ಪರಿವರ್ತಿತವಾದಂವು. 


ತೌ 


34 ಸಾಧನೆ 


ಅಹಿಂಸಾರಾಧಕರೂ ಅಲ್ಲಸಂಖ್ಯಾಕರೂ ಆದ ಜೈನರು ಉಗ್ರತೆಗಾಗಲೀ, ' 
ಪ್ರತೀಕಾರಕ್ಕಾಗಲೀ. ಹಿಂದೂ ದೇವಾಲಯಗಳ ನಾಶಕ್ಕಾಗಲೀ ತೊಡಗಲಿಲ್ಲ : | 


The Jaina adherents, true to their faith, had not resorted any 
violent means to counteract the antagonistic attitude of brahma- ' 
nical followes. Instead, they assimilated many elements from 
brahmanism and accommodated them suitably in their own 
religion. Changes had been acceped in the mode of worship and 
iconographic forms of the sasana devatas... The Jains resorting 
to conversion of Hindu temples is unheard in their religious 
history” [A. Ekambaranathan, Religious conflicts and conversion 
of Jain tempels in Tamilnadu, ‘JAIN JOURNAL’, April 1994. 
pp. 161-68]. ಹಿಂದೂಗಳ ಹಿಂಸಾತ್ಮಕ ಆಕ್ರಮಣಗಳಿಂದ ತಮಗಾದ ನೋವು 


ಮತ್ತು ಆತಂಕಗಳನ್ನು ಜೈನರು ತಮ್ಮ ಕಥೆಗಳಲ್ಲಿ, ಪುರಾಣಗಳಲ್ಲಿ ತೋಡಿ 
ಕೊಂಡಿದ್ದಾರೆ. 


ಶೈವಗುರು ದಂಡಿ ಅಡಿಗಳ್‌ ಎಂಬುವರು ತಿರುವಾರೂರಿನಲ್ಲಿ ಶಿವಾಲಯದ 
ಕೆರೆಯನ್ನು ವಿಸ್ತರಿಸುವ ನೆಪದಲ್ಲಿ ಅಲ್ಲಿದ್ದ ಜೈನ ಮನೆ ಮಠ ಮಂದಿರಗಳನ್ನು 
ನೆಲಸಮ ವಕಾಡಿದರು. ಶಿವಮಹಿವಕಾ ಸ್ತೋತ್ಪಗಳಿಂದ ಜನಸಾವಠಾನ್ಯರಲ್ಲಿ ಜೈನರ 
ವಿರುದ್ಧದ ಭಾವನೆಗಳನ್ನು ಬಿತ್ತುತ್ತ ಸಂಬಂದರ್‌ ತಮಿಳುನಾಡಿನ ಉದ್ದಗಲಗಳಲ್ಲಿ 
ಸಂಚರಿಸಿದರು. ಮದುರೈಗೆ ಬಂದಾಗ ಅಲ್ಲಿನ ರಾಜನಾದ ಕೂನಪಾಂಡ್ಕನ ಹೊಟ್ಟೆ 
ನೋವನ್ನು ಹೋಗಲಾಡಿಸಿದರು. ಜೈನ ಸನ್ಯಾಸಿಗಳು ಗುಣಪಡಿಸಲಾಗದ ಉದರ 
ಶೂಲೆಯನ್ನು ಶೈವಗುರು ಸಂಬಂದರ್‌ ವಾಸಿ ವಕಾಡಿದ್ದರಿಂದ, ರಾಜ ಕೂನಪಾಂಡ್ಕನು 
ಜೈನಧರ್ಮವನ್ನು ತೊರೆದು ಶೈವನಾಗಿ ಮತಾಂತರ ವಕಾಡಿದನು. [ಇದರ ಆಧಾರ 
ದಿಂದ ಸ್ಫೂರ್ತಿಗೊಂಡು ಹುಟ್ಟಿದ ಕಟ್ಟು ಕಥೆಯೇ ಹೊಯ್ಸಳ ಬಿಟ್ಟಿದೇವನು, . 
ರಾವಕಾನುಜರು ತನ್ನ ಮಗಳ ಕಾಹಿಲೆಯನ್ನು ಗುಣಪಡಿಸಿದರೆಂದು, ಜೈನಧರ್ಮ 


ತೊರೆದು ವೆ ಷ್ಣವನಾದ ಎಂಬುದು. ಇದಕ್ಕೆ ಯಾವ ಶಾಸನಾಧಾರಗಳ ಬೆಂಬಲವೂ 
ಇಲ್ಲ]. 


ಜೈನಮತದಿಂದ ಶೈವಮತಕ್ಕೆ ಮತಾಂತರ ವಕಾಡಿದ ಕೂನಪಾಂಡ್ಕನು 
ಜೈನರಿಗೆ ಚಿತ್ರಹಿಂಸೆ ಕೊಟ್ಟನು : ಸಂಬಂಧರರ ಆದೇಶದಂತೆ ಎಂಟು ಸಾವಿರ ಜೈನೆ 
ಮುನಿಗಳಿಗೆ ಉಪದ್ರವ ಕೊಟ್ಟನು. ಮದುರೈನಲ್ಲೇ ಅಲ್ಲದೆ ಇದೇರೀತಿ 
ತಿರುವೋತ್ತೂರು, ಪನತಗೈ ಎಂಬಲ್ಲೂ ಧಾರ್ಮಿಕ ಕಾರಣಕ್ಕಾಗಿ ಸಂಬಂದರ್‌ 
ಮುನಿಗಳ ಉಪದೇಶದಿಂದ ಪ್ರೇರಣೆಗೊಂಡು ಜೆ ನರ ಗುರು ವೃಂದವನ್ನೂ ಶ್ರಾವಕ 
ಸಮುದಾಯವನ್ನೂ ಹಿಂಸೆಗೆ ಗುರಿಪಡಿಸಲಾಯಿತು, ಶೂಲಕ್ಕೇರಿಸಲಾಯಿತಾ. 


ಶಾಸಗಗಳಲ್ಲಿ ಬಸದಿಗಳು : ಪಕ್ಷಿನೋಟ 35 


ಈ ಅಟ್ಟುಳಿಯನ್ನು ಪೆರಿಯ ಪುರಾಣದಲ್ಲಿ ವರ್ಣಿಸಿದೆ [ಪೆರಿಯ ಪುರಾಣವರ್‌ : ದಂಡಿ 
ಅಡಿಗಳ್‌ ಪುರಾಣವರ್‌ 15-24 ; ಸಂಬಂಧರ್‌ ಪುರಾಣವರ್‌ 600-850] 
ದೇವಾಲಯ ಶಿಲ್ಪಗಳಲ್ಲೂ ಚಿತ್ರಗಳ ಮೂಲಕ ಜೈನರಿಗಾದ ಅಪವಕಾನಕರ 
ಚಿತ್ರಹಿಂಸೆಗಳನ್ನು ತೋರಿಸಲಾಗಿದೆ. 


ಕಾಂಚಿಯ ರಾಜನಾದ ಒಂದನೆಯ ಮಹೇಂದ್ರವರ್ಮನು ಅಪ್ಪಟ ಜೈನನಾಗಿ 
ದ್ದನು (ಕ್ರಿ.ಶ. 600-630). ಶೈವಾಚಾರ್ಯ ಅಪ್ಪರ್‌ ಅವರ ಪ್ರಭಾವದಿಂದ ಜೈನ 
ಧರ್ಮವನ್ನು ತೊರೆದು ಶೈವನಾದನು. ಸ್ವಯಂ ಅಪ್ಪರ್‌ ಅವರೇ ಮೊದಲಿಗೆ ಜೈನ 
ಸನ್ಮಾಸಿ ಆಗಿದ್ದರು ; ಅವರು ಆರಂಭದಲ್ಲಿ ತಿರುಪ್ಪಾತಿರಿ ಪುಲಿಯೂರ್‌ ಎಂಬಲ್ಲಿದ್ದ 
ಜೈನ ಮಠದ ಪಟ್ಟಾಚಾರ್ಕರೂ ಆಗಿದ್ದರು. ಕಾಲಾಂತರದಲ್ಲಿ ಜೈನಧರ್ಮವನ್ನು 
ತೊರೆದು ಶಿವಜ್ಞಾನಿಯಾಗಿ ಶೈವಮತಕ್ಕೆ ಮತಾಂತರಗೊಂಡರು. ಶೈವ ಅಪ್ಪರರ 
ವರ್ಚಸ್ಸಿನಿಂದ ಜೈನ ಮಹೇಂದ್ರವರ್ಮನು ಶೈವನಾದನು ; ಮಹೇಂದ್ರ ಪಲ್ಲವ 
ರಾಜನು ತಾನು ಬಿಟ್ಟು ಬಂದ ಜೈನ ಧರ್ಮದ ಬಸದಿಗಳನ್ನು ಹಾಳುಗೆಡವಿದನು. 
ಅಲ್ಲದೆ ಜಿ ನಾಲಯಗಳನ್ನು ಕೆಡವಿ ಅದರ ಇಟ್ಟಿಗೆ ಕಲ್ಲುಗಳಿಂದಲೇ ತಿರುವತಿಗೈ 


ಎಂಬಲ್ಲಿ ಶಿವಾಲಯ ಕಟ್ಟಿಸಿದನು [ಪೆರಿಯ ಪುರಾಣಮ್‌ : ತಿರುನಾವುಕ್ಕರಸರ್‌ 
ಪುರಾಣಮ್‌, 145-146] 


ಆದರೆ ಚರಿತ್ರಕಾರರು ಈ ಸಂಗತಿಯನ್ನು ಸಂಶಯದಿಂದ ಕಂಡಿದ್ದಾರೆ. 
ಮಹೇಂದ್ರ ಪಲ್ಲವ ರಾಜನು ಜೈನ ಮತವನ್ನು ತೊರೆದು ಶೈವನಾದುದನ್ನು ಇತಿ 
ಹಾಸಕಾರರು ಒಪ್ಪಿದ್ದಾರೆಯೇ ಹೊರತು, ಅನಂತರ ಆ ರಾಜನು ಜೈನರನ್ನು ಉಗ್ರ 
ತರವಾಗಿ ಶಿಕ್ಷಿಸಿ ತೊಂದರೆ ಕೊಟ್ಟುದನ್ನೂ, ಜಿನಾಲಯಗಳನ್ನು ಕೆಡವಿದನೆಂಬುದನ್ನೂ 
ಅನುಮೋದಿಸಿಲ್ಲ [$11.1.33.p.29]. ಕುಂಬಕೋಣಂ ಸಮಿಪದ ಪಲಯಣಡೈನಲ್ಲಿದ್ದ 
ಜಿನಗೃಹವನ್ನು ಅಪ್ಪರ್‌ ಶಿವಮಂದಿರವಾಗಿ ವಕಾರ್ಪಾಡಿಸಿದರು. [ಪೆರಿಯ 
ಪುರಾಣವರ್‌ : ತಿರುನಾವುಕ್ಕರಸರ್‌ ಪುರಾಣಮ್‌, 294-95]. ಒಂಬತ್ತನೆಯ 
ಶತವಕಾನದ ಕಳಗುಮಲೈ ಶಾಸನದ ಆಧಾರದಿಂದ ಪಲಯಾಡೈ ಜೈನ ಕೇಂದ್ರವಾಗಿ 
ತ್ರೆಂದು ತಿಳಿದು ಬರುತ್ತದೆ [SI1.V.No.320.C.9th C.A.D]. 


ತಿರುಪ್ಪುಗಲೂರಿನ ವರ್ಧವಣಾನೇಶ್ವರ ಶಿವಾಲಯವು ಮೂಲತಃ ವರ್ಧವಕಾನ 

ಮಹಾವೀರನ ಜಿನಾಲಯ [ಮಯಿಲಿ ಸೀನಿ ವೆಂಕಟಸ್ವಾಮಿ, 'ಜೈನಿಸಂ ಅಂಡ್‌ 
ತಮಿಳ್‌', ಪು. 140]. ವಿಲುಪ್ಪುರಂ ಹತ್ತಿರದ ಕೂಲಿಯನೂರ್‌, ಮೈಲಾಪುರ 
ಎಂಬ ನಗರಗಳಲ್ಲಿದ್ದ ಜಿನಾಲಯಗಳನ್ನು ಮತಕಲಹದಿಂದ ನಾಶಪಡಿಸಲಾಯಿತು 
(Mackenzie Manuscripts, No. 13:7] 


ಇಪ 


36 ಸಾಧನ 


ಕ್ರಿ.ಶ. ಹದಿನೈದನೆಯ ಶತವಕಾನದಲ್ಲ ವಿಜಯನಗರದ ಪ್ರಶಿನಿಧಿಯಣಗಿ ಜಿಂಜೀ 
ಎಂಬಲ್ಲಿದ ವೆಂಕಟಪತಿನಾಯಕನಿಗೆ ಜೈಸ ಸವಕಾಜದವರು ಹೆಣ್ಣು ಕೊಡಲು ನಿರಾಕರಿಸಿ 
ದರು. ಆತನು ಕುಪಿತನಾದನು, ಜೈನರನ್ನು ಸಂಹರಿಸತೊಡಗಿದನು. ಇದರಿಂದ 
ಹೆದರಿದ ಜೈನರು ಜಿಂಜೀ, ದಿಂಡಿವನವರ್‌ ಎಂಬ ಊರುಗಳಿಂದ ಪಲಾಯನ 
ವಾಡಿದರು. ಅಲ್ಲೇ ಉಳಿದುಕೊಂಡವರು ಹಿಂದೂಗಳಾಗಿ ಮತಾಂತರಿಸಿದರು. 
ಇನ್ನು ಕೆಲವರು ಗುಪ್ತವಾಗಿ ಜೈನರಾಗಿದ್ದರು [ಮೆಕೆಂಜೀ ವಕಾನುಸ್ಕ್ರಿಪ್ಟ್ಸ, ನಂ. 
11:2] ಮದರಾಸು ಮಹಾನ ನಡುವೆ "ಇರುವ ಬಡಾವಣೆ ಮೆ ಲಾಪುರದಲ್ಲಿಯೂ | 
ಒಂದು ಪ್ರಾಚೀನ ನೇಮಿನಾಥ ಬಸದಿಯಿತ್ತು. ಚೋಳದೇಶದ ಬ್ರಾಹ್ಮಣರು 
ಮೈಲಾಪುರವಾಸಿಗಳಾದ ಜೈನರನ್ನು ಮತಾಂತರ ವಕಾಡಿ ಬಸದಿಗಳಲ್ಲಿ ಶಿವಲಿಂಗ 
ಸ್ಥಾಪಿಸಿದರು. [ಅದೇ : ನಂ. 13:2]. ಮೈಲಾಪುರದಲ್ಲಿ ನೇಮಿನಾಥ ಬಸದಿ 
ಇದ್ದುದಕ್ಕೆ ಶಾಸನ ಮತ್ತು ಸಾಹಿತ್ಯ ದಾಖಲೆಯ ಅನ್ಕಾನ್ಕ ಪೋಷಕ ಆಧಾರಗಳೂ 
ಸಹ ಉಪಲಬ್ಬವಾಗಿವೆ. [H. Hosten, ’Antiques from Santhome and 
Mylapore’, P.74 : ಅವಿರೋತಿ ಆಳ್ವಾರ್‌, ತಿರುನೂಜ್ಜಿಂತಾತಿ, ಪದ್ಧ 4ರಿಂದ 
60]. ಇಲ್ಲದ್ದ ಶಿಲೆ ಮತ್ತು ಲೋಹದ ನೇಮಿನಾಥ ಮೂರ್ತಿಗಳನ್ನು. ಈ 
ಬಸದಿಯು ನಾಶವಾದಾಗ, ಚಿತ್ತಾಮೂರಿಗೂ ಎಳಂಗಾಡಿಗೂ ಸಾಗಿಸಲಾಗಿದೆ 


[A, Ekambaranathan, History of Chittamur, ‘Mukkudai’- 
January 1975, P.42] 


ತಿರುನೆಲ್ವೇಲಿಜಿಲ್ಲೆಯ ಮಲೆ ಓಯಡಿಕ್ಕುರುಚ್ಚಿ ಎಂಬ ಊರಿನಲ್ಲಿರುವ ಪಾಂಡ್ಯ 
ಸೇಂದನ್‌ ವಕಾರನ್‌ (ಕ್ರಿ.ಶ. 644-95) ಕಾಲದ ಜೈನ ಗುಹಾಂತರ ದೇವಾಲಯವು 
ಶೈವದೇವಾಲಯವಾಗಿದೆ. ಜೆ ನಮತದಿಂದ ಶೆ ವಮತಕ್ಕೆ  ಕೂನಪಾಂಡ್ಮನು 
ಮತಾಂತರ ವಾಡಿದ್ದರ ಪರಿಣಾಮವಾಗಿ ಈ ಬಂಡೆ ಬಸದಿಯು ಶಿವಮಂದಿರವಾಯಿತು 


[A. Ghosh(ed), ’Jaina art and architecture’, 01.11. “p.208] 
ಇದೇ ಮತೀಯ ವೈಷಮ್ಯದಿಂದಾಗಿ ಮಲೈಯಹಿಕ್ಕುರಿಚ್ಚಿಗೆ ಹತ್ತಿರವಿರುವ 


ಚೊಕ್ಕ ೦ಪಟ್ಟಿಯ ಜೈ ನ ಶಲಯ ಏಳೂ. ಶತಮಾನದಲ್ಲಿ ಅಪೂರ್ಣವಾಗಿ 
ನಂತು. 


ಕನ್ಯಾಕುವಕಾರಿ ಜಿಲ್ಲೆಯ ಚಿತರಾಲ್‌-ತಿರುಚ್ಚಾರಣತ್ತುಮಲೈ ಎಂಬುದು 
ಪ್ರಾಚೀನ ಜೈನ ಕೇಂದ್ರ. ಇಲ್ಲಿನ ನೈಸರ್ಗಿಕ ಗುಹೆಯಲ್ಲಿ ಎರಡು ಸಾಲು ಜೈನ 
ಮೂರ್ತಿಗಳನ್ನು ಕೊರೆಯಲಾಗಿದೆ. ಒಂದು ಸಾಲಿನಲ್ಲಿ ಹನ್ನೆರಡು ತೀರ್ಥಂಕರ 
ಮೂರ್ತಿಗಳೂ, ಇನ್ನೊಂದರಲ್ಲಿ ಆದಿನಾಥ ಪಾಶ ನಾಥ ಮಹಾವೀರ ತೀರ್ಥಂಕರರ 
ಮತ್ತು ಅಂಬಿಕಾ ಯಕ್ಷಿಯ ಮೂರ್ತಿಗಳೂ ಇವೆ. ಗುಹೆಯೊಳಗೆ ಗೂಡುಗಳನ್ನು 
ಕೊರೆಯಲಾಗಿದ್ದು , ಅದರೊಳಗೆ ಪದಾ ವತಿ ಯಕ್ಷಿಯ ಹಾಗೂ ಪಾಶ ರನಾಥ ಮತ್ತು 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿನೋಟ 37 


ಮಹಾವೀರ ತೀರ್ಥಂಕರರ ವಿಗ್ರಹಗಳಿವೆ. ಇಲ್ಲಿರುವ ಪದ್ಮಾವತೀ ಯಕ್ಷಿಯ ಮಹಿಮೆ 
ಇಂದಿಗೂ ಹಿಂದೂಗಳಲ್ಲಿ ಮುಂದುವರಿದಿದೆ. [ಆಂಧ್ರದ ಹನುಮಕೊಂಡದಲ್ಲಿ 
'ದುರ್ಗಿ' ಹೆಸರಿನಿಂದಲೂ, ಕರ್ನಾಟಕದ ಸೌದತ್ತಿಗುಡ್ಡದಲ್ಲಿ "ಎಲ್ಲಮ್ಮ' ಹೆಸರಿನಿಂದಲೂ 
ಪದ್ಮಾವತೀದೇವಿಯು ಲಕ್ಷಾಂತರ ಹಿಂದೂಗಳ ಆರಾಧನೆಯ ಮೂರ್ತಿಯಾಗಿ 
ಶಾರಾಜಿಸುತ್ತಿದ್ದಾಳೆ]. ಕ್ರಿ.ಶ. ಒಂಬತ್ತನೆಯ ಶತವಕಾನದಲ್ಲಿಯೇ ಮುತ್ತುವಾಲ 
ಕುರತ್ತಿಯಾರ್‌ ಮತ್ತು ಗುಣಂತಾಂಗಿ ಕಂತಿಯರು ಸುವರ್ಣ ಆಭರಣ ಹಾಗೂ ಇತರ 
ಕೊಡುಗೆಗಳನ್ನು ಪದ್ಮಾವತೀ ಜಿನಶಾಸನ ದೇವಿಗೆ ನೀಡಿದ್ದರು. ಕ್ರಿ.ಶ. 
ಹದಿಮೂರನೆಯ ಶತವಕಾನದಲ್ಲಿ ಈ ಪದ್ಮಾವತಿ ಯಕ್ಷಿಗೆ ಸುತ್ತ ಗಾರೆಯಿಂದ 
ಬಂದೋಬಸ್ತುವಕಾಡಿ “ಭಗವತೀ” ಎಂಬ ಹಿಂದೂ ಹೆಸರಿತ್ತು ಆ ಜೆ ಥೈ ನ ಸವಕಾಜವೂ 
ಭಕ್ತಿಯಿಂದ ಆರಾಧಿಸುತ್ತಿದೆ. ಅಲ್ಲದೆ ಈ ಗುಹೆಯಲ್ಲಿರುವ ಇತರ ಯಾವ 
ತೀರ್ಥಂಕರ ಮೂರ್ತಿಗೂ ಮುಕ್ಕಾಗಿಲ್ಲವೆಂಬುದು ಗಮನಿಸಬೇಕಾದ ಅಂಶ. ಒಂದು 
ಕಡೆ ವಿಧ್ವಂಸನ ನಡೆದಿದ್ದರೆ ಅದಕ್ಕೆ ಸವಕಾನಾಂತರವಾಗಿ ಇನ್ನೊಂದೆಡೆ ಸಂರಕ್ಷಣೆಯೂ 
ಆಗಿದೆ ಎಂಬುದಕ್ಕೆ ಇದೊಂದು ಜ್ವಲಂತ ಸಾಕ್ಷೆ. 


ಕನ್ಯಾಕುವಕಾರಿಯ ನಾಗರಕೋಯಿಲ್‌ ನಗರ ಕ್ರಿ.ಶ. 8 ರಿಂದ 16ನೆಯ 
ಶತವಕಾನದವರೆಗೆ ಪವಿತ್ರ ಜೈನ ಕೇಂದ್ರವಾಗಿ ಖ್ಯಾತಿ ಪಡೆದಿತ್ತು. ಇಲ್ಲಿರುವ ಈಗಿನ 
ಹೆಸರಾಂತ ನಾಗರಾಜ ದೇವಾಲಯವು ಹಿಂದೆ ಜೈನ ಬಸದಿಯಾಗಿದ್ದುದಕ್ಕೆ ಶಾಸನ 
ಹಾಗೂ ವಾಸ್ತುಶಿಲ್ಪದ ಆಧಾರಗಳಿವೆ. ಇಲ್ಲಿ ನಡುವಣ ಗುಡಿಯ ಮಂಡಪದಲ್ಲಿ 
ಪಾರ್ಶ್ವಜಿನ, ಮಹಾವೀರ ಮತ್ತು ಪದ್ಮಾವತಿಯರ ಸಂಕೇತಗಳಿವೆ. ಮುಖ್ಯ 
ದ್ವಾರದಲ್ಲಿರುವ ಐದು ಹೆಡೆಯ ಹಾವುಗಳು ಧರಣೇಂದ್ರ-ಪದ್ಮಾವತಿ ಜಿನಶಾಸನ 
ದೇವ-ದೇವಿಯರವು. ಇಲ್ಲಿ ಜೈನ ಅರ್ಚಕರಾಗಿದ್ದ ಕಮಲವಾಹನ ಮತ್ತು 
ಗುಣವೀರರಿಗೆ ತಿರುವಾಂಕೂರು ಮಹಾರಾಜನು ಪಳ್ಳಿಚ್ಚಂದವ5್‌ ಹೊಲವನ್ನು 
ನೀಡಿದ್ದಕ್ಕೆ ಶಾಸನ ದಾಖಲೆಯಿದೆ. 1588ರಲ್ಲಿ ಈ ಜಿನಾಲಯದಲ್ಲಿ ಆದಿಶೇಷ 
ನನ್ನು-ತಿರುವನನಂತಾಳ್ವಾರ್‌ ನಾಗನನ್ನು ಸ್ಥಾಪಿಸಿ ಇಡೀ ಬಸದಿಯನ್ನು ಹಿಂದೂ 
ದೇವಾಲಯವನ್ನಾಗಿ ಪರಿವರ್ತಿಸಲಾಗಿದೆ. 


ಪುದುಕೋಟ್ಟೈ ಬಳಿಯ ನಾರ್ತ್ತಾ ಮಲೈನಲ್ಲಿ ಇದ್ದ ಪ್ರಾಚೀನ ಜೈನ ಗುಡ್ಡದ 
ಗುಡಿಯನ್ನು ಕ್ರಿ. ಶ. 1228 ರಲ್ಲಿ ವಿಷ್ಣುಮೂರ್ತಿಗಳನ್ನಿಟ್ಟು ವೈಷ್ಣವ ದೇವಾಲಯ 
ವನ್ನಾಗಿ ಬದಲಾಯಿಸಲಾಗಿದೆ. ಈಗ ಇದರ ಹೆಸರು 'ಪದಿನೆಣ್‌ ಭೂಮಿ ವಿಣ್ಣಗರ್‌ 
ದೇವಾಲಯ'- ಎಂದು. ಚಿದಂಬರನಾರ್‌ ಜಿಲ್ಲೆಯ ಕಲುಗುಮಲೈ ಕೂಡ ವಿಖ್ಯಾತ 
ಜೈನ ಕೇಂದ್ರ. ಇಲ್ಲಿನ ಬೆಟ್ಟದ ಗುಹೆಯಲ್ಲಿ ಮೂರು ಸಾಲು ಜಿನಮೂರ್ತಿಗಳಿವೆ. 
ಪಾಂಡ್ಕರ ಆಳಿಕೆಯ ಅವಧಿಗೆ ಸೇರಿದ, ಕ್ರಿ.ಶ. 7-8ನೆಯ ಶತಮಾನದ ಆದಿನಾಥ 


38 ಸಾಧನೆ 


ಪಾರ್ಶ್ವನಾಥ ಮಹಾವೀರ ಜಿನರ, ಬಾಹುಬಲಿಯ, ಅಂಬಿಕಾ ಪದ್ಮಾವತೀ ಯಕ್ಷಿಯರ 
ಮೂರ್ತಿಗಳಿವೆ, ಕ್ರಿ,ಶ. 11-1 -ನೆಯ ಶತವಕಾನದಿಂದ ಈಚೆಗೆ ಐಯನಾರ್‌ ಹಿಂದೂ 


ಗುಡಿಯರಾಗಿದೆ. [A Ekambaranathan ‘Jaina Vestiges of Kalagumalai’, 
pp: 52-54]. 


ತಮಿಳು ನಾಡು, ಕನ್ನಡ ನಾಡು ಮತ್ತು ಆಂಧ್ರಗಳಲ್ಲಿ ಜೈನ ಪ್ರಭಾವ ಮತ್ತಾ 

ಬಸದಿ ನಿವರ್ಣಣ ಪರಂಪರೆ ವ್ಯಾಪಕವಾಗಿ ಗಟ್ಟಿಗೊಂಡು ಬೆಳೆದ ಅವಧಿಗಿಂತ ಕೊಂಚ ' 
ತಡವಾಗಿ ಕೇರಳದಲ್ಲಿ ನೆಲೆಯೂರಿತು. ಕ್ರಿ.ಶ. ಎಂಟು-ಒಂಬತ್ತನೆಯ ಶತವಕಾನದಿಂದ 
ಕೇರಳದಲ್ಲಿ ಅರ್ಹದಾಯತನದ ನಿವರ್ಕಾಣ ಕಂಡುಬರುತ್ತದೆಂದು ಸೂಚಿಸಿರುವಎಂ.ಆರ್‌. 
ರಾಘವವಾರಿಯರರು ಕೆಲವು ವಕಾಹಿತಿಗಳನ್ನು, ಮುಖ್ಯವಾಗಿ ಶಾಸನಗಳ ಆಧಾರದಿಂದ 
ಒದಗಿಸಿದ್ದಾರೆ. [M R Raghava Varier, Socio-Economic Functions 
of the Jain Temples in Kerala, ‘Svasti Sri, (1984) pp. 173-85] 
ತಿರಂಚ್ಹಾರಣತ್ತು ಮಲೈ ಶಾಸನಾಧಾರದಿಂದ ಕೇರಳದಲ್ಲಿ ಯಕ್ಷ ಪೂಜೆಯ ಸಂಪ್ರದಾಯ 
8-9 ಶ. ದ ವೇಳೆಗೆ ಆರಂಭವಾಗಿತ್ತೆಂದು ಹೇಳಬಹುದು ; ನೇಮಿನಾಥ ಜಿನರ ಯಕ್ಷಿ 
ಅಂಬಿಕಾಳ ಮೂರ್ತಿಯನ್ನು ಅಜ್ಜಣಂದಿಯು ವಕಾಡಿಸಿದನು. 


ಅಲ್ಲದೆ ಕಲ್ಲಿಲ್‌ ಎಂಬಲ್ಲಿ ಮಹಾವೀರ ಜಿನರ ಯಕ್ಷಿ ಸಿದ್ಧಾಯಿಕಾಳ 
ಮೂರ್ತಿಯಿದೆ. ಪಾಲ್ಫಾಟ್‌ ಜಿಲ್ಲೆಯ ಪರವಶ್ಹೇರಿಯಲ್ಲಿ ಚಂದ್ರಪ್ರಭ 
ತೀರ್ಥಂಕರ ಮೂರ್ತಿಯು ಈಗ ಐಯ್ಯಪ್ಪ (ಶಾಸ್ತ್ರ) ನಾಗಿ ಪೂಜೆ 
ಗೊಳ್ಳುತ್ತಿದೆ; ಚಂದ್ರಪ್ರಭರ ಯಕ್ಷಿ ಜ್ವಾಲಾವಕಾಲಿನಿಯು "ಭಗವತೀ' ಎಂಬುದಾಗಿ 
ಪೂಜಿತಳಾಗಿದ್ದಾಳೆ. ಕೊಟ್ಟಾಯಮ್‌ ಜಿಲ್ಲೆಯ ನೀಲಂ ಪೆರೂರಲ್ಲಿ 
ಪಳ್ಳಿಭಗವತಿ ಗುಡಿಯಲ್ಲಿ ವಿರಾಜಮಾನವಾಗಿರುವ ಯಕ್ಷಿಯನ್ನು ಕಾಣಬಹುದು. 
ಕಲ್ಲಿಲ್‌ ದೇವಾಲಯದಲ್ಲಿ ಇರುವ ಸಿದ್ದಾಯಿಕಾ ಜಿನ ಶಾಸನದೇವಿಯನ್ನು 
ಸ್ಥಳೀಯ ಹಿಂದುಗಳು ಭಗವತೀ (ದುರ್ಗಾವಕಾತೆ) ಎಂದು ಪೂಜಿಸುವರು ; 
ಕೊಚ್ಚಿನ್‌ ಮತ್ತು ಅಲ್ಲೆಪ್ಪೈ ಕಡೆಗಳಿಂದ ಜೈನರು ಇಂದಿಗೂ ಈ ಯಕ್ಷಿಯನ್ನು 
ಪೂಚಿಸುತ್ತಾರೆ. ಕೇರಳದ ಕೆಲವು ಹಿಂದೂ ದೇವಾಲಯಗಳ ಮೇಲೆ ಯಕ್ಷೌರಾಧನೆ 
ಪ್ರಭಾವದಿಂದ ಯಕ್ಷಿಯರ ಮೂರ್ತಿಗಳನ್ನು ಹೊರಸುತ್ತಾಲಯ-ಪ್ರಾಂಗಣದ ದೇವ 
ಕೋಷ್ಠದಲ್ಲಿ ಇಡಲಾಗಿದೆ ; ಕೊಚ್ಚಿನ್‌, ಮಧ್ಯತಿರುವಾಂಕೂರು, ತಿರುವಲ್ಲ ದೇವಾ 
ಲಯಗಳಲ್ಲಿ ಇದನ್ನು ನೋಡಬಹುದು. [TAS. Vol. 1 p.193: ಅದೇ ; Vol: 
11 part 11 p 125. : ಅದೇ ; Vol. 11 part 111. p. 163] 


ಕೇರಳದ ಜೈನ ದೇವಾಲಯಗಳ ಮತ್ತು ಅಲ್ಲಿ ನಡೆಯುತ್ತಿದ್ದ ಪೂಜಾ ಕ್ರಮದ 
ಏವರಗಳೂ ಶಾಸನಗಳಿಂದ ತಿಳುದು ಬರುತ್ತದೆ. ತಾಳಕ್ಕಾವು (ದಕ್ಷಿಣ ವೈನಾಡು ಜಿಲ್ಲೆ) 
ಮತ್ತು ಕಿಣಾಲೂರು ಶಾಸನಗಳು ಕ್ರಿ. ಶ. ಒಂಬತ್ತನೆಯ ಶತವಠಾನಕ್ಕೆ ಸೇರಿದ್ದು, 
ಟು 


ಶಾಸನಗಳಲ್ಲಿ ಬಸದಿಗಳು ; ಪಕ್ಷಿನೋಟ 39 


ಬಸದಿಗಳ ದೀಪಾರಾಧನೆಗೆ ದಾನ ಪಡೆದದ್ದನ್ನು ಹೇಳುತ್ತವೆ. ವೈನಾಡಿನ-ಬಸದಿಯ 
ಶಾಸನವು, ದಕ್ಷಿಣಕನ್ನಡ ಜಿಲ್ಲೆಯ ಕಾರ್ಕಳದ ಜೈನ ಮುಖಂಡರು ನೀಡಿವ ದಾನವನ್ನು 
ತಿಳಿಸುತ್ತದೆ. ನಾಗರಕೋಯಿಲ್‌ ಎಂಬಲ್ಲಿ ಇದ್ದ ಜೈನ ಮಠ ಮಂದಿರಗಳಿಗೆ 16ನೆಯ 
ಶ.ದ ಆರಂಭದಲ್ಲಿ ರಾಜನು ನೀಡಿದ ಕೊಡುಗೆಯನ್ನುಭೂತಲವೀರ ಉದಯವರಾರ್ತಂಡ 
ವರ್ಮನ ಶಾಸನ ವಿವರಿಸಿದೆ ; ಬೆಳಗ್ಗೆ ಪಾಯಸ, ಮಧ್ಯಾಹ್ನ ದೀಪ ಬೆಳಗಿಸಿ ಚರು 
(ನೈವೇದ್ಯ) ಅರ್ಪಿಸುವುದಲ್ಲದೆ ಮತ್ತೆ ಸಂಜೆ ಮತ್ತೆ ದೀಪ ಹಚ್ಚಿ ಪ್ರಪ್ಪಗಂಧ ಧೂಪ 
ಅರ್ಚನೆ ವಕಾಡಲು ದೇಣಿಗೆ ನೀಡಲಾಗಿದೆ (TAS. Vl. pt. 1. p. 153. 157-59] 
ಕಲ್ಲಿಕೋಟೆ ಜಿಲ್ಲೆಯ ಕಿಣಾಲೂರು ಶಾಸನವು ಬಸದಿಯಲ್ಲಿ ಕೂತ್ತು (ಕುಣಿತ. ನೃತ್ಯ 
ಏರ್ಪಾಟಿಗಾಗಿ ನಿರ್ದಿಷ್ಟ ಪ್ರವಕಾಣದ ಭತ್ತವನ್ನು ಮೀಸಲಾಗಿ ಇಡಲಾಗಿತ್ತು. 
ಪೆರುಂಬಾವೂರಿಗೆ ನಟುವಾಂಗದ ಕೂತ್ತನ್‌ ಕೋಮನ್‌ ಎಂಬಾತನಿಗೆ ಒಂದು 
ಬಿಂಬವನ್ನು ವಕಾಡಿಕೊಡಲು ತಿರುಚ್ಚಾರಣತ್ತು ಕುರತ್ತಿಕಲ್‌ ಮಾಡಿದುದನ್ನು 
ಕುಟುಗುಮಲೈ (ತಿರುನೆಲ್ವೇಲಿ ಜಿಲ್ಲೆ) ಶಾಸನ ತಿಳಿಸುತ್ತದೆ, ಹೀಗಾಗಿ ಕೇರಳದಲ್ಲಿಯೂ 
ಜೆ ಓನಧರ್ಮದ ಪ ಭಾವದೊಂದಿಗೆ ಜಿನ ಶಾಸನ ದೇವತೆಗಳ ಪ್ರಭಾವವೂ ಕಂಡು 
ಬರುತ್ತದೆ, ಆದರೆ ಹದಿನೇಳನೆಯ ಶತವಕಾನದಿಂದ ಈಚೆಗೆ ಅಲ್ಲಿ ಜೈನರ ಸಂಖ್ಯೆ 
ಅತಿ ವಿರಳಗೊಂಡು, ವೈನಾಡಿನ ಕಲ್ಪತ್ತ ಪ್ರದೇಶದ ಕೆಲವೇ ಕುಟುಂಬಗಳಿಗೆ 
ಸೀಮಿತವಾಯಿತು. 


ಬಸದಿಗಳ ನಿವರ್ಣಣಪೂರ್ವ'ದಲ್ಲಿ ಕೆಲವು ಕಾಲ ಪ್ರಚಲಿತವಾಗಿದ್ದ ಇನ್ನೊಂದು 
ವಾಸ್ತು (ಕಟ್ಟಡ) ನಿವರ್ಷಣ ಪದ್ಧತಿಯನ್ನೂ ಪರಿಚಯಿಸಿಕೊಳ್ಳುವುದು ಅಗತ್ಯ. 
ಜೈನಾಲಯಗಳಲ್ಲಿ ಸ್ತೂಪ ನಿವರ್ಕಾಣ ಪರಂಪರೆಯ ಉಲ್ಲೇಖಗಳು ಸಿಗುತ್ತವೆ. 
ನಿರ್ವಾಣ ಹೊಂದಿದ ತೀರ್ಥಂಕರರಿಗೆ ಸ್ತೂಪ, ಚೈತ್ಯ, ಜಿನಗೃಹಗಳನ್ನು ನಿವರ್ಕಾಣ 
ವಕಾಡುವುದನ್ನು ಆವಶ್ಯಕ ನಿರ್ಯುಕ್ತಿಯು (ಗಾಥಾ. 435) ದಾಖಲಿಸಿದೆ. ಜಂಬೂ 
ದೀವ ಪಣ್ಣತ್ತಿಯಲ್ಲಿಯೂ (2.33) ನಿರ್ವಾಣ ಪಡೆದ ಜಿನರಿಗೆ ಶರೀರ ಸಂಸ್ಕಾರ, 
ಚೈತ್ಯ-ಸ್ತೂಪದ ನಿರ್ಮಾಣವನ್ನು ವರ್ಣಿಸಲಾಗಿದೆ. ಆವಶ್ಯಕ ಚೂರ್ಣಿಯಲ್ಲಿ 
(ಜಿನಸಾದಕೃತ), ಮುನಿಸುವ್ರತ ತೀರ್ಥಂಕರರ ನೆನಪಿಗಾಗಿ ವೈಶಾಲಿಯಲ್ಲಿ ಸ್ತೂಪ 
ಕಟ 3 ಲಾಯಿತೆಂದು ಹೇಳಿದೆ. ವಿವಿಧ ತೀರ್ಥ ಕಲ್ಪದಲ್ಲಿಯೂ (ಜಿನಪ್ರಭಸೂರಿ) 
ಮಥುರೆಯ ಸ್ತೂಪದ ವಕಾಹಿತಿಯಿದೆ. ಜೈನ ಸ್ತೂಪವೊಂದರ ಭಗ್ನಾವಶೇಷ ಸಿಕ್ಕಿದೆ. 
ಇದರ ಉಲ್ಲೇಖವು ಕ್ರಿ.ಶ. 157ರಲ್ಲಿ ರಚಿತವಾದ ಮಥುರಾದ ಶಾಸನದಲ್ಲಿದೆ. 


ಮಥಾರೆಯಲ್ಲಿ ಸುಪಾರ್ಶ್ವ ತೀರ್ಥಂಕರ ಸ್ಮೃತಿಸ್ಮಾರಕವಾಗಿ ದೇವನಿರ್ಮಿತ 
ಸ್ತೂಪವಿದ್ದಿತು. ಆ ಪ್ರಾಚೀನವಾದ ಸ್ತೂಪವು ಶಿಧಿಲವಾದಾಗ ಮುಂದೆ ಪಾರ್ಶ್ವನಾಥ 
ತೀರ್ಥಂಕರರು ಕ್ರಿ.ಪೂ. ಒಂಬತ್ತನೆಯ ಶತವಣಾನದಲ್ಲಿ ಜೀರ್ಣೋದ್ದಾರ ವಣಡಿದರು. 


40 ಸಾಥ 


ಆಮೇಲೆ ಇದೇ ಪುರಾತನ ಸ್ತೂಪವನ್ನು ಕ್ರಿ.ಶ. ಒಂದನೆಯ | 
ಬಪ್ಪಭಟ್ಟಿಸೂರಿಯು ಪುನಬ್ಬ ರ... ಮಥುರೆಯ ಸ್ತೂಪವನು ಕು 
ಹರಿಭದ್ರಸೂರಿಯ ಆವಶ್ಯಕ ನಿರ್ಯುಕ್ತಿ ವೃತ್ತಿಯಲ್ಲಿಯೂ, ಸೋಮದೇವಸೂಿ 
ಯಶಸ್ತಿಲಕ ಚಂಪೂದಲ್ಲಿಯೂ ಪ್ರಸ್ತಾಪ ಒನ್‌ ಸೋಮದೇವ ಯ 
'ಈಗಲೂ ಈ ಸ್ತೂಪವು ದೇವನಿರ್ಮಿತವೆಂಬ ಪ್ರತೀತಿಯಿದ' ಎಂದಿದ್ದಾ 
ಆತ ಏವಾದ್ಯಾಪಿ ತತ್‌ ತೀರ್ಥಂ ದೇವನಿರ್ಮಿತಾಖ್ಮಾಯಾ ಪ್ರಥತೇ (ಯಶ 
ಚಂಪೂ, ಉಪಾಸಕಾಧ್ಮಯನ : 92-93). ಬಂಗಾಲದ ಪಹಾಡಪ್ಪರದಲ್ಲಿ ಸಿಕ್ಕಿರ 
ಗುಹನಂದಿ ಆಚಾರ್ಯರ ಕ್ರಿ.ಶ. ಐದನೆಯ ಶತವಶಾನದ ತಾಮ್ರಪತ್ರದಲ್ಲಿ ಪಥ 
ಸ್ತೂಪಾನ್ಹಯವನ್ನು ಹೇಳಿದೆ. ಆಚಾರ್ಯ ವೀರಸೇನರೂ, ಜಿನನೇನರೂ ಪ 
ಸ್ತೂಪಾನ_ಯಕ್ಕೆ ಸೇರಿದವರು. ಹರಿಷೇಣನ ಬೃಹತ್ಕಥಾಕೋತದಲ್ಲಿ (12, 1 
ಐದು ಸ್ತೂಪಗಳ ಉಲ್ಲೇಖವಿದೆ. ಈ ಪಂಚಸ್ತೂವ ಅನ್ನಯವು ಮುಂದೆ ಸೆ 
ಅನ್ವಯವಾಗಿ ಪರಿವರ್ತಿತವಾಯಿತು. 


ಮಥುರೆಯ ಜೀರ್ಣವಾಗಿದ್ದ 513 ಸ್ತೂಪಗಳನ್ನು, ಅಕ್ಬರನ ₹ 
ತೋಡರ ಮಲ್ಲನು ಜೀರ್ಣೋದ್ದರಿಸಿದನು. ಆಂಧ್ರದ ವಡ್ನವತಾನು ಎಂಬಲ್ಲಿಂ 
ಎರಡು ಸಾವಿರ ವರ್ಷಗಳ ಹಿಂದಿನ ಜೈನ ಸ್ತೂಪವೊಂದರ ಅವಶೇಷ 
ದೊರೆತಿವೆ [Kasturibai, M., Ss Inscriptions from Vaddam 
“Sn Ramachandira (ed) A. V. N. Murthy, 1. K. Sharma, 
(1993)] ಜೈನಸ್ತೂಪಗಳ ವಾಸ್ತರಚನೆಯನ್ನು ಡಾ. ಹೀರಾಲಾಲ್‌ ಜಿ ೈನ 
ಸಹಿತವಾಗಿ ವರ್ಣಿಸಿದ್ದಾರೆ [ಭಾರತೀಯ ಸಂಸ್ಕೃತಿಗೆ ಜೈನ ನಧರ್ಮದ ಕೊಡುಗೆ. ಕನ್ನ 
ಅನುವಾದ-ಮಿರ್ಜಿಅಣ್ಣಾರಾಯ (1971) : ಪ್ರು. 374-77] ಈ p 
ಸಂಪ್ರದಾಯವು ಜೈನರಲ್ಲೂ ಬೌದ್ದರಲ್ಲೂ ಏಕಕಾಲದಲ್ಲಿ ಪ್ರಾರಂಭವಾಗಿ ಪ್ರ 
ವಾಗಿದ್ದರೂ ಕ್ರಮೇಣ ಜೈನಪರಂ ಪರೆಯಿಂದ ಅದು ದೂರ ap 


[Bubler, G., A Ces of the Jaina Stupa at Mathura, 1.8 
XXVIL.pp. 49-54 (1898)]. 


ಬಸದಿಗಳನ್ನು ಕಟ್ಟುವ ವಕಾರ್ಗವೊಂದು ಕತಾ: ಬಂದ ಮೇಲೆ ಮೊದ! 
ಮರದ ಮತ್ತು ಮಣ್ಣಿನ ಸಟ್ಟಡಗಳಿದ್ದುವು. ನಂತರ ಅವನ್ನು ಕಲ್ಲಿನ ರಜೆ 
ಬದಲಾಯಿಸಲಾಯಿತು. ಮರವೆಸನಾಗಿ ಏ. ಎ ಮಣ್ಣಲಿ ಸಾಸಿರವೆಡೆದೊ 
ಯೆಪ್ಪತ್ತಜ ಬಸದಿಗಳಿನ್ನಪ್ಪ ಎವ ಮಣ್ಣಲಿ ಲಿಯ ಪಟ್ಟದ ತೀರ್ಥದ ಬಸದಿಯಂ ಕಲು 
ನಾಗಿ ವಕಾಡಿಸಿದ ಪಟ್ಟದ ಬಸದಿ EC. ೪11. (BLR) ಶೀಮೊಗ್ಗ, 4. 1121-: 
ಪು. | ಜೆನ] ಕುರಿತ ವಿವರಗಳಿವೆ. ಇದು ಗಂಗಾನ ಯದವರು ಮಂಡಲಿ 
ಬೆಟ್ಟದ ಕ್ರಿ.ಶ. 4-5 ನೆಯ ಶದಲ ಮಾಧವದಡಿಗರ ಕಾಲದಲ್ಲಿ ವಡಿಸಿದ್ದ ಜ್ರ 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿನೋಟ 4] 


ಯನ್ನು ಪಡಿಸಲಿಸುತ್ತ ಬಂದು ತದನಂತರ ಮರವೆನಾಗಿಯೂ, ಅಲ್ಲಿಂದ ಮುಂದೆ 
ಕಲುವೆಸನಾಗಿಯೂ ವಕಾರ್ಪಡಿಸುತ್ತ ಬಂದ ಚಾರಿತ್ರಿಕ ಬೆಳವಣಿಗೆಯನ್ನು ತಿಳಿಸುತ್ತದೆ" 
ಪೆರ್ಕಾಡಿಯು ಕಟ್ಟಿಸಿದ ಕಲ್ಲ ಬಸದಿ (£ಲ. 111 ಶ್ರೀ ಪ. 147, ಕ್ರಿ.ಶ. 900], 
ಪಾಳಿಯಕ್ಕಳು ವಕಾಡಿಸಿದ ಕಲ್ಲ ಬಸದಿ [EC. ೫111-11, ನಗರ, 45, ಸು. 1000, 
ಹುಂಚ, ಸಾಲು : 7] ಮೊದಲಾದ ಶಾಸನಗಳನ್ನು ಗಮನಿಸಬಹುದಂಿ. 


ಮರವಾದರೇನು, ಮಣ್ಣಾದರೇನು, ಕಲ್ಲಾದರೇನು, ಲೋಹವಾದರೆ ತಾನೆ 
ಏನು-ಎಲ್ಲವೂ ಸಂಸ್ಕಾರದಿಂದ, ಭಾವನಾತ್ಮಕವಾದ ಬೆಸುಗೆಯ ಸಂಬಂಧದಿಂದ, 
ಶಲ ಯ ನಿಪುಣತೆಯ ವಕಾಟದಿಂದ ದೇವರಾಗುತ್ತದೆ: ಬಸದಿಯು ಸಂಸ್ಕೃತಿಯ 
ಹೇಂದ್ರವಾಗುತ್ತದೆ, ಭವಿಷ್ಯದ ಬೆಳಕಾಗುತ್ತದೆ. ಅದರಂತೆ ಬಸದಿಗಳಾ ಸಾವರಾಜಿಕ; 
ರರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಕೆಲವೊಮ್ಮೆ ರಾಜಕೀಯ ಚಟುವಟಿಕೆಗಳ 
ಕೇಂದ್ರಗಳಾಗಿವೆ. ಬಸದಿಗಳು ಕರ್ನಾಟಕದ ಚರಿತ್ರೆಯಲ್ಲಿ ಮಹತ್ತರವಾದ ಪಾತ್ರವನ್ನು 
ಹೇಗೆ ನಿರ್ವಹಿಸಿವೆ ಎಂಬುದು ಸುದೀರ್ಫವಾದ, ಅಷ್ಟೇ ಬೃಹತ್‌ ಪ್ರವಕಾಣದ 
೨ಧ್ಯಯನ ಬಯಸುವ ಗಂಭೀರ ವಿಷಯ. ಈ ಬಗೆಯ ಅಧ್ಯಯನಕ್ಕೆ ಇರುವ 
ಹಲವು ಆಯಾಮಗಳಲ್ಲಿ ಕೆಲವನ್ನು ಅತಿ ಸಂಗ್ರಹವಾಗಿ ಸೂಚಿಸುತ್ತೇನೆ. 


ಜಿನಧವರ್ಕವಾಸವಾದ ಈ ಕನ್ನಡ ನಾಡಿನ ಉದ್ದಗಲಗಳಲ್ಲಿ ಸಾವಿರಾರು 
ನರ್ಷಗಳ ಹಿಂದೆಯೇ ಅಲ್ಲಲ್ಲಿ ಅನೇಕ ಜೈನ ಕೇಂದ್ರಗಳಿದ್ದು ಅವು ಹಲವು ಬಸದಿಗಳ 
ವಾಸವಾಗಿದ್ದು ದು ದಿಟ. ಅಂಥವುಗಳಲ್ಲಿ ಕೆಲವು ಕ್ರಿ.ಪೂ.ಕ್ಕೂ ಸೇರಿದ್ದು ತುಂಬ 
ಶ್ರಾಚೀನ ಎಡೆಗಳಾಗಿವೆ : ಕಟ್ಟಪ್ಪು (ಶ್ರವಣಬೆಳುಗೊಳ), ಕೊಪಣ (ಕೊಪ್ಪಳ), 
ತೂರು ಕ) ಬನವಾಸಿ (ವೈಜಯಂತಿಪುರ),-ಇತ್ಯಾದಿ. ಇನ್ನು ಕೆಲವು 
ಗೂರುಗಳು ಕ್ರಿ,ಶ. ಆರನೆಯ ಶತವಕಾನದ ವೇಳೆಗಾಗಲೇನೆ ಜೆ ನ ಬಸದಿಗಳ ಬೀಡು 
ಳೆಂದು ಹೆಸರಾಗಿದ್ದು ವು; ಎಲ್ಲೋರ, ಒಂಕುಂದ (ಒಕ್ಕುಂದ), ಕಿಸುವೊಟಲ್‌ 
ಪಟ್ಟದಕಲ್ಲು), ಕುವಳಾಲಪುರ (ಕೋಳಾಲ), ಕೆಲ್ಲಂಗೆಆ್‌ ಕೋಗಳಿ, ಗುಡ್ಡಾಪುರ, 
ಲವನಪುರ, ನಂದಗಿರಿ, ಪೊಂಬುಬ್ವ (ಹೊಂಬುಜ-ಹುಂಚ), ಪುಲಿಗೆಜ್‌ (ಲಕ್ಷೆ ನಶ್ವರ), 
ಂದಳಿಕೆ, ಬಳ್ಳಿಗಾವೆ, ಬಾದಾಮಿ, ಮಂಡಲಿತೀರ್ತ್ನ್ತ್ವ, ಮಂಣೆ (ವಕಾನ್ಯಪುರ), ಮಳ 
ೇಡ (ಮಾನ್ಯಖೇಟ), ಯರಬಳ್ಳಿ (ಬಳ್ಳಾರಿ ಜಿಲ್ಲೆ), ಶ್ರೀಪುರ (ನೆಲಮಂಗಲ ತಾ.), 
ವದತಿ (ಸವಣದತ್ತಿ-ಸೌಂದತ್ತಿ-ಸೌದತ್ತಿ-ಸುಗಂಧವರ್ತಿ), ಹಲಸಿ (ಪಲಸಿ-ಪಲಾಶಿಕಾ) 
ಮುಂತಾದುವು. 


ಎಲ್ಲೋರ, ಪಟ್ಟದಕಲ್ಲು (ಕಿಸುವೊಳಲು), ಬದಾಮಿ, ಪುಲಿಗೆರೆ ನಗರಗಳನ್ನು 
ಇದಾಮಿ ಚಾಳುಕ್ಕರು ಜಿನವಿಹಾರವಾಗಿಸಿದರು. ಕುವಲಾಲಪುರ, ಕೆಲಂಗರೆ, 
ಟ್‌ ತಲವನಪುರ, ನಂದಗಿರಿ, ಮಣ್ಣೆ, ಮಂಡಲಿ ಮೊದಲಾದುವನ್ನು ಗಂಗರು 


42 ಸಾಧನೆ 


ಜಿನಧರ್ಮಕ್ಕೆ ತೊಟ್ಟಿಲಾಗಿಸಿದರು. ಕೊಪಣ, ಪೊಟ್ಟಲಕೆರೆ, ಬಂಕೂರು, ಮಳಖೇಡ 
ಮೊದಲಾದ ಸ 'ಳಗಳನ್ನು ರಾಷ್ಟ್ರ ಕೂಟರು ಪೋಷಿಸಿದರು. ಹೊಂಬುಜ ಪ್ರದೇಶವನ್ನು 
ಸಾಂತಾರರೂ, "ಸವದತ್ತಿ ಯ ಮೈ ಳಾಪ ತೀತ್ಥ್ಮ ೯ವನ್ನು ರಟ್ಟರೂ ಅಭಿವ ಓದ್ಧಿ ಪಡಿಸಿದರು 
[ನಾಗರಾಜಯ್ಯ, ಹಂಪ; ಮೈಳಾಪ ಪತೀರ್ಥ-ಶಾಸ ನಗಳ ಆಧಾರ, 'ಸಮ್ಮಿಲನ' 
(1994) ಪು. 17-20] ಹಲಸಿ (ಪಲಾಶಿಕಾ) ನಗರವನ್ನು ಜೈನಗೃಹ ಕೇಂದ್ರವಾಗಿಸಿ 
ದವರತ ಬನವಾಸಿಯ ಆದಿಕದಂಬರು. 


ಕದಂಬರ ಕರ್ಮಭೂಮಿ ಬನವಾಸಿ. ಜೈ ನರಿಗೆ ಬನವಾಸಿ ಬಹಳ ಹಿಂದಿನಿಂದ 
ಕೇಂದ್ರವಾಗಿತ್ತು. ಆಚಾರ್ಯ ಶಿವಾರ್ಕನು ಅಲ್ಲಿ ಜಿನರ ಪ್ರಾಸಾದವನ್ನು ವಣಾಡಿಸಿದ್ದನು. 
ಕ್ರಿ.ಶ. ಮೂರನೆಯ ಶ. 'ದಲ್ಲಿಯೇ ಬನವಾಸಿಯಲ್ಲಿ ಚಂದ್ರಪ್ರಭ ತೀರ್ಥಂಕರರ 
ಪ್ರಾಚೀನ ಚೈತ್ಕಾಶಯವಿತ್ತು. ಈ ಚೈತ್ಯಗೃಹದಲ್ಲಿ ಸಮಂತಭದ್ದಾಚಾರ್ಯರು' 
ಆರಾಧನೆ ನಡಸಿದ್ದರು. ಅಲ್ಲದೆ ಅವರು ಈ ಚಂದ್ರಪ್ರಭನಾಥಸ್ವಾಮಿಯ ಹೆಸರಿಂದ 
ಚಂದ್ರಕುಲ-ಅನ್ವಯವನ್ನೂ, ಬನವಾಸಿಗಚ್ಛವನ್ನೂ ಮೊದಲು ವಣಾಡಿದ್ದರು. 
ಪ್ರಾಚೀನ ಜೈನ ಕೃತಿಗಳಲ್ಲಿ ಬನವಾಸಿಯು ಜೈನರಿಗೆ ಮುಖ್ಕ ಸ್ಥಳವಾಗಿತ್ತು. ಜೈನ 


ಕವಿ ಪಂಪನು ಬನವಾಸಿಯನ್ನು ನೆನೆದಿದ್ದಾನೆ. 


ಹೀಗೆ ಜೈನರ ಆಡುಂಬೊಲವಾಗಿದ್ದ ಬನವಾಸಿ ಮಂಡಲದಲ್ಲಿ ಅಂಕುರಿಸಿದ 
ಕದಂಬಕುಲದವರು ಸಹಜವಾಗಿಯೇ ಜೈನ ಧರ್ಮದ ಪ್ರಭಾವಕ್ಕೆ ಪಕ್ಕಾಗಿದ್ದರು. 
ಕಾಕುಸ ವರ್ಮ (405- -30), ಕಾ (430- ೨55), ಮ ಗೇಶವರ್ಮ(455- 
80), "ರವಿವರ್ಮ (485-519), ಹರಿವರ್ಮ (519-30)-ಇವರೆಲ್ಲ ಜೈನ ಮತ 
ವನ್ನು ಅನುಸರಿಸಿದರೂ ಉಳಿದ ಮತಗಳಿಗೆ ಉದಾರಿಗಳಾಗಿದ್ದರು. ಕಾಕುಸ್ಥವರ್ಮ 
ನನ್ನು ಕಾಪಾಡಿದ ಕಾರಣಕ್ಕಾಗಿ ಸೇನಾಪತಿ ಶ್ರುತಕೀರ್ತಿಗೆ ಕಾಕುಸ್ಥವರ್ಮನು. ಬಳೋ 
ವರವನ್ನು ದಾನವಿತ್ತನು [೮೩1 (1985) ಪು. 9) ಬಳೋವರ ಕ್ಷೇತ್ರವು ಜೈನ 
ಮುನಿಗಳ ಇರ್ಕೈದಾಣವೆನಿಸಿದ ಬೇಟ ಗ್ರಾಮಕ್ಕೆ ಸೇರಿತ್ತು; ಈಗಿನ ಹಲಸಿಯ 
ಲಿರುವ "ಬೊಡಕೆ ಟೆಂಬೆ' ಎಂಬುದೇ ಬಳೋವರ. ಶ್ರುತಕಿರ್ತಿಯನ್ನು ಹಲಸಿಯ 
ಇಸನದಲ್ಲಿ 'ಭೋಜ'ನೆನ್ನಲಾಗಿದೆ. 


ಕಾಕುಸ್ಥವರ್ಮನ ಪಲಿ ಒಡಿ ಶಾಸನವೇ ಈಗ ಕನ್ನಡ ಭಾಷೆಯ ಉಪಲಬ್ಧ 
ಶಾಸನಗಳಲ್ಲಿ ಮೊಟ್ಟ ನೊದಲನೆಯದು ಎನ್ನಲಾಗಿದೆ. ಕನ್ನಡದ ಮೊತ್ತ ಮೊದಲನೆಯ 
ಶಾಸನವಿತ್ತ ಕಾಕುಸ ವರ್ಮನ ಜೈ ,ನಚಮೂಪನೊಬ್ಬ ನಿಂದ ರಕ್ಷಿಸಲ್ಪಟ್ಟವನೆಂಬುದೂ, 
ಜೈನ ಶ್ರು ತಕೀರ್ತಿಗೆ. ದಾನ ನೀಡಿದ್ದೂ, ಕನ್ನ ಡದ. ಆದಿ ಜೈ ನದಾನ ಶಾಸನದ 
ಕತೃ ೯ವೆಂಬುದೂ ಐತಿಹಾಸಿಕ ಮಹತ್ವ ದ್ಹಾಗಿದೆ. ಕಾಕುಸ | ವರ್ಮನ ಮೊಮ್ಮಗ 
ಮ, ಗೇಶವರ್ವನೂ ಸಹ, ಚಮೂಪ "ಶು ) ತಕೀರ್ತಿಯ ಮಗ ದಾಮಕೀರ್ಶಿ 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿನೋಟ 43 


ಯನ್ನು ಕ್ರಿ.ಶ. 463ರಲ್ಲಿ ಭೋಜಕನನ್ನಾಗಿಸಿದನು [CKI : 1985 : ಪು. 51]: 
ಭೋಜಕರು ಪೌರೋಹಿತ್ಯದವರೊ, ಧವರಾಧಿಕಾರಿಗಳೊ, ಹೆಗ್ಗಡೆಗಳೊ ಆಗಿರಬೇಕು. 
ಶ್ರುತಕೀರ್ತಿಯ ಮೊಮ್ಮಗನೂ, ದಾಮಕೀರ್ತಿಯ ಮಗನೂ ಆದ ಜಯಕೀರ್ತಿಯೂ 
ಮೃಗೇಶವರ್ಮನ ಮಗನಾದ ರವಿವರ್ಮನ ಆಶ್ರಿತನಾಗಿದ್ದನು [CK1:1985:ಪು.93] 
ರವಿವರ್ಮನು ಪ್ರತಿವರ್ಷ ಕಾರ್ತಿಕ ಹುಣ್ಣಿಮೆಯ ಜೈನ ಅಷ್ಟಾಹ್ನಿಕ ಪರ್ವವನ್ನು 
ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲು, ಜಿನೇಂದ್ರ ಮಹಿವಕಾ ಕಾರ್ಯದಲ್ಲಿ ತೊಡಗಲು 
ರಾಜಾಜ್ಞೆ ವಕಾಡಿದನು. 


ಶ್ರುತಕೀರ್ತಿಗೆ ಕಾಕುಸ್ಥವರ್ಮನು ಕೊಟ್ಟ ದಾನವನ್ನು ಶಾಂತಿವರ್ಮ, ಮೃಗೇಶ 
ವರ್ಮ, ರವಿವರ್ಮರು ಪುನರುಜ್ಜೀವಿಸಿದರು. ಇವರ ಕಾಲದಲ್ಲಿ ಜೈನಯತಿಗಳದೇ 
ಒಂದು ಗ್ರಾಮ, “ಖೇಟ'.ಎಂಬುದು ಕ್ರಿ.ಶ. 400ರ ವೇಳೆಗಾಗಲೆ ಹಲಸಿಯ ಹತ್ತಿರವೇ 
ಇದ್ದಿತೆಂಬುದು ಗಮನಾರ್ಹ. ಈ ಖೇಟ (ಖೇಡ)ದಿಂದ ಒಂದು ಭಾಗವನ್ನು ಪಡೆದು 
ಕಾಕುಸ್ಮವರ್ಮನು ಹಲಸಿಯ ಜಿನಾಲಯಕ್ಕೆ, ಅದರ ಮೇಲ್ವಿಚಾರಕ ಮತ್ತು ತನ್ನ 
ಪ್ರಾಣರಕ್ಷಕ ದಂಡನಾಯಕ ಶ್ರುತಕೀರ್ತಿಗೆ ಕೊಟ್ಟನು. ಗುಡ್ನಾಪುರದ ಕಾಮಜಿನಾಲಯ 
ಮೊದಲುಗೊಂಡು ಹಲವು ಬಸದಿಗಳು ಈ ಕದಂಬರಾಜರ ಆಳ್ವಿಕೆಯ ಅವಧಿಯಲ್ಲಿ, 
ಕ್ರಿ.ಶ. 4-5-6ನೆಯ ಶತವಕಾನಗಳಲ್ಲಿ ನಿವಾಣವಾದುವು. ಕರ್ನಾಟಕದ ಬಸದಿಗಳ 
ಇತಿಹಾಸದಲ್ಲಿ ಈ ಬಸದಿಗಳು ಪ್ರಾಚೀನವಾಗಿದ್ದು ವಿಶೇಷ ಗವಮನಿಕೆಗೆ ಅರ್ಹವಾಗಿವೆ. 
ಈ ಬಸದಿಗಳು, ಇವುಗಳಲ್ಲಿದ್ದ ಜೈನ ಆಚಾರ್ಯರು, ದಿಗಂಬರ ಶ್ವೇತಪಟ ಮತ್ತು 
ಯಹಪನೀಯ ಶಾಖೆಗಳು ಕದಂಬರ ಉದಾರ ಪೋಷಣೆ ಪಡೆದುವು. 


ಬಸದಿಗಳಿಗೆ ಬಳಕೆಯಕಾಗಿರುವ ಬೇರೆ ಬೇರೆ ಸವಕಾನಾರ್ಥಕ ಶಬ್ದರೂಪಗಳು 
ಎಲ್ಲವೂ ಸಂಸ್ಕೃತ ಶಬ್ದಗಳೇ ಆಗಿವೆ ಯಾದರೂ 'ಕೊಯಿಲ್‌ ವಸದಿ' ಎಂಬುದೊಂದು 
ಅಪವಾದವಾಗಿದೆ : ದುಗ್ಗವಕಾರ ಕೊಯಿಲ್ವಸದಿ [EC. 111(1974) ಹೆಕೋ. 63 
(MAR 1932-58) 9 ಶ. ಹೆಬ್ಬಲಗುಪ್ಪೆ (ಮೈಸೂರು ಜಿ/ಹೆಕೋ ತಾ) ಪು. 468]. 
ಇದರಲ್ಲೂ ಕೊಯಿಲ್‌ ಎಂಬುದು (= ದೇವರಮನೆ) ದ್ರಾವಿಡ ಮೂಲದ ವಕಾತಾ 
ದರೂ, ವಸದಿ ಎಂಬುದು ಸಂಸ್ಕೃತದ ವಸತಿಯ ತದ್ಭವ ರೂಪ; ಇದರ ಮುಂದಿನ 
ಬೆಳವಣಿಗೆಯೇ ಬಸದಿ. ಜಿನಾಲಯ ಎಂಬ ಶಬ್ದದ ಬಳಕೆ ಬಹಳವಾಗೆ ಕಾಣುತ್ತದೆ 
[EC.VI. ಕಡೂರು 36. 1205 ಬಕ್ಕಲಗೆರೆ. : ೫೮.11. 573 13 ಶ. ಕಾಂತರಾಜ 
ಪ್ರರ. : 8೫೮.೪. ಬೇ 131. 1257. ಹಿರೇಹಳ್ಳಿ] ಅರ್ಹಗೇಹ [೫೮.111 (1979) 
ನಾಮಂ. 26 (1೪ ನಾಮಂ. 20) 1168. ಕಂಬದಹಳ್ಳಿ(ಮಂಡ್ಕ ಜಿ/ನಾಮಂ ತಾ)]. 
ಅರ್ಹತ್‌ ದೇವಾಯತನ [MAR 1938. ಪು. 80, ಹೊಸಕೋಟೆ (ಬೆಂಜಿ/)] 
ಅರ್ಹತ್‌ ಪರಮೇಷ್ಮಿ ಚೈತ್ಯಾಲಯ [೯೦.೫. ಚಿಕ್ಕಬಳ್ಳಾಪುರ. 29. ಕ್ರಿ.ಶ. 750. 
ನಂದಿ (ಬೆಂ ಜಿ/)] ಜಿನಗೃಹ (೯೮.೪. ಅರಕಲಗೂಡು 97, 1095, ಸೋಮವಾರ 


44 ಸಾಧನೆ 


(ಹಾಸನ ಜಿಲ್ಲೆ)], ಚೆದಿಅ [EC.IV (1975) 347(ರಿ 1925- “a ಕುಲಗಾಣ 
(ಮೈ ಜಿ/ಚಾಮರಾಜನಗರತ್ತಾ)], ಚೇದಿಯ [1A.X1. ಪು. 68, ಶಿ. ಶ.560.: 

KIL 3. ಸಾ, 7502 511.211. 5 ದಿ]; ಜಿನಗೇಹ ಚ Vl. ಶಿ 136. 
1068: EC. VII (1979) ನಾಮಂ. 64], ಜಿನನಾಥಾವಾಸ [EC. VII (81.8) ಶಿ. 
136. 1068] ಜಿನನಿಳಯ [ಅದೇ 1; ಜಿನಭವನ [EC. 1111-11 (1902) ಸೊರಬ 
233, 1138. ವುದ್ರಿ (ಶಿಜಿ/ಸೊರಬತಾ) ], ಜಿನಮಂದಿರ [ಅದೇ : ] ತೀರ್ತ್ಫೇಶ 
ವಾಸಂ [EC VIl. ಶಿ. 136. 1068] ವಸದಿ [EC.VII (1979) ನಾಮಂ 32 
ಮತ್ತು 72] ಬಸದಿ [8೦.11 (1973) 140 (415) 9 ಶ. ಪು. 86]--ಮುಂತಾದ 
ಸಂವಾದಿ ಅಥವಾ ಸವಕಾನಾರ್ಥಕ ಪರ್ಯಾಯ ಶಬ್ದಗಳನ್ನು ಶಾಸನಕಾರರು ಬಳಸಿದ್ದಾರೆ. 
ಸಂಸ್ಕೃತ ಭಾಷೆಯ ಚೈತ್ಯ ಶಬ್ದವು ಪಾಳಿಯಲ್ಲಿ ಚೇತಿಯ ಎಂದೂ, ಪ್ರಾಕೃ ತದಲ್ಲಿ 
ಚೇಇಅ ಎಂದೂ ವ್ಯತ್ಯಾಸಗೊಂಡಿದೆ. ಪ್ರಾಕೃತ ರೂಪವು ಕನ್ನಡಕ್ಕೆ ಬಂದು ಚೀದಿಯ 
ಎಂದಾಗಿದೆ. ಕನ್ನಡ ಕಾವ್ಯಗಳಲ್ಲಿ ಇನ್ನೂ ಕೆಲವು ಶಬ್ದಗಳನ್ನು ಕವಿಗಳು ಪ್ರಯೋಗಿ 
ಸಿದ್ದಾರೆ. ಚೈತ್ಕಾಳಯ [ಪಂಪ, ಆದಿಪು. 15-13ವ; ರನ್ನ, ಅಜಿಪು. 4-67ವ] 
ಮತ್ತು ಚೈತ್ಕಾಲಯ-ಇವು ಕವಿಗಳಂತೆ ಶಾಸನ ಕವಿಗಳಿಗೂ ಇಷ್ಟವಾದ ಶಬ್ದ 


[EC. VII (1979) ನಾಮಂ. 92,93,94.; 1A. XIX. 273. 1054.: ಜ್‌ 
Inscriptions of Andhra Pradesh, (1961), 72. 1008. ಸಾಲು ; 8-10]. 
ಕ್ರಿ.ಶ. 1-2 ನೆಯ ಶ. ದ ಕುಂದ ಕುಂದ ಆಚಾರ್ಯರ "ಬೋಧ ಪಾಹಾಡ'ವೆಂಬ 
ಪ್ರಾಕೃತ ಕೃತಿಯಲ್ಲಿ ಆಯತನ, ಚೈತ್ಯಗೃಹ, ಪ್ರತಿವಕಾ, ದರ್ಶನ, ಬಿಂಬ, ಜಿನ 
ಮುದ್ದಾ, ಜ್ಞಾನ, ದೇವ, ತೀರ್ಥ, ಅರ್ಹತ್‌ ಮತ್ತು ಪ್ರವೃಜ್ಮಾ-ಎಂಬ ಈ 


ಹನ್ನೊಂದರ ಸ ರೂಪವನ್ನು ಪರಿಚಯಿಸಲಾಗಿದೆ. 


ಕರ್ನಾಟಕದಲ್ಲಿ ಸಾವಕಾರು ಐದು ಸಾವಿರಕ್ಕೂ ಹೆಚ್ಚು ಬಸದಿಗಳಿದ್ಳು ವು. ಅವು 
ಗಳಲ್ಲಿ ಕೆಲವು ವಕಾತ್ರ ಇಂದಿಗೂ ಉಳಿದು ಟನೆ. ಮತದ್ದೆ €ಷದ ದಳ್ಳು ರಿಯಲ್ಲಿ 
ನಾಶವಾದ ಸಾವಿರಾರು ಪ್ರಾಚೀನ ಬಸದಿಗಳಲ್ಲಿ ಸುವಕಾರು ಒಂದು ಸಾವಿರ ಬಸದಿಗಳ 
ಎವರಗಳು ಶಾಸನಗಳಿಂದಲೇ ದೊರೆಯುತ್ತವೆ. ಅವುಗಳಲ್ಲಿ, ಕೇವಲ ದಿಗ್ದ ರ್ಶನಕ್ಕಾಗಿ, 
ಹತ್ತನೆಯ ಶತವಕಾನಕ್ಕೂ ಹಿಂದೆ ಇದ್ದ ಕೆಲವು ಬಸದಿಗಳನ್ನು ಶಾಸ ಸನದ ಆಧಾ 
ಸಹಿತ ಹೆಸರಿಸುತ್ತೇನೆ; ಪೆಬ್ಕೊ ಳೆಲ ಜಿನಾಲಯ [EC. X. ಮಾಲೂರು 73. A.D. 
370. ಪು. 172-73] ಕಾಮಜಿನಾಲಯ [ಕ್ರಿ.ಶ. ೨ ಶ.: CKI (1985)] ಉರನೂರ 
ಅರ್ಹತ್‌ ಮಂದಿರ [£C. 3, ಮಾಲೂರು 72. ಸು, ಕಿ.ಶ. 425. ನೊಣಮಂಗಳ] 
ಪಪೂ ಚೇದಿಯ [CK1 (1985). 8, ಕ್ರಿ. ಶ. 458- $9. ದೇವಗಿರಿ ತಾಮ್ರಪಟ. 
. 29-33. ಸಾಲು: 9-13.; K1.1. 3 ಸು. 750. ಆಡೂರು] ಮೇಘುಟೀ ಜಿನಮಂದಿರ 
ಮ ಮೇಣ ಬಸದಿ ಕ ಕ್ರಿ. ಶ. 650] ಕುಡಲೂರ ಪೂರ್ವೀಯ ಜಿನಾಲಯ 
[MAR 1909. ಪೆ . 1-8 ನೆಯ ಶ.] ಅರ್ಹತ್‌ ಪರಮೇಷ್ಮಿ ಚೈತ್ಕಾಲಯ 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿನೋಟ 45 


[ಸು. 750. ನಂದಿ] ಅರ್ಹದಾಯಕನ ವರ್ಧವಕಾನ ಜಿನಾಲಯ [CK1 (1985): ಕ್ರಿ.ಶ. 
6 ಶ.; ಪು. 108] ಹೊಸಕೋಟೆ ಬಸದಿ-ಅರ್ಹತ್‌ ದೇವಾಯತನ 1/48. 1938. 
ಕ್ರಿ.ಶ, 6 ಶ. (ಸು. 520) ಪು. 80] ಶ್ರೀಪ್ರರ ಲೋಕ ತಿಲಕ ಜಿನಾಲಯ [EC. VII 
(1979) ನಾಮಂ, 149. 776] ತಲವನ ನಗರ ಶ್ರೀವಿಜಯ ಜಿನಾಲಯ [MAR 1927. 
808. ಪು. 112] ಲೋಕಾಪುರ ಬಸದಿ [॥£॥1, 1942-43, 31. 9 ಶ.] ಪೆಣ್ಣೆಗಡಂಗದ 
ಸತ್ಯವಾಕ್ಕ ಜಿನಾಲಯ EC. 1. ವೀರರಾಜಪೇಟೆ, 96. 888.] ಕೊಪ್ಪಳ ಬಸದಿ 
[ARIE 1954.55.159.890. ಪು. 41] ಸೌದತ್ತಿ [JBBRAS.X.875. ಪು. 194-98]. 
ಪುಲಿಗೆರಿಯ ಶಂಖಜಿನಾಲಯ [$11.xx.3.A.D. 630] ರಾಣಿಬೆನ್ನೂರ 
ನಾಗುಳಬಸದಿ [6 11. 71111. 315. 859-60: K1. 11.5.859], ಕೊಣ್ಣೂರ 
(ಕೊಳಲೂರ) ಬಸದಿ [ಹ V1. 860. ಪು. 25-38 ] ಕಮ್ಮದವಾಡಕಲ್ಪಾವಿ 
ಜಿನಾಯ [ 1A. XVI. 800. ಪು. 309-13 ] ಕಡಬದಜಿನ ಮಂದಿರ [£ 1. 41. 
812. ಪು. 340-45] ಪೆರ್ಮನಡಿ ಕಲ್ಲು ಬಸದಿ [£€. ಭ1. ಪಾಂಡವಪುರ. 16. ಸು. 
900. ಕ್ಯಾತನಹಳ್ಳಿ] ಮಂಣೆಯ ಸೇನಾಪತಿ ಶ್ರೀ ವಿಜಯಜಿನಾಲಯ (೯೮. IX. ನೆ 
ಮಂ. 60.797] ಮುಳ್ನುಂದದಜಿನ ಮಂದಿರ [1 ಕ. 7೭111. 903. ಪು. 192-94. 
ರಾಷ್ಟ್ರಕೂಟ ಕೃಷ್ಣ 11] ಬಂದಳಿಕೆ ಬಸದಿ [MAR. 1911.902. ಪು.38: EC. 1/11 
ಶಿಕಾರಿಪುರ 219. 918. ಶಾಂತಿನಾಥ ಬಸದಿ] ಬಂಕಾಪುರ ಧೋರಜಿನಾಲಯ [6 11. 11. 
905. ಪ್ನು 20] ಕೂಲಿಗೆರೆ ಕನಕ ತೀರದ ಬಸದಿ [೫೮. 711 ಮದ್ದೂರು 100, 
(111 ಮನ 30) 916-17] ಸೂಡಿಯ ಬಸದಿ [8 1. 111. 25. 938] ನರೇಗಲ್‌ 


ಬಸದಿ [6 11, X1. 38. 950] ಕಾದಲೂರು ಬಸದಿ [£ |, 36. 962. ಪು. 97-110] 
ಅಸುಂಡಿಜಿನಾಲಯ [6 11, 11. 925. ಪು. 20] ಯೆಡರಾವಿ ಬರ್ಮದೇವ ಮಂದಿರ 


[ARIE 1963-64. 356. 979] ಕುಂಸಿ ಬಸದಿ [EC. 1711. ಶಿ. 114. 950] ಪೆರ್ಗ 
ದೂರು ಬಸದಿ [£€. 1. ವೀರರಾಜಪೇಟೆ 98. 978] ಗಂಗ ಕಂದರ್ಪಜಿನಾಲಯ 
[ARIE 1950-51. 15. 965 ಬಡ್ಡಿ (ಬೆಳಗಾವಿಜಿ/)] ಬೆಳವತ್ತಿ (ಬೆಳ್ಳೆಟ್ಟಿ) ಬಸದಿ 
[ARIE 1953-54. 204.990, ಪು. 38] ಇತ್ಯಾದಿ ಇನ್ನೂ ಹಲವು ಜಿನಾಲಯಗಳು. 
ದಾನಚಿಂತಾಮಣಿ ಅತ್ತಿಮಬ್ಬೆ ಕಟ್ಟಿಸಿದ 1500 ಜಿನಾಲಯಗಳೆಲ್ಲ ಹತ್ತನೆಯ 
ಶತವಕಾನದ ಉತ್ತರಾರ್ಧದಲ್ಲಿ ನಿರ್ಮಿತವಾಗಿವೆ. ರಾಷ್ಟ್ರಕೂಟರ ಮುಮ್ಮಡಿ 
ಕೃಷ್ಣನ ಮಹಾಮಂಡಲೇಶ್ವರ ಗಂಗಬೂತುಗ ಪೆವರ್ಕಾಡಿಯ ಮೂವರು ಮಡದಿಯ 
ಶೆಲ್ಲಿ ದೀವಳಾಂಬಳು ಸೂಡಿಯಲ್ಲೂ (ಕ್ರಿ. ಶ. 938), ಪದ್ಮಬ್ಬರಸಿಯು ನರೇಗಲ್ಲಿ 
ನಲ್ಲೂ (ಕ್ರಿ.ಶ. 950), ಕಲ್ಲಬ್ಬರಸಿಯು ಕಾದಲೂರಿನಲ್ಲೂ (ಕ್ರಿ. ಶ. 962) 
ಒಂದೊಂದು ಬಸದಿ ವಣಡಿಸಿ ದತ್ತಿಗಳನ್ನಿತ್ತರೆಂಬುದು ಚರಿತ್ರಾರ್ಹ ದಾಖಲೆ 
ಯೆನಿಸಿದೆ. 


46 ಸಾಧನೆ 


ಬಸದಿಗಳ ಇರುವಿಕೆಯಿಂದಾಗಿ ಅನೇಕ ಊರುಗಳು ಜೈನತೀರ್ತ್ನ ಸ್ಮಳಗಳಾಗಿ 
ಪ್ರಸಿದ್ದಿ ಪಡಿದಿವೆ. ಇಂಥ ಹಲವು ತೀರ್ತ್ನ ಕ್ಷೇತ್ರಗಳ ಉಲ್ಲೇಖಗಳು ಶಾಸನಗಳಲ್ಲಿವೆ. 
ಶಾಸನೋಕ್ತ ಜೈನ ತೀರ್ತ್ವಗಳ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ, ಪ ಭಾವ 
ಸಾಧನೆ ಕುರಿತು ಪಿಎಚ್‌.ಡಿ ಮಹಾಪ್ರಬಂಧವನ್ನು ಸಿದ್ಧಪಡಿಸಬಹುದು. ನಿದರ್ಶ 
ನಾರ್ಥವಾಗಿ ಕೆಲವು ಜೈನ ತೀರ್ತ್ವಗಳನ್ನು ಹೆಸರಿಸಬಹುದು : ಮುಂದಿನ ವಿಶೇಷ 
ಸಂಶೋಧನೆಗೆ ಸಹಾಯವಾಗಲೆಂದು ಅಕಾರ ಅನುಕ್ರಮಣಿಕೆಯಲ್ಲಿ ಅಳವಡಿಸಿದೆ ; 
ಇಂಗಳೇಶ್ವರ ತೀರ್ತ್ಯ್ವ (SII. XV. 598. 12. ಶ. ತಮ್ಮಧಡ್ಡಿ], ಕಂಬದ ಹಳ್ಳಿ ತೀರ್ತ್ವ 
[EC. ೪11 (1979) ನಾಮಂ 26. (1೪ ನಾವಂಂ 20) 1168], ಕಡ(ಳ) ಸತವಾದಿ 
ತೀರ್ತ್ವ [EC.11 (1973) 520 (484) ಮತ್ತು 521 (485) 11 ಶ.], ಕನಕಗಿರಿ 
ತೀರ್ತ್ನ್ವ [EC. VII. ಮದ್ದೂರು 100 (111 ಮವ 30) 916-17. ಕೂಲಿಗೆರೆ, ಪು 313], 
ಕಲ್ಲುಕೆಐ3 ತೀರ್ತ್ವ [511. XX. 202. 1244. ಕಲಕೇರಿ. ಪು. 252], ಕಟ್ಟಪ್ಪು ತೀರ್ತ್ನ್ವ 
[EC. 11. 86 (76) ಕ್ರಿ. ಶ. ಏಳೆನೆಯ ಶ. ಪು. 67] ಕಾರ್ತಿಕಸ್ವಾಮಿ ತೀರ್ತ್ನ್ವ [ಭ್ರಾಜಿಷ್ಣು; 
"ವಡ್ಡಾರಾಧನೆ' (ಸಂ) ನಾಗರಾಜಯ್ಯ, ಹಂಪ., (1993)]. ಕುರುಳಿಯ ತೀರ್ತ್ನ್ವ [EC. 
VIL-i (1902) ಶೀಮೊಗ್ಗ 64. 1067 ಮತ್ತು 1112. ಪುರಲೆ. ಪು. 63-69], ಕೆಲ್ಲಂ 
ಗೆಜ್‌ ತೀರ್ತ್ವ [EC IX (1990) ಬೇ. 388 (೪ ಬೇ 123) 954, ಬಸ್ತಿಹಳ್ಳಿ], ಕೊಂಡ 
ಕುಂದೆಯ ತೀರ್ತ್ವ [511. IX-i. 150. 1081, ಕೊನಕೊಂಡ್ಲ] ಕೊಪಣ ಮಹಾ 
ತೀರ್ತ್ನ [೫೦. 11. 220 (475) 10 ಶ.] ಕೋಗಳಿತೀರ್ತ [6॥1. IXx-i. 117. 
1055, ಕೋಗಳಿ, ಪು. 92], ಗೊಂವುಟದೇವರ ತೀರ್ತ್ನ್ವ EC. 11-374. 
[EC. VII (1979) (268) [118 ಪು. 241], ತಿಪ್ಪೂರು ತೀರ್ಶ್ನ EC VII (1979) 
ಮದ್ದೂರು 54. (111 ಮವ 31) 117. ತಿಪ್ಪೂರು. ಪು. 282-84], ದಾನವುಲಪಾಡು 
ತೀತ್ಮ [ARSIE. 1905-06. ಪು. 120-27] ಮತ್ತು [El. X. 150. 915.: IAP. 
Cd: 1.168. 915. ; 511. X. 28. 948[, ಪೊಸವೂರ ತೀರ್ತ್ವ೯ [SI]. X1-i. 65. 
1028. ಹೊಸೂರು. ಪು. 55-57], ಬಂಕಾಪುರ ತೀರ್ತ್ವ [EC. 11. 64 (59) 10 ಶ. 
ಪು. 23. : EC. ೪[] (1902) ಶಿಕಾರಿಪುರ 219. 918], ಬಂದಳಿಕೆ ತೀರ್ತ್ವ [ಅದೇ . 
ಶಿಕಾರಿಪುರ 219. 912. ಬಂದಳಿಕೆ. ಪು. 298] ಬಿಂಡಿಗೆ ನವಿಲೆ ತೀರ್ತ್ವ [EC. VII (1979) 
ನಾಮಂ. 26. (೪1 ನಾ ಮಂ 20) 1168. ಕಂಬದಹಳ್ಳಿ ಪು. 17], ಬೆಳ್ಗೊಳ ತೀರ್ತ್ವ 
LEC. 11. 476 (345) 1159, ಪು. 290], ಬೋಧನ ತೀರ್ತ್ನ [ಅದೇ : 336 (234) 
12 ಶ. ಪು. 186], ಮಂಡಳಿ ತೀರ್ತ್ವ [EC. ೪11 (818) ಶಿ. 4. 1122. ಪು. 10.15), 
ಮುಕ್ಕುಂದ ತೀರ್ತ್ನ್ವ [51]. X1;;. 177. 1125. ಮುಗದ. : ಅದೇ : 78. 1045, ಪ್ರ 
71-72], ಮುಳ್ಗುಂದ ತೀರ್ತ [El]. 2111. 192. 902. : SII. XLi. 47. 994], 
ಮೈದುವೊಳಲದಿವ್ಯ ತೀರ್ತ್ನ್ವ [£೦ X11. ತುಂಕೂರು. 38. 1160], ಮೈಳಾಪ ತೀರ್ತ್ನ 
[JBBRS. XXX. Vol. ೫. No.2, AD. 876. ಪು. 194.], ಮೈಳಾಪ ತೀರ್ತ್ನ- 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿಸೋಟ 47 


ಶಾಸನಗಳ ಆಧಾರ [ನಾಗರಾಜಯ್ಯ ಹಂಪ,, "ಸಮ್ಮಿಲನ' (ಸಂ) ಜಯಚಂದ್ರ (1994)] 
ವೃಷಭಗಿರಿ ತೀರ್ತ್ವ [1AP. ಕರೀಂ ನಗರ. 3. ಸು, 950] ಶ್ರೀ ಪರ್ವತ ತೀರ್ತ್ವ [ಬ್ರಹ್ಮ 
ಶಿವ, "ಸಮಯ ಪರೀಕ್ಷೆ' 2-52 (ಇ)], ಸಿವಗಂಗೆಯ ತೀರ್ತ್ವ [EC. 11. 176 (143) 
1131. ಪು. 131]. ಈ ತೀರ್ತ್ನಗಳೆಲ್ಲ ಬಸದಿಗಳ ಹೊಂಗಳಶಗಳಿಂದ ಕಂಗೊಳಿಸುತ್ತ 
ಭವ್ಕರನ್ನು ತಣಿಸಿದ ಸಾಂತೃತಿಕ ಕೇಂದ್ರಗಳಾಗಿದ್ದುವು. 


ಅನೇಕ ಬಸದಿಗಳು, ಅವು ಇರುವ ಊರು ಕೇರಿಗಳನ್ನು ಬಿಟ್ಟು ಅದಕ್ಕಿಂತಲೂ 
ದೂರದ ಊರಿನ, ಇನ್ನೂ ದೊಡ್ಡ ಪ್ರತಿಷ್ಠಿತ (ಪ್ರಮುಖ ಆಚಾರ್ಕರಿರುವ) ಬಸದಿ 
ಗಳ ಮೇಲ್ವಿಚಾರಣೆ ಮತ್ತು ವಕಾರ್ಗದರ್ಶನಕ್ಕೆ ಒಳಪಟ್ಟಿದ್ದುವು. ಈ ಬಗೆಯ 
ಅಧೀನ ಬಸದಿಗಳನ್ನು 'ಪ್ರತಿಬದ್ಧ 'ಜಿನಾಲಯಗಳು ಎನ್ನಲಾಗಿದೆ. ಶಾಸನಗಳಿಂದ 
ಕೆಲವು ದೃಷ್ಟಾಂತಗಳನ್ನು ಕೊಡುತ್ತೇನೆ : [೯೮.111 (818)ಶ.4.1121-22.ಪು. 
10-15: EC-VIII-ii (1902) ಸೊರಬ 262 1077 : ಅದೇ, ಸೊರಬ 233 1038-39 
ವುದ್ರಿ ಪು 97-98 : ೫೮ ॥| 526 (380) 13 ಶ. ಪು. 325 KI ೫ 98 1181 ಇತ್ಯಾದಿ] 


ಪ್ರತಿಬದ್ದ ಬಸದಿಗಳಿಗಿಂತ ಭಿನ್ನವಾದ ಆಶಯದಿಂದ ಕಟ್ಟಲಾದ ಬಸದಿಗಳು 
ಪರೋಕ್ಷ ವಿನಯದ ಚೈತ್ಯಾಲಯಗಳು, ಗುರುಗಳೊ ಬಂಧುಗಳೊ ಆತ್ಮಿಯರೊ 
ಆದವರ ಮತ್ತು ಪೂಜ್ಯ ವ್ಯಕ್ತಿಗಳ ಮರಣಾನಂತರದಲ್ಲಿ ಅಂತಹವರ ನೆನಪಿಗಾಗಿ ಸಲ್ಲಿ 
ಸುವ ಗೌರವದ ಸಂಕೇತವಾಗಿ ಜಿನನಿಳಯಗಳನ್ನು ವರಾಡಿಸುವ ವಾಡಿಕೆ ಜೈನ 
ಸವಕಾಜದಲ್ಲಿದೆ. ಪರೋಕ್ಷ ವಿನಯಾರ್ಥವಾಗಿ ಕೇವಲ ಗೌರವ ತೋರಿಸಬಹುದು 
[EC XII ಗುಬ್ಬಿ 57, 979], ನಿಸಿಧಿಗೆಯನ್ನು ನಿಲ್ಲಿಸಬಹುದು [80. IV (R) ಹುಣ 
ಸೂರು 43 1913] ಕಲ್ಲನ್ನು ನಿಲ್ಲಿಸಬಹುದು [EC 1111 (1902) ಸೊರಬ 175, 1156] 
ಭೂಮಿದಾನ ವಕಾಡಬಹಾದು [80 111 (R) ಗುಂಡ್ಲುಪೇಟೆ 56 1049] ಅಥವಾ 
ಬಸದಿಯನ್ನು ಕಟ್ಟಿಸಬಹುದು. ಪೆರ್ಗಡೆ ನೊಕ್ಕಯ್ಯನು ತನ್ನ ಹಿರಿಯಮಗ ಸತ್ತಾಗ 
ಪುತ್ರನ ಪರೋಕ್ಷ ವಿನಯಕ್ಕಾಗಿ ಬಸದಿ ಕಟ್ಟಿಸಿದನು [EC 71 (೫) ಶಿ 10 1085[ 
ಮಹಾಸಾಮಂತ ಗೂಳಿಯ ಬಾಚಿದೇವನು ಮಹಾ ಸೌಭಾಗ್ಯ ಶೀಲ ಸಂಪನ್ನೆಯಕಾದ 
ತನ್ನ ಮಡದಿ ಭೀಮನಾಯಕಿತಿಯರ್ಗೆ ಪರೋಕ್ಷ ವಿನೆಯವಾಗಿ ಭೀಮಜಿನಾಲಯ 
ಮೆನ್ನು ಬಸದಿಯಂ ವಕಾಡಿಸಿಯುಂ-ಭೀಮ ಸಮುದ್ರಮೆಂದು ಕಂನೆಗೆಜಸಯಂ ಕಟ್ಟಿ 
ಸಿಯುಂ' ಹೊಲಗದ್ದೆಗಳ ದಾನವಿತ್ತನು [೮ (1 ತುಂಕೂರು 9, 1151 ಪು. 13-15] 
ಇದಕ್ಕೆ ತದ್ವಿರುದ್ಧವಾದ ನಿದರ್ಶನ ನಾಲಿಕಬ್ಬೆಯದು. ಆಕೆ ತನ್ನ ಗಂಡನ ನೆನಪಿ 
ಗೆಂದು ಪರೋಕ್ಷ ವಿನೆಯದಿಂದ ಕೊಂಡಕುಂದೆಯ ತೀರ್ತ್ನದಲ್ಲಿ ಚಟ್ಟಜಿನಾಲಯವನ್ನು 
ಕಟಿ | ಸಿದಳು [511, IX 1. 151 1081]ತವಮ್ಮ ಗುರುಗಳ ಸ್ಮರಣಾರ್ಥ ಶಿಷ್ಕರು ಕಟ್ಟಿ ಸಿದ 
ಪರೋಕ್ಷ ವಿನೆಯದ ಬಸದಿಗಳೂ ಉಂಟು. 


43 ಸಾ 


ಕರ್ನಾಟಕದಲ್ಲಿ ಬಸದಿಗಳನ್ನು ಕಟ್ಟಿಸುವ ಪರಂಪರೆಗೆ ಜೀವ ತುಂಬದ 
ಯಕಾಪನೀಯರು. ಲಭ್ಯ ಆಧಾರಗಳನ್ನು ಪರಿಶೀಲಿಸಿದರೆ, ಈಗ ಖಚಿತವಾಗಿ ತಿ 
ಬಂದಿರುವ ಪ್ರಾಚೀನ ಬಸದಿಗಳಲ್ಲಿ ಅರ್ಧಕ್ಕೂ ಹೆಚ್ಚಿನ ಪ್ರವಕಾಣದ ಬಸದಿ 
ಯಠಾಪನೀಯ ಸಂಘಕ್ಕೆ ಸೇರಿವೆ. ಬಸದಿಗಳಲ್ಲಿಯೂ ವಿವಿಧ ಗಣ-ಗಚ್ಛ ಮ 
ಸಂಘ ಶಾಖೆಗೆ ಸೇರಿದ ವಕಾಹಿತಿಗಳು ದೊರೆತಿವೆ. ಕಂಡಾರು ಗಣದ ಇ 
[511 XV 539 11 ಶ. ಹುಲ್ಲೂರು ಪ. 364]ಕಾಣೂರ್ಗಣದ ಬಸದಿ [೯೮. Vil (1 
ನಾಮಂ 68 (ರಿ 1940-33) 1132 ದಡಗ ಪು 52] ದೇಸೀಯ ಗಣದ ಬಸದಿ [ಅದೇ ;ಸ 
33-34] ಪುಸ್ತಕ ಗಚ್ಛದ ಬಸದಿ [EC ೪೫ (1976) ಕೃಷ್ಣರಾಜನಗರ 21 (1೪ ಯೆ22) ಸು 
ಶ. ಚಿಕ್ಕಹನಸೋಗೆ ಪು. 14] ಬಲಾತ್ಕಾರ ಗಣದಜಿನಾಲಯ [EC IX (1990) ಬೇ 322 1 
ವು 303] ದ್ರವಿಳ ಸಂಘ ಪಲ್ಲದಜಿನಾಲಯ [APGAS lil Mb 58] ಬಸದಿಗಳಿಗೆ ಪ್ರತ 
ಹೆಸರುಗಳೂ ಇರುತ್ತಿದ್ದುವು. ಆಯಾ ಬಸದಿಯ ಗರ್ಭಗುಡಿಯಲ್ಲಿ ಇರುವ ಮ 
ನಾಯಕ ಸ್ವಾಮಿಯ ಹೆಸರಿನಿಂದಲೇ ಬಸದಿಯ ಹೆಸರೂ ಕೆಯಾಗುವ 
ಸಾವಣಾನ್ಕ ವಾಡಿಕೆ: ಕುಂಥುನಾಥ ಜೆ ತ್ಕ್ಯಾಲಯ [ARSIE 1935-36 8-336 
1395] ಅನಂತನಾಥ ಬಸದಿ (ಅಕ್ಕಿರಾಂಪುರ ಮತ್ತು ಮೂಲ್ಯ), ಪಾರ್ಶ್ವನಾಥ ಬಸದಿ [ARS 
1905-06 @ 120-27: SI XVIll 109 1112: ARSIE 1920 No 3 
No 326] ಮಲ್ಲಿನಾಥ ಬಸದಿ [5॥1 XV 544 1160 ಪ್ರ 366 67] ಶಾಂತಿಜಿನಾಲಯ [ 
IX (1990) ಬೇ 407 (XV ಬೇ 334) 1256 ಬಸ್ತಿಹಳ್ಳಿ ಪು 374] ಅವರೆ ಅನೇಕ ಬ 
ಗಳನ್ನು ಅವುಗಳಿರುವ ಊರಿನ ಹೆಸರಿನೊಂದಿಗೆ ಕೂಡಿಸಿ ಹೇಳ ಲಾಗುತ್ತಿತ್ತು: ಅಗರಖೇಡ ಬು 
[SI XX 915 1248] ಅಣಂಪೂರು ಬಸದಿ, ಆಣೆಲಿವಾಡ ಬಸದಿ, ಜಾಕನಹಳ್ಳಿ ಬಸದಿ [5 
IV ನಾಮು 32 1184] ಕೆಲ್ಲೆಂಗೆರೆ ಬಸದಿ [ಐಲ IX (1990) ಬೇ 323 13 3] ಕೂ 
ಬಸದಿ [EC Vil ಮದ್ದೂರು 100 916 17 ಪು 313] 


ಇನ್ನೂ ಕೆಲವು ಬಸದಿಗಳಿಗೆ ಅವುಗಳನ್ನು ಕಟ್ಟಿಸಿದ ವ್ಯಕ್ತಿಗಳ ಹೆಸರೂ 
ಅಂಥವರ ಬಿರುದನ್ನು ಅನ್ವಯಿಸಿ ಕರೆಯಲಾಗುತ್ತಿತ್ತು: ಅದಟರಾದಿತ್ಮಜಿನಾಲ 
(EC Vill (1984) 133 1079-80 ಪ 186] ಎಜಾಗ ಜಿನಾಲಯ [EC Vil ii ಸೊ 
140 1198 ಪ 60] ಕಟಕಾಭರಣಜನಾಲಯ [೫1 IX 6 945 ವು 47] ಕನಕಜನಾಲ! 
LEC Il 476 (345) 1159 3 289] ಕೇತಿಸೆಟ್ಟಿ ಬಸದಿ [EC ೪॥॥ ॥ ಸೊರಬ | 
1198) ಗಂಗ ಕಂದರ್ಪ ಬ್ರಹ್ಮಜಿನಾಲಯ [11 1, 29 12-13 ಶ ಬಾಡ್ಜಿ] ಗಂಗಜನಾ? 
[EC ೫11-1 (1902 1067 ಮತ್ತು 1132 ಪುರಲೆಗ್ರಾಮ ಪು 63-69] ಗಂಗ ಪೆಮಾ 
ಚೈತ್ಮಾಳಿಯ (1A Vil 383 101-02] ಗಿರಿಗೋಟಿಮಲ್ಲಜಿನಾಲಯ [EA ne 
ದವ್ಮಲ] ಘಟಾಂತಿಕೆಯ ಬಸದಿ [Sl XV 121 1174 161-63 ೫೦೫146 | 
ಷೆ 226] ಚಾಳುಕ್ಕ ಕುಳತಿಳಕ ಬಸದಿ [APGAS WW ನಲ್ಲೊಂಡ 43 ನಂ.45 1125 ಕೆ 
ನಾವಾಕ] ಜಯಧೀರಜಿನಾಲಯ [ARIE 1965 964 ಬೆಟಗೇರಿ ಪ್ರ 10] ಧೋರಜನಾಲ! 


ARIE 1942 ೫-15 1060 ಜಬ್ಬ : $॥ 11905 ಪು 20] ನಿರವದ್ಮಜಿನಾಲಯ [] 


ಶಾಸನಗಳಲ್ಲಿ ಬಸದಿಗಳು ; ಪಕ್ಷಿನೋಟ 49 


%/| ಚಿಕ್ಕಮಗಳೂರು 75 ಕಡವಣಿ ಪು 185) ಪಟ್ಟಣಸ್ವಾಮಿಜಿನಾಲಯ [EC VI (1902) 
ನಗರ 58 1062 ಹುಂಚೆ ಪ್ರ 386] ಬೊಪ್ಪದೇವ ದಣ್ಮಾಯಕ ಬಸದಿ [EC IX (1990) ಬೇ 
390 1254 ಸ.ಶಿ | 

ಕೆಲಪೊಮ್ಮೆ ಬಸದಿಗಳಿಗೆ ಅವುಗಳ ವಾಸ್ತುಶಿಲ್ಪ ಆಕಾರವನ್ನು ಅವಲಂಬಿಸಿದ 
ಕಾಮಕರಣ ಆಗಿರುತ್ತದೆ: ಅಭಿನವ ಶಾಂತಿನಾಥ ಬಸದಿ, ಅಭಿನವ ಶಾಂತಿನಾಥ 
ದೇವರ ಭವ್ಯಜಿನಾಲಯ 18೮. ೪111 (1984) ಆಲೂರು 17-1191. 
ಸೋಂಪುರ. ಪು. 445)] ಅರೆಗಲ್ಲು ಬಸದಿ [£€.11.531.1120. ಜಿನನಾಥಪುರ] 

ಯ ಬಸದಿ, ಉತ್ತುಂಗ ಚೈತ್ಯಾಲಯ [8.ಛ.೪. ಅರಸೀಕೆರೆ 1, ಬಂದೂರು] 
ಪಂಚಕೂಟಿ ಬಸದಿ [£೮.೪111-11. ನಗರ 36.1077. ಹುಂಚ] ಎಕ್ಕೋಟಿ 
ಜಿನಾಲಯ [80.11. ಕಡೂರು 36.1205. ಬಕ್ಕಲಗೆರೆ] ಶೀರ್ತ್ವದ ಬಸದಿ 
"80.೪11. (1979) ಮದ್ದೂರು 100.916-17. ಕೂಲಿಗೆರೆ] ಕಲ್ಲಬಸದಿ 
"(೮.೪111-11 (1902) ನಗರ 45.ಸು.1000. ಹುಂಚ] ಚತುವರ್ಷಿಖ ಬಸದಿ 
"ಗೇರುಸೊಪ್ಪೆ ಮತ್ತು ಕಾರ್ಕಳ] ಚೌವ್ವೀಸ ತೀರ್ಥಂಕರ ಬಸದಿ [80.11. 422 
313) 1648. ಪು. 261] ಜ್ವಾಳಿನೀ ದೇವಿ ಬಸದಿ (511.1. 637.12 ಶ. 
ನಾವೂರೂ] ಜಿನೋನ್ನತಭವನ [F1.X೪1. 9.1053. ಮುಳ್ಗುಂದ] ತ್ರಿಕೋಟ 
ಸಿನೆಗೇಹ (80.೪11 (1979) ನಾಮಂ.64.1165. ಯಲ್ಲಾದಹಳ್ಳಿ ಪು. 45-49] 
ಶ್ರಿ ಕೊಟ ಬಸದಿ [5೮.11% (1975) 1116] ತ್ರಿಕೂಟ ರತ್ನತ್ರಯ ಶಾಂತಿನಾಥ 
ಕಿನಾಲಯ [8೮.1% (1990) 321.1265. ಹಳೇಬೀಡು] ತ್ರಿಭಾವನಶಿಲಕಬಸದಿ 
1A.X1X.190.1054. ಪೊನ್ನವಾಡ. ಪು. 268-75] ಪಂಚಕೂಟ ಬಸದಿ 
EC ೫111-11.ನಗರ 35.1077. ಹುಂಚ] ಪದ್ಮಾಕ್ಷಿ ದೇವಾಲಯ [ETIX. 
5.1117] ರತ್ನತ್ರಯ ಬಸದಿ [AR KR1.1939-40, 88-89. ಬಿಳಗಿ]. 
ರ್ವತೋಭದ್ರ ಚತುರ್ಮುಖ ರತ್ನತ್ರಯ ರೂಪ ತ್ರಿಭುವನ ತಿಲಕ ಜಿನ 
ಓೈತ್ಕಾಲಯ [ಕಾರ್ಕಳ;1589] ಕೆಲವು ಬಸದಿಗಳಿಗೆ ಒಂದಕ್ಕಿಂತಲೂ ಹೆಚ್ಚು 
ಸರುಗಳುಂಟು, ಹಂಬಯ ಕುಂಥುನಾಥ ಜಿನಾಲಯಕ್ಕೆ ಗಾಣಿಗಿತ್ತಿ ದೇವಾಲಯವೆಂಬ 
ಸರಿದೆ (81.111.19.1399.: 5111. ಪು. 156] ಕೊಲ್ಲಾಪುರದ ತ್ರಿಭುವನ 
ಲಕ ಬಸದಿಗೆ ತೀರ್ಶ್ಶದ ಬಸದಿ, ಚಂದ್ರನಾಥ ಬಸದಿ ಎಂದೂ ಹೆಸರುಂಟು 
ಹೇರಿಳಿಗೆ-ಹೇರ್ಲೆ ಶಾಸನ.1118] ಕರ್ಣಪಾರ್ಯಕವಿ (ಸು. 1140) ತನ್ನ 
"ಮಿನಾಥ ಪುರಾಣದಲ್ಲಿ ((ಸಂ) ನಾಗರಾಜಯ್ಯ, ಹಂಪ. ಮತ್ತು ಕುಲಕರ್ಣಿ, 
ರ್‌.ವಿ(1982) : 1-14] ತ್ರಿಭುವನ ತಿಳಕ ಎಂಬ ಹೆಸರಿನ ಕೊಲ್ಲಾಪುರ 
ಸದಿಯನ್ನುಸ್ತಾತಿಸಿದ್ದಾನೆ. 


ಕೆಲವು ತೀರದ ಬಸದಿಗಳು ಶಾಸನಗಳಲ್ಲಿ ಕೀರ್ತಿತವಾಗಿವೆ (೫೮.೫11, 
ಿಂಕೂರು. 38.1160. ಮಂದರಗಿರಿಬೆಟ್ಟ. : EC.VII(R) ೨.4.1122. :ಅದೇ, 


50 ಸಾಧನೆ 


ಶಿ.6.1060. : ೫೮.1 (1976) ಕೆ.ಆರ್‌. ನಗರ 22,24,25,26] ಇದೇ 
ರೀತಿಯಾಗಿ ಪಟ್ಟದ ಬಸದಿಗಳ ಉಲ್ಲೇಖಗಳೂ ಶಾಸನಗಳಲ್ಲಿ ಸಿಗುತ್ತವೆ . 
[EC.VII(R) ಶಿ.4.1122 : ಅದೇ,ಶಿ.6.1060 : 8೫೮೪111 (1984) 133 
(೪ ಅಗೊ99)1079-80] ಬಸದಿಗಳನ್ನು ಕಟ್ಟಿಸಿದ್ದು ಆದಮೇಲೆ, ಅವುಗಳಿಗೆ 
ಪೂಜಾದಿಕಾರ್ಯಗಳು ಯಾವ ಅಡೆತಡೆಯೂ ಇಲ್ಲದೆ ನಿರಾತಂಕವಾಗಿ, ನಿರಂತರವಾಗಿ 
ನಡೆಯಲೆಂದು ಬಯಸಿ ಹಲವು ಹೊಲಗದ್ದೆ ತೋಟ ಮನೆ ಗಾಣ ನಿವೇಶನ 
ಮೊದಲಾದುವನ್ನು ಅಕರವಾಗಿಸಿ (ತೆರಿಗೆ ರಹಿತವಣಡಿ) ದಾನದತ್ತಿ ಕೊಡುತ್ತಿದ್ದರು, 
ಇಡೀ ಗ್ರಾಮವನ್ನೇ ದಾನವಾಗಿ ಬಿಟ್ಟುಕೊಡುತ್ತಿದ್ದುದೂ ಉಂಟು [APGAS.I1]. 
ನಲ್ಲೊಂಡ 43.ನಂ.45.1125. ಕೊಲನುಪಾಕ. : 8೦.111! (1984) 5. 
(೪ ಅಗೊ 102) 10 ಶ. ಪು. 104-05] 


ಹೀಗೆ ಹೊಸದಾಗಿ ವಕಾಡಿಸಿದ ಬಸದಿಗಳನ್ನು ತಮ್ಮ ಮನೆತನದ (ಕುಲ) 
ಗುರುಗಳಿಗೊ, ಆಯಕಾ ಭಾಗದ ಮುಖ್ಯ ಧರ್ಮ ಗುರುಗಳಿಗೊ, ಮಂಡಲಾಚಾರ್ಯ 
ರಿಗೊ, ಸ್ಥಾನದ ಆಚಾರ್ಯರಿಗೊ ಒಪ್ಪಿಸುವುದು ಕ್ರಮ : ಹೀಗೆ ಗುರುಗಳಿಗೆ 
ಅರ್ಪಿಸುವಾಗ, ಅವರ ಕಾಲು ತೊಳೆದು, ಬಸದಿಯ ಒಡೆತನ ಕಟ್ಟಿಸಿದವರಿಗೆ 
ಬೇಡವೆಂದು, ಮತಾಚಾರ್ಯರ ಮೇಲ್ವಿಚಾರಣೆಯಲ್ಲೇ ಅದು ನಡೆಯಬೇಕೆಂದು, 
ಪೂರ್ಣಾಧಿಕಾರವನ್ನು ಬಿಟ್ಟು ಧಾರೆಯೆರೆದು ಕೊಡುತ್ತಿದ್ದರು. ಈ ಬಗೆಯ 
ನೂರಾರು ಶಾಸನಗಳು ಇವೆ. ಒಂದು ದೃಷ್ಟಾಂತ ಕೊಡಬಹುದು : ಚಾಂಡಾಡಿ 
ನಾಮಧೇಯ ನೊಳಂಬಿ ಸೆಟ್ಟಿಯು ತದ್ವಲ್ಲಭಿ ದೇಮಿಕಬ್ಬೆಯುಂ ತ್ರಿಕೂಟ 
ಜಿನಾಲಯಮಂ ವಕಾಡಿಸಿ ಶ್ರೀ ಮೂಲ ಸಂಘದ ದೇಸಿಗ ಗಣದ ಪುಸ್ತಕ ಗಚ್ಛದ 
ಶ್ರೀಕೊಣ್ಣಕುನ್ಹಾನ್ಹಯದ ಶ್ರೀ ಕುಕ್ಕುಟಾಸನ ಮಲಧಾರಿ ದೇವರ ಶಿಷ್ಕರಪ್ಪ ತಮ್ಮ 
ಗುರುಗಳು ಶ್ರೀ ಸುಭಚನ್ನ _$ ಸಿದ್ಧಾನ್ತದೇವರ್ಗ್ಗೆ ಕೊಟ್ಟಬಸದಿ [೯೮.೪111-11. 
ಕೃಪೇ,3 (1೪ ಕೃಪೇ 3) 1118, ಹೊಸ ಹೊಳಲು (ಮಂಡ್ಯ ಜಿ/ಕೃಪೇ ತಾ) 
ಪು. 4-5]. ತಮ್ಮ ಮುತ್ತಯ್ಯಂ ವಕಾಡಿಸಿದ ಬಸದಿಯಂ ಪಡಿಸಲಿಸಿ ನಾಟಕ 
ಶಾಲೆಯಂ ವರಕಾಡಿಸಿದ ಮೊಮ್ಮಕ್ಕಳೂ ಇದ್ದಾರೆ [SI1.X1-i. 78,1045. ಮುಗದ. 
ಪು. 72.] 


ಬಸದಿಗಳು ಜೈನ ಆರಾಧನಾ ಕೇಂದ್ರವಾಗಿರುವಂತೆ ಮುಖ್ಯ ಸಾಂಸ್ಕೃತಿಕ 
ಕೇಂದ್ರವೂ ಹೌದು. ನೋಂಪಿಗಳು, ಉದ್ಮಾಪನೆ, ಅನಂತ ಚತುರ್ದಶಿ, ಪಂಚ 
ಕಲ್ಮಾಣ, ನಿತ್ಯಾಭಿಷೇಕ-ಹೀಗೆ ನಿತ್ಯೋತ್ಸವ ನಡೆದೇ ಇರುತ್ತದೆ. ಒಂದು ಬಸದಿಯ 
ಹೆಸರೇ ನೋಂಪಿಯ ಬಸದಿ [511.2/.67.1185. ಲಕ್ಕುಂಡಿ] ಎಂದಿಡಲಾಗಿದೆ. 
ಜೈನರಿಸಿಗಳು, ಕಂತಿಯರು ಅವರ ಧರ್ಮವಿಹಾರ, ಕಾಲುನಡಿಗೆ ಸಂಚಾರ ಕಾಲದಲ್ಲ, 


ಶಾಸನಗಳಲ್ಲಿ ಬಸದಿಗಳು : ಪಕ್ಷಿನೋಟ 51 


ಚಾತುವರ್ಕಾಸ (ವರ್ಷಾಕಾಲ)ದಲ್ಲಿ ಬಸದಿಗಳಲ್ಲಿ ಇಳಿದುಕೊಳ್ಳುತ್ತಿದ್ದರು. ಧರ್ಮ 
ಪ್ರವಚನ, ಆಗಮಗ್ರಂಥ ವಾಚನ ನಡೆಯುತ್ತಿತ್ತು. ಮರಣೋನ್ಮುಖರಾದ 
ಯತಿಗಳು, ಆರ್ಯಿಕೆಯರು ಸಲ್ಲೇಖನವ್ರತ ಸ್ವೀಕರಿಸುತ್ತಿದ್ದರು. ಅನೇಕ ಬಸದಿ 
ಗಳ ಆವರಣದಲ್ಲಿ ಈ ರೀತಿ ಸವಕಾಧಿ ಮರಣ ಪಡೆದ ಮುನಿಗಳ, ಕಂತಿಯರ ಸಾವಿನ 
ಸ್ಮಾರಕವಾಗಿ ನಿಲ್ಲಿಸಿದ ನಿಸದಿಗಳನ್ನು ಕಾಣಬಹುದು; ಪುಲಿಗೆರೆಯ ಬಸದಿ ಮೊದಲಾದು 
ವನ್ನು ಹೆಸರಿಸಬಹುದು. ಕಾರ್ಕಳದಲ್ಲಿ ಒಂದು ಬಸದಿಯ ಹೆಸರೇ "ನಿಸದಿ ಬಸದಿ' 
ಎಂದಿದೆ. 


ಊರಿನ ಗಡಿಗಳನ್ನು, ದೇವಾಲಯಗಳಿಗೆ ಕೊಡಲಾದ ದಾನಧರ್ಮಗಳ 
ಮೇರೆಗಳನ್ನು ಗುರುತಿಸುವುದು ಇಂದಿಗೂ ಪ್ರಚಲಿತ ವಿರುವ ಪದ್ಧತಿ, ಅದರಂತೆ 
ಸೀವಕಾರೇಖೆಯನ್ನು ದಾಖಲಿಸಿರುವ ಕೆಲವು ವಿವರಗಳಲ್ಲಿ ಬಸದಿಯನ್ನು ಮೇರೆಯಕಾಗಿ 
ಹೆಸರಿಸಿರುವುದು ಕಂಡುಬರುತ್ತದೆ [SI1.XX.74.1112. ಪು. 91, ; 511. XV. 59. 
1184.: EC.VIIL-ii (1902) ಸೊರಬ. 140.1198. ಪು. 60.] ಕೊಡುಗೆಯ ಹೊಲ 
ಮೇರೆ ಸೀವಕಾಕ್ರಮವನ್ನು ಗುರುತಿಸುವಾಗ ಜೈನಬಸದಿಗಳನ್ನೇ ಅಲ್ಲದೆ, ಜೈನ 
ಲಾಂಛನವಾದ ಮುಕ್ಕೊಡೆ ಕಲ್ಲುಗಳನ್ನೂ [151 (1957) ಪು. 135 ಅ.ಟಿ,, 
ಕೊಪ್ಪಳ ಶಾಸನ ಸಂಖ್ಯೆ, 28], ಜೈನ ಯಕ್ಷಿ-ಜಿನ ಶಾಸನ ದೇವಿ ಪದ್ಮಾವತಿಯ 
ಕಲ್ಲನ್ನೂ [೫1.2011.56.1053. ಮುಳ್ಗುಂದ] ನಮೂದಿಸಿರುವುದು ವಿಶಿಷ್ಟ 
ವಾಗಿದೆ. 


ಇದೇ ರೀತಿಯಾಗಿ ಈ ಅಧ್ಯಯನವನ್ನು ಮುಂದುವರಿಸಿದಾಗ ಕಂಡುಬರುವ 
ಇನ್ನೊಂದು ವೈಶಿಷ್ಟ್ಯವಿದೆ ; ಕೆಲವು ಗ್ರಾಮಗಳಿಗೆ ಬಸದಿಯೇ ವಿಶೇಷಣವಾಗಿ ಸೇರಿದೆ. 


೪1 ಬಕಿ 
ಪಾರ್ಶ್ವನಾಥಪುರ [EC. Vil. ನಾಮಂ 64, 1145, ಯಲ್ಲಾದಹಳ್ಳಿ 4 ಮಂಡ್ಯಜಿ/] 
ಶ್ರವಣನಹಳ್ಳಿ [EC. VI (1977) ಕೃಪೇ. 21.1140. (ಮಂಡ್ಕಜಿ/)] ಶ್ರವಣಪ್ಪನದಿಣ್ಮೆ 
[EC.IX. ಬೆಂಗಳೂರು 82.1426. ಬೇಗೂರು] ಸವಣ್ಣೆಜ್‌ [S11.X1.78.1045. ಮುಗದ] 
ಸವಣನಕೆಅಕ [EC.VIIT-I (R). 57. 1115-16. ನಿದಿಗಿ ಬಸ್ತಿಯ ತಿಪ್ಪೂರು [EC.VIII 
(1979) ಮದ್ದೂರು, 51, 14-15 ಶ.] ಬಸ್ತಿಮಾದಳಿ ಗ್ರಾಮ [EC. IV(1975) ಹು 32 
(1% ಹು 139) 1669, ತರೀಕಲ್ಲು] ಬಸ್ತಿಗದ್ದೆ [EC. VI (1977) 16 (111 ಶ್ರೀಪ 147) 
9-10 ಶ. ಕ್ಕಾಶನಹಳ್ಳಿ. ಪು. 113.] ಬಸಿಹಳ್ಳಿ [EC. VI. 23. 1664. ಪು. 351] ಸವಣನ 
ಬಿಳಿಲಂ [EC. VIIl-ii. ಸೊರಬ, 233. 1139, ವುದ್ರಿ] ಮಾಣಿಕ್ಕವೊಬಲ್‌-ಬಸ್ತಿ [EC. VI 
(1977) 106 (೪ ಕೃಪೇ 36) 1165. ಬಸ್ತಿ (ಮಂಡ್ಯಜಿ/)] ಜಿನನಹಳ್ಳಿ-ಜಿನ್ನಹಳ್ಳಿ[EC. 111 
(1974) ಪು. 447-48 (ಮೈಜಿ/)]-ಇದೇ ರೀತಿ ಬಸ್ತಿಪುರ, ದೊಡ್ಡಬಸ್ತಿ, ಚಿಕ್ಕ 
ಬಸ್ತಿ, ಬಸ್ತಿಉಲ್ಲಾಳ ಸವಣೂರು ಮೊದಲಾದ ಸ್ಥಳನಾಮಗಳನ್ನು ಗಮನಿಸ 


ಬಹುದು. 


52 ಸಾಧನೆ 


ಬಸದಿಗಳ ಅಧ್ಯಯನದ ಕಕ್ಷೆಯಲ್ಲಿ ಪ್ರಸ್ತಾಪಿಸಬೇಕೀದ 

ಇನ್ನೊಂದು ಅಂಶವಿದೆ. ದೇವಾಲಯ ಮತ್ತು ದಾನ ಧರ್ಮಗಳನ್ನು ಅಪಹರಣ 
ಕಾರರಿಂದ ಸಂರಕ್ಷಿಸಲು ಒಂದು ಧರ್ಮಭೀತಿ ಇರಲೆಂದು ಹಿಂದಿನವರು ಆಲೋಚಿಸಿ: 
ದ್ದರು. ಯಾವುದೇ ಪವಿತ್ರವಾದ ಪದಾರ್ಥವನ್ನು ಕದಿಯಬಾರದು, ಪರಭಾರೆ ಮಾಡ 
ಬಾರದು-ಎಂಟ ನೀತಿ ಸಂಹಿತಿಯಿದೆ. ಶಾಸನಗಳ ಕಟ್ಟ ಕಡೆಯಲ್ಲಿ ಬರುವ ಭಾಗವೆಂದರೆ : 
'ಶಾಪಾಶಯ. ಧರ್ಮದ ಉಲ್ಲಂಘನೆ ಮಾಡಿದವರು ಯಾವ ಬಗೆಯ ಪಾಪಕ್ಕೆ ಒಳ 
ಗಾಗುವರು ಎಂಬುದನ್ನು ಶಾಸನಾಂತ್ಯದಲ್ಲಿ ಸೂಚಿಸುತ್ತಾರೆ. ಅದರಂತೆ ಬಸದಿಗಳನ್ನು 

ನಾಶಪಡಿಸಿದವರು, ಜೈ ನಮುನಿ (ರಿಷಿ) ಗಳನ್ನು ಕೊಂದ ಪಾಪಕ್ಕೆ ಗುರಿಯಾಗುವರೇಬ. 
ವಕಾತುಗಳು ಕೆಲವು ಶಾಸನಗಳಲ್ಲಿವೆ. ಕೆಲವು ಉದಾಹರಣೆಗಳು : 


1. ಇದನಟ್‌ದೊಂ ಪ್ರಯಾಗೆಯುವಂ ಕುರುಕ್ಷೇತ್ರವುವಂ 

ಬಾಣಿರಾಗಿಯುವಂ ಕಟ್ವಪ್ಪುವಂ ಸಾಸಿರ ಕವಿಲೆಯುವಂ 

ಸಾಸಿರ್ಬ್ಬಪ್ಪಾ ೯ವ್ವ ರತಂ ಸಾಸಿಬ್ಬ ೯ರ್‌ ರಿಷಿಯರು 

ವನಟ್‌ದ ನು ಬ್ರಹಾ ಒತಿಕಾರನುಮಕ್ಕು © 1 

[SIL-IX-1.77.992. ಕೋಗಳಿ ಪು. 49] 
2. ಇದರಕ್ಷಿಸಿ ನೆಗಟ್ಹೂಪಗೆ ಅಷ್ಟ ಸಷ್ಟಿ ತೀರ್ತ್ನ್ಥಮಿನ್ಹ 

ಫಲಮಕ್ಕುಂ ಸ್ವರ್ಗಾಪವರ್ಗ ಮೋಕ್ಷವ ಪಡೆಗು 

[511.120-1.71.972. ಬಾಗಳಿ (ಬಳ್ಳಾರಿ ಜಿ/ಹರಗನಹಳ್ಳಿ ತಾ) ಪು, 44] 
3. ಇದನಟ್‌ದಂ ಮಂಗಪಟ್ಟೆಯೊಳಯ್ನೂರ್ವ್ವರು ರಿಶಿಯರನಳಿದ 


ಮಹಾಪಾತಕನಕ್ಕು 01 ದೇಶ ಕಾಲಸ್ಮಿ ತಿಯಿಂ ದಾನಮಂತಜ್‌ಸಿದೊಡೀ 
ಯತ್ನ ೯೦ ನಗರಜಿನಾಲಯದೊಡದ || 


[SII.X1-i:94.1059. ಹಂಬಳ (ಧಾಜಿ/ಮುಂಡರಗಿ ತಾ) ಪು. 90] 


ಜೈನ ಪರಂಪರೆಯ ಅತಿವಿಗೆ, ಪುನಾರಚನೆಗೆ ನೆರವಾಗುವ ಅಧ್ಯಯನ ಸಾಮಗ್ರಿ 
ಯಲ್ಲಿ ಬಸದಿಗಳಿಗೆ ವಿಶೇಷ ಆದ್ಯತೆಯಿದೆ. ಜೈನ ಪರಂಪರೆ ಗರ್ಭೀಕರಿಸಿದ ಸಾಂಸ್ಕೃತಿಕ 
ಅಭಿವ್ಯಕ್ತಿಯ ಪಲ್ಲಟ ಮತ್ತು ಪರಿಣಾಮಗಳನ್ನು ಗುರುತಿಸಲೂ, ಜೈನಧರ್ಮ 
ಸಂಬಂಧದ ವಾಗ್ವಾ ದಗಳ ಪರಿಚಯ ಪಡೆಯಲೂ ಬಸದಿಗಳು ಆಕರವಾಗಿವೆ. 
ಬಸದಿಗಳು ಗತಕಾಲದ ಇತಿಹಾಸಕ್ಕೆ, ಶ್ಗು ತ್ರತಭಂಡಾರಕ್ಕೆ ತೆರೆದ ಮಹಾ ಬಾಗಿಲು. 
ಬಸದಿಗಳ ಬಾಗಿಲು ತೆರೆಯುವುದೆಂದರೆ ಜಾ ) ನಕೋಶವನ್ನು ಆನಾವರಣಗೊಳಿಸಿದಂತೆ. 
ಉದಾತ್ತ ಅಮರತತ್ವ ಕಿರಣಗಳನ್ನು ಜೀವಕೋಟಿಗೆ ಬೀರಿದ ಅರಿವಿನ ಅರವಂಟಿಗೆಗಳು 
ಬಸದಿಗಳು. ಜಿನಮಂದಿರಗಳು ವಿದಾ ದೌನ ಮಂದಿರಗಳೂ ಹೌದು. ಶ್ರಾವಕ 
ವರ್ಗಕ್ಕೆ ತಕ್ಕ ವಠಾರ್ಗದರ್ಶನ. ಬಸದಿಗಳಲ್ಲ ಸಿಗುತ್ತಿತ್ತು. ಅಲ್ಲಿಗೆ ಬಂದವರಿಗೆ 
ವರಾನಸಿಕ ನೆಮ ಒದಿಯಂತೂ ಇದ್ದೇ ಇದೆ. ಆತ್ಮ ಸಂತೃಷ್ಟಿ ಯೊಂದಿಗೆ ಜಾ ಪ್ಲನಾರ್ಜನೆಗೂ 


ಅವಕಾಶವಿತ್ತು. ಜತೆಗೆ ಬಸದಿಗಳು ಸಾರ್ವಜನಿಕ ಹಿತದ ಸಾಂಸ್ಕೃತಿಕ ಚಟುವಟಿಕೆಗಳ 
ತವರುಮನೆ ಎನಿಸಿದ್ದು ವು. 


ಶಾಸನಗಳಲ್ಲಿ ಬಸದಿಗಳು ; ಪಕ್ಷಿನೋಟ 53 


ಬಸದಿಗಳು ಜೆ ೈನ ಧರ್ಮದ ಸಂಘಟನೆಯಲ್ಲಿ ಗಣನೀಯ ಪಾತ್ರವನ್ನು ವಹಿಸಿವೆ 
ಜೈನ ಸವಕಾಜಕ್ಕೆ ಸಾಂಭಿಕ-ಸಾಂಸ್ಥಿ ಕ ಸ್ವರೂಪವನ್ನು ಕೊಡುವುದರಲ್ಲಿ ಈ ಚೈತ್ಯಾಲಯ 
ಗಳು ಪ್ರಮುಖ ಕಾರ್ಯ ನಿರ್ವಹಿಸಿವೆ. ಪ್ರಸಿದ್ಧ ಧಾರ್ಮಿಕ ಆಚಾರ್ಯರು, ಆಚಾರ್ಯ 
ನಾನಿ ಸಂಘ ಚಾತುವರ್ಕಾಸಕ್ಕೆಂದು ಇಲ್ಲಿ ನೆಲೆ ನಿಂತಾಗಲಂತೂ ಬಸದಿಗಳು 
ಕಟುವಟಿಕೆಯ ಜೇನುಗೂಡುಗಳಾಗುತ್ತಿದ್ದವು. ಪೂಜಾ ಸಂಪ್ರದಾಯದ ಉಗಮಕ್ಕೂ 
ನಿಸದಿಗಳೀ ಜನ್ಮಸ್ಥಳ. ದಾನದತ್ತಿಗಳಿಂದ ಬಸದಿಗಳು ಬಾಳಿದುವು, ಬೆಳೆದುವು. 
ಸೆಳಗಿದೂವು. ರಕ್ಷಿತರ ರಕ್ಷಣೆ ಇಲ್ಲದಾಗ ಸೊರಗಿದುವು, ಪಾಳುದೇಗುಲಗಳಾದುವು, 
ಧವರ್ಕಾಂಧರ ಮತದ ಸೇಡಿನ ದಳ್ಳುರಿಗೆ ಈಡಾದುವು, ಮತದ್ದೇಷದ ಫಲವಾಗಿ 
೨ನ್ನಧರ್ಮೀಯರ ಆಕ್ರಮಣಕ್ಕೆ ತುತ್ತಾದುವು. ಅಳಿದುಳಿದ ಕೆಲವು ಜಿನಾಲಯಗಳು 
ಶಿವಾಲಯಗಳಾಗಿ, ವೈಷ್ಣವ ಮಂದಿರಗಳಾಗಿ, ಮಸೀದಿಗಳಾಗಿ ಪರಿವರ್ತಿ ತವಾದುವು. 
ಬಸದಿಗಳ ಇತಿಹಾಸದಲ್ಲಿಯೂ ಅನೇಕ ಏಳುಬೀಳುಗಳಿವೆ. 


ಈ ಹುಚ್ಚು ನಗೆಯೇಕೆ? 


ಬಾಳ ಬೆಚ್ಚೆದೆಯಲಿ ಹುಚ್ಚು 
ಹಿಡಿಯುವಂತಾದರೂ, ಎದೆಯಲಿ ನೂರು 
ಈಟಿ, ಭರ್ಜಿಗಳ ಇರಿತಗಳು ಇರಿದು, ಹ ದಯ 
ಛಿದ್ರ ಛಿದ್ರವಾಗುತ್ತಿದ್ದರೂ 
ಜಗಮೆಚ್ಚಿಸಲೋಸುಗ ನೀ ಹೊರಗೆಡಹುತ್ತಿರುವ 
...ಈ ಹುಚ್ಚು ನಗೆಯೇಕೆ ? 


ನಿನ್ನೊಡಲಲ್ಲುರಿಯುಷ ಆ ನೋವ ಜ್ವಾಲೆ 
ಕರುಳ ಕರಟಿ ಬೆಂದು 

ಮಸಿಯಾಗಿ ಹೊಟ್ಟೆಯೆಲ್ಲಾ ಹಿಂಗಿ 
ಬೆನ್ನಕಚ್ಚಿದರೂ ಅನ್ಕರಿಗದನು ತಿಳಿಸದೆ 
ತನ್ನೊಡಲಲ್ಲೆ ಹುದುಗಿಸಿ ನೀ ತೋರುವ 
...ಈ ಹುಚ್ಚು ನಗೆಯೇಕೆ : 


ಮನದೊಳಗೆ ನೂರಾರು ದುಃಖಗಳಿದ್ದು 
ನೂರು ಆರ್ತನಾದ ಉದಿಸುತ್ತಿದ್ದರೂ 

ಆ ಅಳಲ ಬದುಕನೆಲ್ಲವ ಸಹಿಸಿ 

ಮುಂದೆ ಸಾಗಿಸುತ್ತಾ ತನ್ನ 

ಕೆಚ್ಚೆದೆಯನು ಎಲ್ಲರ ಮುಂದೆ ತೋರಿಸುತ್ತಾ 


ನೀ ದುಃಖದ ವರೌನವ ಮುರಿದು ತೋರುವ 
...ಈ ಹುಚ್ಚು ನಗೆಯೇಕೆ ` 


ರಂಗು ರಂಗಿನ ಬದುಕಿಗೆಣೆಕೊಡದ 

ಭಂಡ ಬಾಳನೆಂದೂ ಬಾಳದೆ ತನ್ನದೇ ಆದ 
ಸುಪ್ತ ಚೇತನಗಳ ತೆರೆಗಳ ಸರಿಸಿ 

ಅಂಗ ಚಾಪಲ್ಕಕ್ಕಿಳಿಯದೇ 


ಸ್ನೇಹಪರತೆಯಲ್ಲೇ ನಲಿವು ಕಾಣುವ ನೀ 


ಈ ಹುಚ್ಚು ನಗೆಯಾಕೆ ? 55 


ನಿನ್ನ ಭೂತ ಜೀವನವ ನೆನೆದು ಕಣ್ಣಂಚಿನಲ್ಲಿ 
ಅಶ್ರುಬಿಂದುಗಳುದರಿದರೂ 

ತುಟಿಯ ಮೇಲಿನ 

...ಈ ಹುಚ್ಚು ನಗೆಯೇಕೆ ? 


ಅಂತರಾಳದಲ್ಲಿ ಇಷ್ಟೊಂದಳಲಡಗಿದ್ದರೂ 
ನಗುವ ಮನಸೇಕೆ ? 

ಮನಸ್ಫೂರ್ತಿ ಅತ್ತುಬಿಡು 

ಹೃದಯ ಹಗುರಾಗಲಿ, 

ಒಮ್ಮೆ ಸ್ನೇಹದೊಡನೆ 
ನಿನ್ನೊಡಲಿನುರಿಯನೆಲ್ಲವ ತೋಡಿಟ್ಟು ಆಗು 
...ನೀ ಬಿಚ್ಚು ಮನಸಿನಾಕೆ ! 


ಮೂರು ಜೈನ ಪುರಾಣಗಳು : ಸಮೀಕ್ಷೆ 


ಡಾ॥ ಕಮಲಾ ಹಂಪನಾ 


ಕರ್ಣಪಾರ್ಕನ ನೇಮಿನಾಥ ಪುರಾಣಂ 

ಕನ್ನಡ ಸಾಹಿತ್ಯದ ಭಾಷಾತ್ಮಕ ಸ್ಥಿತ್ಯಂತರ ಘಟ್ಟಗಳಲ್ಲಿ ಮ"ಲಿಕವಾದ ಕಾವ್ಯ 
ರಚಿಸಿದ ಕವಿಗಳಲ್ಲಿ ಕರ್ಣಪಾರ್ಯನೂ ಒಬ್ಬನಾಗಿದ್ದಾನೆ. ಹಳಗನ್ನಡ ಭಾಷೆಯ 
ವ್ಯವಹಾರಿಕ ಬಳಕೆ ನಿಲ್ಲುವುದಕ್ಕೆ ತೊಡಗಿ ನಡುಗನ್ನಡದ ಹೆಜ್ಜೆಗಳು ಮೂಡ 
ತೊಡಗಿದ್ದ ಕಾಲ ಘಟ್ಟದಲ್ಲಿ ಕರ್ಣಪಾರ್ಯ ಬಂಧುವರ್ಮ, ಆಚಣ್ಣ, ಬ್ರಹ್ಮಶಿವ, 


« 
ಸ್ಯ 


Me 


i 
| 
4 
| 
| 


¥ 
ಕೆ 


ನೇಮಿಚಂದ್ರ, ಪಾರ್ಶ್ವಪಂಡಿತ, ಇಮ್ಮಡಿ ಗುಣವರ್ಮ -- ಮೊದಲಾದ ಕವಿಗಳು ' 


ಕಾವ್ಯ ರಚಿಸಿದ್ದಾರೆ. ಇವರ ಕೃತಿಗಳೆಲ್ಲ ಹಳಗನ್ನಡದಲ್ಲಿಯೇ ರಚಿತವಾಗಿವೆಯಾದರೂ 
ಅಲ್ಲಲ್ಲಿ ಸಹಜವಾಗಿಯೇ ನಡುಗನ ಡದ ಚಹರೆಗಳು ಕಾಣುತ್ತವೆ. 


ಮದರಾಸು ವಿಶ್ವವಿದ್ಯಾನಿಲಯ ಕರ್ನಾಟಕದ ಈಗಿನ ಎಲ್ಲ ವಿಶ್ವವಿದ್ಯಾಲಯ 
ಗಳಿಗಿಂತಲೂ ಹಳೆಯದು; ಮುಂಬಯಿ ವಿಶ್ವವಿದ್ಯಾಲಯವೂ ಅಷ್ಟೆ. ಅತ್ತ 
ಬಡಗಣಕ್ಕೆ ಮುಂಬಯಿ ವಿಶ್ವವಿದ್ಯಾಲಯದಿಂದಲೂ, ಇತ್ತ ತೆಂ್‌ಣಕ್ಕೆ ಮದರಾಸು 
ವಿಶ್ವವಿದ್ಯಾಲಯದಿಂದಲೂ ಕನ್ನಡ ಕಲಿಕೆಗೆ ಉತ್ತೇಜನವಿತ್ತು. ಆದರೆ ಕನ್ನಡವನ್ನು 
ಪ್ರಧಾನ ವಿಷಯವಾಗಿ ಬೋಧಿಸುವ ಅಚ್ಚುಕಟ್ಟಾದ ಕೆಲಸ ಬಹಳ ವರ್ಷಗಳವರೆಗೆ 
ನಡೆದದ್ದು ಮದರಾಸು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ. ಇಲ್ಲಿನ ಇನ್ನೊಂದು 
ವಿಶೇಷವೆಂದರೆ ಪ್ರಾಚೀನ ಕನ್ನಡ ಸಾಹಿತ್ಯದ ಮಹತ್ವದ ಆಕರಸ್ತರೂಪಿ ಕಾವ್ಯ 
ಗಳನ್ನೂ ಶಾಸ್ತ್ರ ಗ್ರಂಥಗಳನ್ನು ಸಂಪಾದಿಸಿ ಪ ್ರಕಟಿಸಿದ್ದು. ಈ ರೀತಿ ಹೊರತಂದ 
ಹಳೆಗನ್ನಡ ಕಾವ್ಯಗಳಲ್ಲಿ ಕರ್ಣಪಾರ್ಯನ ನೇಮಿನಾಥ ಪ್ರರಾಣವೂ ಸೇರಿದೆ. 


ವಾದ್ರಾಸ್‌ ಯುನಿವರ್ಸಿಟಿ ಕರ್ಣಾಟಕ ಗ್ರಂಥವಕಾಲಾದಲ್ಲಿ (ಸಂಖ್ಯೆ - 8) 
ಕರ್ಣಪಾರ್ಯವಿರಚಿತ ನೇವಿನಾಥ ಪುರಾಣಂ (ಹರಿವಂಶ ಪುರಾಣಂ) 
ಕಾವ್ಯವನ್ನು 1940ರಲ್ಲಿ, ಮದರಾಸಿನ "ದಿ ಮಾಡೆಲ್‌ ಪೆ ಶ್ರಿಸ್‌' ನಲ್ಲಿಯೇ ಮುದ್ರಿಸಿ 
ಹೊರತರಲಾಯಿತೆಂಬುದನ್ನು ವಿಶೇಷವಾಗಿ ಉಲ್ಲೇಖಿಸಬೇಕು. ಇದರ ಸಂಪಾದಕರು 
ಎಚ್‌, ಶೇಷ ಅಯ್ಯಂಗಾರ್‌ ಡೆಮ್ಮಿ $ ಆಕಾರದಲ್ಲಿ ಆರುನೂರ ಅರವತ್ತು ಪುಟಗಳ 
(660) ಈ ಕಾವ್ಯಕ್ಕೆ ಆಗಿನ ಬೆಲೆ ಐದು ರೂಪಾಯಿ. 


ಮೂರು ಜೈನ ಪುರಾಣಗಳು : ಸಮೀಕ್ಷೆ 57 


ಸಂಪಾದಕರು ಈ ಕಾವ್ಯವನ್ನು ನಾಲ್ಕು ಹಸ್ತಪ್ರತಿಗಳ ಸಹಾಯದಿಂದ ಕಾರ್ಯ 
ವನ್ನು ನಿರ್ವಹಿಸಿದ್ದಾರೆ. (ಕ) ಪ್ರತಿಯನ್ನು ಮೈಸೂರಿನ ಬೊಮ್ಮರಸಪಂಡಿತ 
ರಿಂದಲೂ (ಗ) ಪ್ರತಿಯನ್ನೂ ಮೂಡಬಿದ್ರಿಯ ಶ್ರೀ ವೀರವಾಣೀ ವಿಲಾಸ ಜೈನ 
ಸಿದ್ದಾ ೦ತ ಭವನದ ಕಾರ್ಕದರ್ಶಿ ಲೋಕನಾಥಶಾಸ್ತ್ರಿ ಅವರಿಂದಲೂ (ಘ) ಪ್ಲ ಪ್ರತಿಯನ್ನು 
ಅದೇ. ಮೂಡಬಿದ್ರಿಯ ಊಂ ಜೈನ ಮಠದ ಸ್ವಸ್ತಿಶ್ರೀ ಚಾರುಕೀರ್ತಿ ಪಂಡಿತಾ 
ಚಾರ್ಯರ ಕಡೆಯಿಂದಲೂ ಜಾಯಾ dk ಅರಿಕೆಯಲ್ಲಿ ನಿವೇದಿಸಿಕೊಂಡಿ 
ದ್ಳಾ ರೆ ಹೀಗೆ ತಾಳಪತ್ರಾ ತ್ಮಕಗಳಾದ ನಾಲ್ಕು ಹಸ್ತಲಿಖಿತ ಪ್ರತಿಗಳ ಆಧಾರದಿಂದ 
ನೇಮಿನಾಥ ಪುರಾಣವನ್ನು ಸಿದ್ದ ಪಡಿಸುವಾಗಲೂ ಅವುಗಳಲ್ಲಿ ಸಂಪ್ರತಿಕಾರರ ಭ್ರಮ 


ಪ್ರವಕಾದಿಗಳಿಂದ ಸಂಭವಿಸಿರುವ ಅಕ್ಷರ ಪದಪಂಕ್ತಿಗಳ ಸ್ಟಾಲಿತ್ಯ, ವೈಪರೀತ್ಕಾದಿ 


: ದೋಷಗಳನ್ನು ಸರಿಪಡಿಸಿರುತ್ತಾರೆ. ಇದು ಶ್ರಮ ಸಹಿಷ್ಣಾತೆಯಿಂದ ವಠಾತ್ರ 


ಸಾಧ್ಯವಾಗುವ ಕೆಲಸ. ಏಕೆಂದರೆ ಇವರು ಬಳಸಿದ ಪ್ರತಿಗಳಲ್ಲಿ ಕೆಲವು ಓಲೆಗಳು 
ಜೀರ್ಣವಾಗಿವೆ, ತ್ರುಟಿತವಾಗಿವೆ, ಓಲೆಗಳ ಎರಡು ಪಕ್ಕಗಳೂ ಗೆದ್ದಲಿಗೆ ತುತ್ತಾಗಿವೆ, 
ಅಕಾರ ಆಕಾರ ಸರಿಯಕಾಗಿ ನಮೂದಾಗಿಲ್ಲ, ಕೆಲವು ಓಲೆಗಳು ಲುಪ್ತವಾಗಿವೆ, ಪದ್ಮ 
ಸಂಖ್ಯೆಯಲ್ಲಿ ವ್ಯತಾಸಗಳಿವೆ. ಈ ಸಂಬಂಧದಲ್ಲಿ ಸಂಪಾದಕರ ವಿಜ್ಞಾಪನೆ ಇಂತಿದೆ : 


"ಇದುವರೆಗೆ ಮುದ್ರಿತವಾಗಿರುವ ಚಂಪೂರೂಪದ ಕರ್ನಾಟಕ ಪ್ರಾಚೀನ ಜೈನ 
ಪುರಾಣಗಳೆಲ್ಲವೂ ಅಲ್ಬಸ್ವಲ್ಪವಾದರೂ ಗ್ರಂಥಪಾತವಿಲ್ಲದೆ ಮುದ್ರಿತವಾಗಿಲ್ಲದಿರು 
ವಾಗ ಈ ಮೇಲೆ ಹೇಳಿದ ನಾಲ್ಕು ಪ್ರತಿಗಳ ಸಹಾಯದಿಂದ ವಕಾತ್ರವೆ ಮುದ್ರಿತ 
ವಾಗಿರುವ ಈ ಗ್ರಂಥದಲ್ಲಿ ಗ್ರಂಥಪಾತವಿಲ್ಲದಿರುವುದು ಒಂದು ಸಂತೋಷಕರವಾದ 
ಸುದ್ದಿಯೆ ಆಗಿದ್ದರೂ ನಾಲ್ಕಾರು ಕಡೆಗಳಲ್ಲಿ ಇಷ್ಟು ಹಸ್ತಲಿಖಿತ ಪ್ರತಿಗಳಿಂದಲೂ 
ಶುದ್ರ ಪಾಠವು ದೊರಕದಿರುವುದು ತುಂಬಾ ಆಶ್ಚರ್ಯಕರವಾದ ಸಂಗತಿಯೇ ಆಗಿರು 
ವುದು. ಆದರೂ ಈಗ ಮುದ್ರಿತವಾಗಿರುವ ಎಲ್ಲ ಪ್ರಾಚೀನ ಪುರಾಣಗಳಿಗಿಂತಲೂ 
ಇದು ತಕ್ಕಷ್ಟು ಶುದ್ಧ ಪಾಠಗಳಿಂದ ತೃಪ್ತಿಕರವಾಗಿಯೇ ಮುದ್ರಿತವಾಗಿರುವುದೆಂಬುದು 
Redon ಸ ಷ್ಟ ಪಡುವುದರಿಂದ ಅದನ್ನು ಮತ್ತೆ ಈಗ ಒತ್ತಿ ಹೇಳಬೇಕಾಗಿಲ್ಲ” 


ಗ್ರಂಥದಲ್ಲಿ ಪ್ರತಿಯೊಂದು ಪುಟದಲ್ಲಿಯೂ ರೇಖೆಯ ಕೆಳಗೆ ಭಿನ್ನಪಾಠ 
ಗಳನ್ನು ಜಾ ಲ ಕೆಲವು ಕಡೆ ಆ ಪಾಠಗಳ ವಿಷಯದಲ್ಲಿ ಸಂಪಾದಕರ ಅಭಿಪ್ರಾಯ 
ವನ್ನೂ ತಿಳಿಸಿದೆ. ಈ ಭಿನ್ನ ಪಾಠಗಳಲ್ಲಿ ಅಸಾಧೂಸಾಧು ಪಾಠಗಳೆರಡನ್ನೂ ಕೊಟ್ಟಿರುವ 
ಉದ್ದೇಶವು ಮುಖ್ಯವಾಗಿ ಎರಡು. ಹಸ್ತಲಿಖಿತ ಪ್ರತಿಗಳ ಸ್ವರೂಪವು ತಿಳಿಯ 
ಬರುವುದರಿಂದ ಸಂಪಾದಕರ ಉತ್ತರವಾದಿತ್ವವು ಎಷ್ಟ ಥರ ಮಟ್ಟಿನದೆಂಬುದನ್ನು 
ವಾಚಕರಿಗೆ ತಿಳಿಯಪಡಿಸಬೇಕೆಂಬುದು ಮೊದಲನೆಯದು. ಕೆಲವು ವೇಳೆಗಳಲ್ಲಿ 
ಅಸಾಧಂಪಾಠಗಳು ಕೂಡ ಸಾಧಾಪಾಠಗಳ ಸೂಚನೆಗೆ ಎಷ್ಟರ ಮಟ್ಟಿನ ಸಹಾಯವನ್ನು 
ಮಾಡುವುದು ಎಂಬುದನ್ನು ತಿಳಿಯಪಡಿಸಬೇಕೆಂಬುದು ಎರಡನೆಯದು. 


58 ಸಾಧನೆ 


ಎಚ್‌. ಶೇಷ ಅಯ್ಯಂಗಾರ್‌ ಅವರು ಈ ಮುದ್ರಣದಲ್ಲಿ ಗ್ರಂಥ ಶರೀರದೊಡನೆ 
ವಿಮರ್ಶಾತ್ಮಕವಾಗಿರುವ ಸಂಗ್ರಹವಾದ ಮುನ್ನುಡಿಯನ್ನೂ, ಮತ್ತು ಗ್ರಂಥದ 
ಕೊನೆಯಲ್ಲಿ ಆಯ್ದು ಪರಿಶಿಷ್ಟಗಳನ್ನೂ ಕೊಟ್ಟಿದ್ದಾರೆ. 1. ಪದ್ಯಗಳ ಅಕಾರಾದಿ 
ಪಟ್ಟಿ 2. ಚಾವುಂಡರಾಯ ಪುರಾಣ (ಕನ್ನಡ) ಉತ್ತ ರ ಪುರಾಣ (ಸಂಸ್ಕೃತ 
EER ್ರಿಚಾರ್ಯ)- ಇವೆರಡರಲ್ಲೂ ಇರುವ ಪ್ರಸ್ತು ತ ಕಾವ್ಯ ವಸ್ತುವಿಗೆ ಸಂವಾದಿ 
ಯಣಗಿರುವ ಕಥಾ ಭಾಗದ ಸಂಗ್ರಹ 3. ಫಪ್ರತಿಯ ಭಿನ್ನಪಾಠಗಳ ಪಟ್ಟಿ 4. 
ತ್ರಿಷಷ್ಟಿಶಲಾಕಪುರುಷ ನಾವಕಾವಳಿ, ಜನ್ಮಸ್ಥಳಾದಿ ಕೋಷ್ಟಕ 5. ವೃತ್ತಜಾತಿಗಳ 
ಹೆಸರು--ಸಂಖ್ಯೆಗಳ ಪಟ್ಟಿಕೆ. 


ಸಂಪಾದಕರು ಸುವಕಾರು ಅಯ್ದ್ವುತ್ತು ಪುಟ ಪ್ರವಕಾಣದ ಕವಿಕಾವ್ಯವಿಚಾರ 
ಜಿಜ್ಞಾಸೆಯಲ್ಲಿ ಕರ್ಣಪಾರ್ಕನ ಕಾಲ, ಆಶ್ರಯದಾತರು, ಸ್ಥಳ, ಸಾಹಿತ್ಯ ಪರಿಸರ, 
ಕಾವ್ಯವಸ್ತು ವಿಶೇಷಗಳನ್ನು ವಿಸ್ತಾರವಾಗಿ ಪರಾಮರ್ಶಿಸಿದ್ದಾರೆ. ಕ್ರಿ.ಶ. 1040 
ಕ್ಕಿಂತಲೂ ಹಿಂದೆ, ದುರ್ಗಸಿಂಹಕವಿಗಿಂತಲೂ ಹಿಂದೆ, ವಕಾಳತೀವಕಾಧವವೆಂಬ ಕೃತಿಯ 
ಕರ್ತೃವಾದ ಇನ್ನೊಬ್ಬ ಕರ್ಣಪಾರ್ಯನು ಇದ್ದನು ಆತನನ್ನು ಒಂದನೆಯ ಕರ್ಣ 
ಪಾರ್ಯನೆನ್ನಬಹುದು ; ನೇಮಿನಾಥ ಪುರಾಣವನ್ನು ಬರೆದ ಕರ್ಣಪಾರ್ಯ 
ಕರ್ಣಪ್ಪ, ಕನ್ನಮಯ್ಯ, ಕಣ್ಣಮಯ್ಯ, ಕಣ್ಣಪ್ಪಯ್ಯ, ಕಣ್ಣಮ ಎಂಬ 
ನಾವಕಾಂತರ -- ರೂಪಾಂತರಗಳ ಈ) ಕವಿಯನ್ನು ಎರಡನೆಯ ಕರ್ಣಪಾರ್ಯನೆಂದು 
ಕರೆಯಬಹುದು. 


ಚಂದ್ರಪ್ರಭ ಸಾಂಗತ್ಯವೆಂಬ ದೊಡ್ಡ ಕಾವ್ಯವನ್ನು ರಚಿಸಿರುವ ದೊಡ್ಡಯ್ಯ 
(1550) ಕವಿಯು ಈ ಕಣ್ಣಪನನ್ನು ಸುತಿಸೂಕ್ತ ನೇಮಿನಾಥ ಚರಿತೆ ಮತ್ತು 
ಸ್ಮರಹರವೀರೇಶ ಚರಿತೆ (ವರ್ಧವಕಾನ ಪುರಾಣ) ಕ್ಯಾವ್ಶಗಳನ್ನೂ ಬರೆದಿದ್ದಾನೆಂದು 
ಸೂಚನೆ ಕೊಟ್ಟಿದ್ದಾನೆ. ಇದರಿಂದ ಪ್ರತೀತವಾಗುವಂತೆ  ಕರ್ಣಪಾರ್ಯನು 
ಎರಡು (ಚಂಪೂ)ಕಾವ್ಯಗಳನ್ನು ಬರೆದಿರುತ್ತಾನೆ, ಆದರೆ ಈಗ ಉಪಲಬ್ಧ 
ವಾಗಿರುವುದು ನೇಮಿನಾಥ ಚರಿತೆಯೊಂದೇ ಅಲ್ಲದೆ ಮೂರನೆಯ ಮಂಗರಸ 
ಕವಿಯೂ ಸಹ ದೊಡ್ಡಯ್ಕನ ಹೇಳಿಕೆಯನ್ನು ಪುಷ್ಟೀಕರಿಸಿರುವುದರಿಂದ ಕಣ್ಣಪ್ಪನು 
ಅಂಗಜರಿಪು ವೀರೇಶ "ಚರಿತವ ಪೊಂಗಿಪೇಟ ್ಲ-ಪೊಗಟ್ಲ ಕವಿಯೆಂದು ಸ್ಥಾ ಪಿತವಾಗು 
ತ್ತದೆ, ದೊಡ್ಡ ಯ್ಕನೂ - ಮಂಗರಸನೂ ಆ ವೀರೇಶಚರಿತೆ (ಮಹಾವೀರ 


ಪುರಾಣ) ಕಾವ್ಯ ವನ್ನು ನೋಡಿರುವುದರಿಂದ 16 ನಿಯ ಶತವಕಾನದವರೆಗೂ 
ಅದರ ಪ್ರತಿಗಳು. ಉಪಲಬ್ದ ವಿದ್ದುವೆಂದು ಹೇಳಬಹುದು. 


ಈ ಇಮ್ಮುಡಿ ಕರ್ಣಪಾರ್ಮ್ಗನು ಪಂಪ ಪೊನ್ನರನ್ನ ನಾಗಚಂದ್ರ ಕವಿಗಳನ್ನು 
ವಕಾತ್ರ ಸ್ತು ತಿಸಿರುತ್ತಾ ನೆ, ಪ್ರಸ್ತ ತ ಕಾವ್ಯದ ಸಂಪಾದಕರು ಅಭಿನವ ಪಂಪನೆನಿಸಿದ 
ನಾಗಚಂದ್ರ ಕವಿಯನ್ನು ಕುರಿತು ಕರ್ಣಪಾರ್ಯ : ಕವಿ ಪ್ರಯೋಗಿಸಿರುವ "ಅದ ತನ' 


ಮೂರು ಜೈನ ಪುರಾಣಗಳು ; ಸಮೀಕ್ಷೆ 59 


ನೆಂಬ ಶಬ್ದವನ್ನು ಹಿಡಿದು, ಅದರ ಪೂರ್ವಪದ ಹಿನ್ನೆಲೆ ಕುರಿತು ಹನ್ನೆರಡು - 
ಹದಿಮೂರು ಪುಟಗಳಷ್ಟು (ಪುಟ. 10 ರಿಂದ 23) ಚರ್ಚೆ ಬೆಳಸಿದ್ದಾರೆ. ಅಲ್ಲದೆ 
ಅದರ ಸಂಬಂಧವಾಗಿ ಕಂತಿ - ಹಂಪರ ವಿಚಾರ, ದುರ್ಗಸಿಂಹನ ಹೇಳಿಕೆ, ಕವಿಚರಿತ್ರೆ 
ಕಾರರ ಮತ್ತು ಅಯ್ಕನವರ ವಾಗ್ವಾದಗಳು - ಇವೆಲ್ಲವನ್ನು ಉಲ್ಲೇಖಿಸಿದ್ದಾರೆ ; 
ಈ ಬಗ್ಗೆ ಪ್ರಸ್ತುತ ವಿವೇಚನೆಗೆ ಅಷ್ಟ ದೀರ್ಫ್ಥವಾದ ಚರ್ಚೆ ಇಂದಿಗೆ ಅಪ್ರಸ್ತುತ 
ವೆನಿಸುತ್ತದೆ. 


ಅನಂತರ ಸಂಪಾದಕರು ಕರ್ಣಪಾರ್ಯಕವಿಗೆ ಆಸರೆಯನ್ನು ನೀಡಿದವರ ಮನೆ 
ತನದ ವರಾಹಿತಿಗಳನ್ನೆಲ್ಲ ಕಲೆ ಹಾಕಿ, ಆಧಾರ ಸಹಿತವಾಗಿ ಚರ್ಚಿಸಿದ್ದಾರೆ, ಒಬ್ಬ ಕವಿಯ 
ಇತಿವೃತ್ತವನ್ನು ಹುಡುಕಿ ಕಟ್ಟಲು ಲಭ್ಯವಕಾಹಿತಿಗಳನ್ನು ಹೇಗೆ ಜಾಲಾಡಬೇಕೊ 
ಹಾಗೆ ಈ ಸಂಪಾದಕರೂ ಸಹ ಒಂದು ವ್ಯವಸ್ಥೆಗೆ ಬದ್ಧರಾಗಿ ವಸ್ತು ನಿಷ್ಕತೆಯಿಂದ 
ಉಪಲಬ್ಧ ಸಾಮಗ್ರಿಯನ್ನು ಜರಡಿ ಹಿಡಿದಿರುವುದು ಅನುಕರಣೀಯ ಯೋಗ್ಯ 
ಪ್ರಯತ್ನವಾಗಿದೆ. 


ತರುವಾಯ ನೇಮಿನಾಥ ಪುರಾಣದ ಕಾವ್ಕ ವಿಚಾರ ಕುರಿತು ಪರಿಶೀಲನೆಗೆ 
ತೊಡಗಿ, ಕಾವ್ಯದ ವಸ್ತು ಜೈನ ಪುರಾಣವಾದ್ದರಿಂದ ಜೈನ ಪುರಾಣಗಳ ಲಕ್ಷಣವನ್ನು 
ಪ್ರಸಿದ್ಧ ಜೈನಾಚಾರ್ಕರ ನಿರೂಪಣೆಯನ್ನು ಅವಲಂಭಿಸಿ ಚರ್ಚಿಸಿದ್ದಾರೆ ಮತ್ತು ಈ 
ಜೈನ ಪುರಾಣ ಲಕ್ಷಣಗಳು ಕರ್ಣಪಾರ್ಯನ ಕಾವ್ಯದಲ್ಲಿ ಎಲ್ಲೆಲ್ಲಿ ಅಳವಟ್ಟಿವೆಯೆಂಬುದನ್ನು 
ಕೂಲಂಕಷವಾಗಿ ಪ್ರತಿಪಾದಿಸಿದ್ದಾರೆ. 


ಕರ್ಣಪಾರ್ಯನ ಕಾವ್ಯದಲ್ಲಿರುವ ರಸ ಪ್ರತೀತಿ, ಶೈಲಿ, ಅಲಂಕಾರ, ಸಂಸ್ಕೃತ 
ವ್ಯಾವಹಾರಿಕ ವಾಕ್ಯಗಳು, ನಾಣ್ಣುಡಿಗಳು, ಪ್ರಾಚೀನ ವ್ಯಾಕರಣ ಮಯರ್ಕಾದೆ, 
ತ್ರಾಸಿನ ವಿಷಯ, ಕಥಾ ಸಾರಾಂಶ, ವಿಮರ್ಶೆ - ಇಷ್ಟನ್ನೂ ಆರೇಳು ಪುಟಗಳಲ್ಲಿ 
ಅಡಕವಾಗಿ ವಿವರಿಸಿದ್ದಾರೆ, ವಿವೇಚಿಸಿದ್ದಾರೆ. ಆಮೇಲೆ ಆಶ್ವಾಸಗಳ ಪ್ರಕಾರ ವಿಷಯ 
ಸೂಚಿಕೆಯನ್ನು ಪರಿಚಯಕಾತ್ಮಕವಾಗಿರುವಂತೆ ಸಂಯೋಜಿಸಿದ್ದಾರೆ; ಅಂದರೆ 
ಪ್ರತಿಯೊಂದು ಆಶ್ವಾಸದಲ್ಲಿಯೂ ಯಕಾವಯಕಾವ ಕಥಾಭಾಗ ಮತ್ತು ಪ್ರಮುಖ 
ಪಾತ್ರ - ಘಟನೆ ಬರುತ್ತದೆಂಬುದನ್ನು ಆಯಾ ಪುಟಗಳ ಪ್ರಕಾರ ವಿಂಗಡಿಸಿ ಸೂಚಿಸಿ 
ದ್ದಾರೆ. ಇದು ಓದುಗರಿಗೆ ಉಪಯುಕ್ತವಾಗಿರುವ ಏರ್ಪಾಟು. ಅಕ್ಷರ ಸ್ಕಾ ಲಿತ್ಯಗಳು 
ತೀರ ಕಡಮೆಯಿದ್ದು ಮುದ್ರಣ ವಿನ್ಯಾಸ ಪ್ರಶಂಸನೀಯವಾಗಿ ಬಂದಿದೆ. 


ನೇಮಿನಾಥ ಪುರಾಣ ಮತ್ತು ಹರಿವಂಶ ಪುರಾಣಗಳು ಸವಣನ ವಸ್ತುವಿರುವ 
ಜೆ ೈನಪುರಾಣಗಳು. ಇದರಲ್ಲಿ 22ನೆಯ ತೀರ್ಥಂಕರನಾದ ನೇಮಿನಾಥನ ಮತ್ತು ಆತನ 
ಸೋದರ ಪುತ್ರರಾದ ಕೃಷ್ಣ ಬಲರಾಮರ ಕಥೆಯೂ ಹೆಣೆದುಕೊಂಡಿದೆ, ಜೈನ 


60 ಸಾಧನೆ 


ಭಾರತಗಳ ಸ್ವರೂಪವು ಈ ಕಾವ್ಯಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕನ್ನಡದಲ್ಲಿ " 


ಯಂತೂ ಬೇರೆ ಯಾವ ತೀರ್ಥಂಕರ ಚರಿತೆಯೂ ಈ ನೇಮಿನಾಥ ಪುರಾಣದಷ್ಟು 


(ಕವಿ) ಜನಪ್ರಿಯವಾಗಿಲ್ಲ. ಪ್ರಾಕೃತದಲ್ಲಿದ್ದ ಈ ಪುರಾಣ ಕಥೆಯನ್ನು ಒಂದು 


ಸ್ಲತಂತ್ರ್ರ ಮಹಾಕಾವ್ಯವಾಗಿ ಸಂಸ್ಕೃತದಲ್ಲಿ ರಚಿಸಿದವನು ಪುನ್ನಾಟ ಸಂಘದ ಜಿನ 
ವ ಣಾ 4 
ಸೇನಾಚಾರ್ಯನು ; ಆತನ ಮಹಾಕಾವ್ಯದ ಹೆಸರೇ "ಹರಿವಂಶ ಪುರಾಣ' ಅದರ 


ಆಧಾರದಿಂದ ಆದಿಗುಣವರ್ವನು ಕನ್ನಡದಲ್ಲಿ ಪಂಪನಿಗಿಂತಲೂ 30 ವರ್ಷ ಮೊದಲು, : 


“ಹರಿವಂಶ' ಕಾವ್ಯವನ್ನೂ ರಚಿಸಿದ್ದಾನೆ. ಈ ಆದಿ ಗುಣರ್ಮನ ಹರಿವಂಶವಾಗಲೀ, 
ಇನ್ನೊಂದು ಕಾವ್ಯವಾದ ಶೂದ್ರಕವಾಗಲೀ ಉಪಲಬ್ಬವಿಲ್ಲ; ಆದರೆ ಆ ಎರಡೂ 
ಕಾವ್ಯಗಳಿಗೆ ಸೇರಿದ ಕೆಲವು ಬಿಡಿ ಪದ್ಮಗಳು ಅಲ್ಲಲ್ಲಿ ಶಾಸ್ತ್ರ ಮತ್ತು ಸಂಕಲನ ಕೃತಿಗಳಲ್ಲಿ 
ಉದಾಹೃತಗೊಂಡು ದೊರೆತಿವೆ. ನೇಮಿನಾಥ ಪ್ರರಾಣಗಳ ಪರಂಪರೆಯಲ್ಲಿ ಈಗ 
ಕನ್ನಡದಲ್ಲಿ ಪೂರ್ತಿಯಾಗಿ ಇಡೀ ಕಾವ್ಯ ದೊರೆತು ಪ್ರಕಟವಾಗಿರುವುದರಲ್ಲಿ ಕರ್ಣಪಾರ್ಕನ 
ಕಾವ್ಯವೇ ಮೊದಲಿನದು. ಅದರಿಂದ ಈ “ನೇಮಿನಾಥ ಪುರಾಣಂ” ಚಂಪೂ ಕಾವ್ಯಕ್ಕೆ 
ವಿಶಿಷ್ಟವಾದ ಸ್ಥಾನವಿದೆ ಮತ್ತು ಐತಿಹಾಸಿಕ ಮಹತ್ವವಿದೆ. ಕರ್ಣಪಾರ್ಯನು 
ಪಂಪರನ್ನ ಪೊನ್ನಾದಿ ಪ್ರಾಚೀನ ಕನ್ನಡ ಕವಿಗಳ ವಕಾನಸಪುತ್ರ. ಜೈನ ಭಾರತವನ್ನು 
ಬರೆಯುವಾಗಲೂ ಅಜೈನ ಭಾರತಗಳ ಕಥಾಂಶವನ್ನೂ ಸೇರಿಸಿಕೊಂಡಿದ್ದಾ ನೆ. ಅದರ 
ಎಸ್ಮಾರವಾದ ಚರ್ಚೆಗೆ ಡೆ ಪ್ರಬಂಧದಲ್ಲಿ ಎಡೆಯಿಲ್ಲ. 


ಕರ್ಣಪಾರ್ಯನ ತರುವಾಯ ವಕಾರ್ಗ ವಕಾರ್ಗ ಮತ್ತು ದೇಸಿ ಕಾವ್ಮಪಂಥಗಳಲ್ಲಿ 
ನೇಮಿನಾಥನ ಕಥೆ ಬೆಳೆದು ಬಂದಿದೆ. ವಸ್ತುಕವೆನಿಸಬಲ್ಲ ಕಾವ್ಯಗಳನ್ನು ಬಂಧುವರ್ಮ 
(ಹರಿವಂಶಾಭ್ಕುದಯ) ನೇವಿ:ಚಂದ್ರ (ಅರ್ಧನೇಮಿಪುರಾಣ) ಮಹಾಬಲಕವಿ 
(ನೇಮಿನಾಥ ಪುರಾಣಂ) ಇವರು ರಚಿಸಿದ್ದಾರೆ ; ವರ್ಣಕವೆನಿಸುವ ಹಾಡುಗಬ್ಬಗಳನ್ನು 
ಸಾಳ್ವಕವಿ(ಸಾಳ್ವಭಾರತ - ನೇಮಿನಾಥ ಚರಿತೆ), ಮಂಗರಸ ಸನ(ನೇಮಿಜಿನೇಶ ಸಂಗತಿ)- 
ಇತ್ಯಾದಿ. ಹೀಗೆ ಈ ವಸ್ತು ಕನ್ನಡದಲ್ಲಿ ಬೆಳೆದು ಬಂದಿರುವುದಕ್ಕೆ ಕರ್ಣಪಾರ್ಯನೂ 
ಪ್ರೆ (ರಣೆ ನೀಡಿದ್ದಾನೆ. 14 ಆಶ್ವಾಸಗಳ ಬೃಹತ್‌ ಕಾವ್ಯವನ್ನು ರಚಿಸಿದ್ದಾ ನ್ಮೆ 
ಅವನ ಕಾವ್ಯ ವನ್ನು ಕನ್ನಡ ಸಾಹಿತ್ಯ ಪರಿಷತಿ, ನ ವತಿಯಂದ ಗದ್ಮಾ ನುವಾದ. 
ಸಹಿತವಾಗಿ ಎರಡು ಸಂಪುಟಗಳಲ್ಲಿ ಪ್ಪ ಹಂಪ, ನಾಗರಾಜಯ್ಯ ಮತ್ತು ಆರ್‌. ಎ. 
ಕುಲಕರ್ಣಿ ಸಂಪಾದಿಸಿದ್ದು ಹೊರಬಂದಿದೆ. ಆದರೆ ಮೊಟ್ಟ ಮೊದಲನೆಯ ಸ ಸಲ ಕರ್ಣ 
ಪಾರ್ಮನ ಕಾವ್ಯವನ್ನು ಅಚ್ಚು ಕಟ್ಟಾಗಿ ಪ್ರಕಟಿಸಿದ ಶ್ರೈ ಯಸ್ಸು ಮದರಾಸು ವಿಶ್ವವಿದ್ಯಾ 
ನಿಲಯಕ್ಕೆ ನೆ "ಸಲ್ಲಬೇಕು, ಸುವಣರು 54 ವರ್ಷಗಳ ಹಂದೆ ಆಲ್ಲಿ ಕನ್ನ ಡಕ್ಕೆ. ಇದ್ದ 


ವಠಾನ್ಯ ತೆಗೆ ಇದು ಪ್ರತೀಕವಾಗಿ ನಿಂತಿದೆ; ಗ್ರಂಥ ಸಂಪಾದನೆಯ ಕ್ಷೇತ್ರದಲ್ಲಿಯೂ 
ಇದಕ್ಕೊ ಂದು ಚಾರಿತ್ರಿಕ ಮಹತ್ವವಿದೆ. 


ಮೂರು ಜೈನ ಪುರಾಣಗಳು : ಸಮೀಕ್ಷೆ 61 
2 
ಪಾರ್ಶ್ವಪಂಡಿತನ ಪಾರ್ಶ್ವನಾಥ ಪುರಾಣಂ 


ಹಳಗನ್ನಡ ಚಂಪೂಕಾವ್ಮಗಳಲ್ಲಿ ಉಪೇಕ್ಷೆಯಿಂದಾಗಿ ಕೆಲವಕ್ಕೆ ಸಲ್ಲಬೇಕಾದ 
ಕಾವ್ಯವಿಮರ್ಶೆ ಸಂದಿಲ್ಲ. ಈ ಬಗೆಯ ನಿರ್ಲಕ್ಷಿತ ಚಂಪೂಕಾವ್ಮಗಳಲ್ಲಿ ಪಾರ್ಶ್ವಪಂಡಿತ 
ಕವಿಯ ಪಾರ್ಶ್ವನಾಥ ಪುರಾಣಂ ಕಾವ್ಯವೂ ಒಂದು. 


ಪಾರ್ಶ್ವ ಪಂಡಿತನು 13ನೆಯ ಶತವರಾನವನ್ನು ಉದ್ಭಾಟಿಸಿದ ಕವಿ. ರನ್ನನಂತೆ 
ಜೀವನವನ್ನು ಕಟ್ಟಿಕೊಂಡವನು : ಬೆಳಗಾವಿ ಜಿಲ್ಲೆಯ ಪ್ರೌಢ ಚಂಪೂ ಕವಿಯಾದ 


. ಪಾರ್ಶ್ವಪಂಡಿತನು ತನ್ನ ತುಂಬು ಪ್ರಾಯದಲ್ಲಿ ಶಿಲಾಶಾಸನವನ್ನು ಬರೆದವನು. 


ಗೋಕಾಕ ತಾಲೂಕಿಕ ಕಲ್ಲೊಳೆ (ಕಲ್ಗೊಳೆ) ಶಾಸನವೆಂದು ವಿಖ್ಯಾತವಾಗಿರುವ 
ಸುದೀರ್ಫ ಶಾಸನವನ್ನು ಕ್ರಿ.ಶ. 1205 ರಲ್ಲಿ ರಚಿಸಿದವನು ಪಾರ್ಶ್ವಪಂಡಿತ ಕವಿ: 


ಲಲಿತ ಪದಾರ್ಥಾಶಂಕ ತಿ 

ಗಳಿನೊಸರ್ವ ರಸಂಗಳಿಂದೆ ಬುಧರೊಳ್ಳುಳಕಾ 
ವಳಿ ಸಸ್ಕಮೊಗೆಯ ಕವಿಕುಳ 

ತಿಳಕಂ ಶಾಸನಮನೊಲ್ಲು ಪೇಟ್ಮಿಂ ಪಾರ್ಶ್ವಂ : 


ಕಲ್ಲೊಳೆಯ ಶಾಸನ ಒಂದು ಸೊಗಸಾದ ಪುಟ್ಟ ಚಂಪೂಕಾವ್ಯ: 29 ವೃತ್ತ 
ಪದ್ಯಗಳು: ಕಂದ ಪದ್ಯಗಳೂ, ಗದ್ಯವೂ ಈ ಶಾಸನದಲ್ಲಿವೆ. ಕಲ್ಯಾಣ ಚಾಳುಕ್ಕರ 
ಆಶ್ರಯದಲ್ಲಿ ಆಳಿದ ಸವದತ್ತಿಯ (ಸವಣದತ್ತಿ) ರಟ್ಟರ ರಾಜಪೀಳಿಗೆಯೊಂದಿಗೆ 
ಆ ರಟ್ಟರ ಅಧೀನದಲ್ಲಿದ್ದ ಯದುಕುಲದ ಹಗರಟಗೆ ನಾಡಿನ ಕುಪಣಪುರವರಾಧೀಶ್ವರರ 
ವಂಶವೃಕ್ಷವನ್ನೂ ಈ ಕಲ್ಲೊಳೆ ಶಾಸನದಲ್ಲಿ ಪರಿಚಯಿಸಿದೆ. ಇಷ್ಟು ಐತಿಹಾಸಿಕ 
ವಿವರಗಳಿಂದ ಇಡಿಕಿರಿದ ಮಹತ್ವದ ಶಾಸನದಲ್ಲಿ ಸಿಂದನ ಕಲ್ಲೊಳೆಯೊಳಗೆ ಹಗರಟಗೆ 
ಯದುಕುಲಾಂಬರದ್ಕುಮಣಿ ಇಮ್ಮಡಿ ರಾಜನು ಕಟ್ಟಿಸಿದ ಬಸದಿಗೆ ಎಲ್ಲ ತೆರಿಗೆಗಳನ್ನೂ 


ಬಿಟು ) ಕೊಟ್ಟಿ } ದಾಖಲೆಯಿದೆ, ಈ ಬಸದಿಗೆ ಕೊಂಡಿ ಮೂರುಸಾವಿರದ ರಾಜನಾದ ಕಾರ್ತ 
- ವೀರೈನೂ ಸಹ ದತ್ತಿಯಿತ್ತನು. ಆ ಪ್ರಸಂಗದಲ್ಲಿ ರಾಜನಿಗೆ ಪಾರ್ಶ್ವಪಂಡಿತನ ಕಾವ್ಯ 


ಶಕ್ತಿ ಮೆಚ್ಚುಗೆಯಾಗಿ ತನ್ನ ಆಸ್ಮಾನ ಕವಿಯನ್ನಾಗಿ ಸ್ವೀಕರಿಸಿದನು. ಶಾಸನಕವಿ 
ಪಾರ್ಶ್ವನು ಮುಂದೆ ರಾಜನ ಒಡ್ಡೋಲಗದಲ್ಲಿ 16 ಅಶ್ವಾಸಗಳ ಪ್ರೌಢ ಚಂಪೂ 
ಕಾವ್ಯವಾದ ಪಾರ್ಶ್ವನಾಥ ಪುರಾಣವನ್ನು ರಚಿಸಿದನು. ಈ ಕಾವ್ಯವನ್ನು ಮದರಾಸು 
ವಿಶ್ವವಿದ್ಯಾಲಯ ಅತ್ಯಂತ ಸುಂದರವಾಗಿ ಪ್ರಕಟಿಸಿದೆ (1954). ಅದನ್ನು ಸಂಪಾದಿಸಿ 
ಕೊಟ್ಟವರು ಪ್ರೊ. ಎಂ. ಮರಿಯಪ್ಪ ಭಟ್ಟ ಮತ್ತು ಎಂ. ಗೋವಿಂದರಾವ್‌, 
ಸಂಷಾದಕದ್ವಯರ ಪರಿಶ್ರಮವು ಪ್ರಶಂಸನೀಯವಾಗಿದೆ, ಅನುಕರಣೀಯ ಯೋಗ್ಯ 
ವಾಗಿದೆ. ಇಪ್ಪತ್ತೆರಡು ಪುಟಗಳ ಉಪೋದ್ಭಾತವು ಇಂಗ್ಲಿಷ್‌-ಕನ್ನಡ ಎರಡೂ 


62 ಸಾಧನೆ 


ಭಾಷೆಗಳಲ್ಲಿದ್ದು ಸಂಶೋಧಕರಿಗೆ ಆಕರ ಸ್ವರೂಪಿಯಕಾಗಬಲ್ಲ ವಕಾಹಿತಿಗಳನ್ನು ಸಂಗ್ರ 
ಹಿಸಿಕೊಟ್ಟಿದೆ. ಕವಿ ಕಾವ್ಯವಿಚಾರ, ಮನೆತನ, ಕಾಲಜಿಜ್ಞಾಸೆ, ಶಾಸನ ರಚನೆ, ಅಂದಿನ 
ಸಾಹಿತ್ಯ ಪರಿಸರ-ಇವಿಷ್ಟನ್ನೂ ಸಂಗ್ರಹವಾಗಿ, ಸಮರ್ಪಕವಾಗಿ ಪ್ರತಿಪಾದನೆ 
ವಕಾಡಿದ್ದಾರೆ. 


ಸಂಪಾದಕರು ಈ ಕಾವ್ಯದ ಐತಿಹಾಸಿಕ ಹಿನ್ನೆಲೆಯನ್ನೂ ತಿಳಿಸಿ ಉಪಕರಿಸಿದ್ದಾರೆ. 
ಸವದತ್ತಿಯ ರಟ್ಟಕುಲದ ರಾಜ-ರಾಣಿಯರ ವಂಶಾವಳಿಯನಿತ್ತು, ಅವರಲ್ಲಿ ಪಾರ್ಶ್ವ 
ಪಂಡಿತನ ಪೋಷಕರನ್ನು ಗುರುಗಳನ್ನು ತಿಳಿಸಿರುತ್ತಾರೆ. ಅಲ್ಲದೆ ಇದೇ ರಾಜವಂಶದ 
ಪ್ರಸಿದ್ಧ ಮತ್ತು ಪ್ರೌಢ ಚಂಪೂ ಕವಿಶ್ರೇಷ್ಠನಾದ ನೇಮಿಚಂದ್ರನಿಗೆ ಆಶ್ರಯ ಕೊಟ್ಟು 
ಲೀಲಾವತಿಯೆಂಬ ಶೃಂಗಾರ ಕಾವ್ಯವನ್ನು ರಚಿಸಲು ನೀಡಿದ ಪ್ರೇರಣೆಯನ್ನೂ 
ಸಂಪಾದಕರು ಪ್ರಸಂಗೋಚಿತವಾಗಿ ಪ್ರಸ್ತಾಪಿಸಿದ್ದಾರೆ. ಮರೆಯದೆ ಹೇಳಬೇಕಾದ 
ದ್ಮೆಂದರೆ, ಕಾವ್ಯದ ಮುಖ್ಯ ಪಾತ್ರದೊಂದಿಗೆ ಆಶ್ರಯದಾತರನ್ನೂ ಸಮೀಕರಿಸಿ 
ಅಭೇದ ಭಾವದಿಂದ ವರ್ಣನೆ ವಕಾಡಿರುವುದನ್ನು ಸಂಪಾದಕರು ತೋರಿಸಿಕೊಟ್ಟಿರು 
ತ್ತಾರೆ. ನಾಗಚಂದ್ರನ ಜೀವನ ಮತ್ತು ಕಾವ್ಕವಕಾರ್ಗವನ್ನು ಪಾರ್ಶ್ವಪಂಡಿತನು 
ವಕಾದರಿಯಾಗಿ ಸ್ವೀಕರಿಸಿ ಹೇಗೆ ಅನುಸರಿಸಿದ್ದಾನೆಂಬುದನ್ನು ಉದಾಹರಣೆ ಸಹಿತ 
ಸೂಚಿಸಿದ್ದಾರೆ. ನಾಗಚಂದ್ರನೂ ಚಾಳುಕ್ಕರ ಆಶ್ರಯದ ಮಹಾಕವಿ; ಅದೇ 
ಚಾಳುಕ್ಕರ ಮಂಡಲೇಶ್ವರರ ಮನೆತನವಾಗಿದ್ದುದು ಪಾರ್ಶ್ವಕವಿ ಇದ್ದ ಸವದತ್ತಿಯ 
ರಟ್ಟರದು. ಕಾವ್ಯದ ವರ್ಣನೆಗಳಲ್ಲಿ ಈ ಕವಿಗೆ ನಾಗಚಂದ್ರನ ಪ್ರಭಾವ ಮತ್ತು 
ಪ್ರೇರಣೆ ನೀಡಿದೆಯೆಂಬುದನ್ನು ತೌಲನಿಕವಾಗಿ ಸಂಪಾದಕರು ಗುರುತಿಸಿರುತ್ತಾರೆ. 


ಪಾರ್ಶ್ವಪಂಡಿತನ ಹೆಚ್ಚಳಗಳಲ್ಲಿ ಇನ್ನೊಂದನ್ನೂ ಇಲ್ಲಿ ಹೆಸರಿಸಬೇಕು. ಕವಿಗೆ 
ಕವಿ ಮುನಿವಂ- ಎಂಬೊಂದು ಪ್ರಯೋಗವನ್ನು ವೈಯಕಾಕರಣಿ ಕೇಶಿರಾಜನು 
ಉದಾಹರಿಸಿದ್ದಾನೆ. ಆದರೆ ಎಲ್ಲ ಕವಿಗಳೂ ಪರಸ್ಪರ ದ್ವೇಷಿಗಳೆಂದು ಸಾರಾಸಗಟು 
ತೀವರ್ಕಾನಿಸ ವಕು ಅನ್ಯಾಯ ವಕಾಡಿದಂತೆ. ಕವಿಗೆ ಕವಿ ಒಲಿವಂ-ಎಂದೂ ಹೇಳ 
ಬಹುದಾದಂತಹ ಮೇಲ್ಪಂಕ್ತಿಯಾಗಿ ನಿಂತ ಸುಜನೋತ್ತಂಸ ನಂತಹ ಕವಿಗಳೂ ಇದ್ದಾರೆ. 
ಪಾರ್ಶ್ವ ಪಂಡಿತನು ಇಂಥ ಅಮತ್ಸರಿ ಕವಿ. ರನ್ನನು ಶ್ರೀಯುತರು ಉದಾರಿಗಳೂ, 
ವಾರ್ಕ್‌ ಶ್ರೀಯುತರು ಅಮತ್ಸರಿಗಳೂ ಆಗಬೇಕೆಂದಿದ್ದಾನೆ. ಪಾರ್ಶಪಂಡಿತನು 
ಅಸೂಯೆಯಿಲ್ಲದ ವಾತ್ಸಲ್ಮನಾದ ಹೃದಯವಂತ ಕವಿ. ಕನ್ನಡದ ಅನೇಕ ಪ್ರಾಚೀನ 
ಕವಿಗಳಿಗೆ ತನ್ನ ಪದ್ಯಪುಷ್ಪಗಳನ್ನು ಕಟ್ಟಿ ಪದ್ಮಪ್ರಷ್ಟಾಂಜಲಿಯನ್ನು ಅರ್ಪಿಸಿದ್ದಾನೆ. 
ಪಂಪ ಪೊನ್ನರನ್ನ ಆದಿಗುಣವರ್ಮ ವೊದಲಾದ ಹಳೆಯ ಕವಿಗಳಿಗೆ ಕೆ | ಮುಗಿಯುವುದು 
ವಾಡಿಕೆಯೇ ಆಗಿದೆ. ಆದರೆ ಪಾರ್ಶ್ವನು ಪುರಾತನ ಕವಿಗಳೊಡನೆ ನೂತನ ಕವಿಗಳನ್ನೂ, 
ತನ್ನ ಸಮಕಾಲೀನ ಜತೆಗಾರರಾದ ಕವಿಗಳನ್ನು ಸೇರಿಸಿ ಅವರೊಳಗೆ ಯಾವ ಭೇದವೂ 
ಇಲ್ಲದೆ ಸ್ಪುತಿಸಿದ್ದಾನೆ; ಇದು ಆತನ ಮನೋವೆ ೈಶಾಲ್ಕವನ್ನು ತೋರಿಸುತ್ತದೆ. 


ಮೂರು ಜೈನ ಪುರುಣಗಳು : ಸಮೀಕ್ಷೆ 63 


ಪಾರ್ಶ್ವ ಪಂಡಿತನಂತೆ ಪೂರ್ವಕವಿಗಳ ಕಾವ್ಯ ವಿಮರ್ಶೆಯನ್ನು ವಕಾಡಿದ ಕವಿಗಳು 
ಪ್ರಾಯಃ ಬೇರೆ ಯಕಾರೂ ಇರಲಾರರು - ಎಂದು ಸಂಪಾದಕರು ಅಭಿಪ್ರಾಯ 
ಪಟ್ಟಿರುವುದು ಸಮಂಜಸವಾಗಿದೆ. 


ಪಾರ್ಶ್ವನಾಥ ಪುರಾಣದ ಕಥಾಸಾರವನ್ನು ಅಚ್ಚುಕಟ್ಟಾಗಿ ಎರಡೇ ಪುಟಗಳಲ್ಲಿ 
ಸಂಗ್ರಹಿಸಿದ್ದಾರೆ. ಅನಂತರ ಈ ಕಥೆಯಲ್ಲಿ ಕವಿ ವಕಾಡಿಕೊಂಡಿರುವ ವಕಾರ್ಪಾಟುಗಳು 
ಯಾವುವು ಎಂಬುದನ್ನು ಎತ್ತಿತೋರಿಸಿದ್ದಾರೆ. ತರುವಾಯ ಪಾರ್ಶ್ವಕವಿಯ ವರ್ಣನಾ 
ಸಾಮರ್ಥ್ಯ ಎಂತಹುದು ಎಂಬುದಕ್ಕೆ ತಕ್ಕ ದೃಷ್ಟಾಂತಗಳನ್ನಿತ್ತು ತೋರ್ಪಡಿಸಿದ್ದಾರೆ. 
ಲವಣಸಮುದ್ರ, ಸೂರ್ಯೋದಯ ವರ್ಣನೆ, ಮಂದವಕಾರುತ, ಗುಣದ ಉನ್ನತಿ, 
ಶೃಂಗಾರರಸ ಪೋಷಣೆ, ಲತೆ - ಲತಾಂಗಿ ಸಾದೃಶ್ಯ ಕಲ್ಪನೆ, ಸಂಗೀತ - ನೃತ್ಯ, 
ವಿರಹ - ವಿಯೋಗ, ಶರತ್ಕಾಲ, ಮಳೆಗಾಲ, ಶಿಶಿರ ಯತುವರ್ಣನೆ - ಹೀಗೆ ಪಾರ್ಶ್ವ 
ಕವಿಯ ವರ್ಣನೆಯ ಮಾದರಿಗಳನ್ನು ಉದಾಹರಿಸಿದ್ದಾರೆ: ಕವಿಯ ವರ್ಣನಾ 
ಸಾಮರ್ಥ್ಯದ ಸ್ಪೋಪಜ್ಞತೆ ಹೊಸತನ ಬೆರಗು ಚಮತ್ಕಾರ ಚಿತ್ತಾಕರ್ಷಣೆ ಇವನ್ನು 
ಸ್ಪಷ್ಟ ಪಡಿಸಿದ್ದಾರೆ. ನಾಗಚಂದ್ರ ಮತ್ತು ರನ್ನಾದಿಗಳ ಪ್ರಭಾವವಿರುವ ಭಾಗಗಳನ್ನೂ 


ಸಹ ಸಂಪಾದಕರು ವಸ್ತು ನಿಷ್ಠರಾಗಿ ವಿವೇಚಿಸಿದ್ದಾರೆ : 


ವಾರಿಯ ಬಟತಿಯನೆ ಸವತಿಯ 

ತೋರಿದವೆನಿಸಿರ್ದ ಮೊಲೆಯ ಮೇಲಧಿಪನ ಕ 

ಣ್ಲೋರಂತೆ ಪರಿದು ನೆಲಸಿರೆ 

ನೀರೊಳಗಿರ್ದುಂ ಬೆಮರ್ತಳೊರ್ವಳೆ ಮುಳಿಸಿಂ : (9-131) 


ಎಂಬ ಪದ್ಯವು ರನ್ನನು ಹೇಳುವ ನೀರೊಳಗಿರ್ದ್ದು ಬೆಮರ್ತ್ತ್ರನುರಗ ಪತಾಕಂ 
ಎಂಬ ಕಲ್ಪನೆಯ ಅನುರಣನೆಯೆಂದಿದ್ದಾರೆ. ಸರಿಯೆ; ಆದರೆ ಪಾರ್ಶನ ಕಲ್ಪನೆ 
ಯಲ್ಲಿ ಮನೋಜ್ಞತೆಯಿದ್ದು ರಸಿಕರೂ, ಕಾವ್ಯಪ್ರೇಮಿಗಳೂ ಮತ್ತೆ ಮತ್ತೆ ಮೆಲಕು 
ಹಾಕಬಹುದಾಗಿದೆ. 


ಕಳೆಮಕಣಿಶಂಗಳೆಂ ಬ 

ಲ್ಲಿ ಳಿಗಳ್‌ ನಸುಗರ್ಜಿಜಡಿಯೆ ಪಾಮರಿಯರ್ಮಂ 
ಡಳಿಸಿ ನೆಭದಲ್ಲಿ ತಳದವು 

ನಳಯಾಕೃತಿವೆತ್ತ ಶಕ್ರಚಾಪದ ಚೆಲ್ವಂ ; : 


ಎಂಬ ಪದ್ಮವನ್ನು ಉದಾಹರಿಸಿ ಸಂಪಾದಕರು : ಹಸುರು ಬಣ್ಣದ ಗಿಳಿಗಳು ಕೆಂಪಾದ 
ಚಂಚುಗಳಲ್ಲಿ ಹಳದಿ ಬಣ್ಣದ ತೆನೆಗಳನ್ನು ಹೊತ್ತುಕೊಂಡು ಮಂಡಳಾಕಾರವಾಗಿ 
ಗಗನದಲ್ಲಿ ಚಲಿಸುತ್ತ ಕಾಮನ ಬಿಲ್ಲನ್ನು ಹೋಲುವ ಈ ಚಿತ್ರವು ಎಷ್ಟು ಮನೋಹರ 
ವಾಗಿದೆ. ಇದನ್ನು ಇಷ್ಟು ಸುಂದರವಾಗಿ ವರ್ಣಿಸಿರುವ ಕವಿಯ ಜಾಣ್ಮೆಯನ್ನು 


64 ಸಾಧನೆ 


ಎಷ್ಟು ಹೊಗಳಿದರೂ ಸಾಲದು-ಎಂದು ಆಶ್ಚರ್ಯೋದ್ಧಾರಗಳನ್ನು ಹೊಮಿಸಿದ್ದಾರೆ. 
ಆದರೆ ಇದೂ ಸಹ ಸಂಪೂರ್ಣವಾಗಿ ರನ್ನನು ಅಜಿತಪುರಾಣದಲ್ಲಿ (6-12) ಕೊಟ್ಟಿರುವ 
ಇಂತಹುದೇ ಮತ್ತು ಇದಕ್ಕಿಂತಲೂ ಸುಂದರ ತರವಾದ ಕಂದ ಪದ್ಯದ ವರ್ಣನೆಯ 
ಛಾಯಕಾನುವರ್ತಿಯಕಾಗಿದೆಯೆಂಬುದನತ್ನಿ ನೋಡಬಹುದು: 


ಅವಿರಳ ತಮಾಳ ಭೂರುಹ 

ನಿವಹದ ಮೇಲೋಳಿವಟ್ಟು ಪಾಜುವ ಗಿಳಿ ಪೋ 

ಲ್ತುವು ಕಣಯ ಮುಗಿಲ ಮೇಲೊ 

ಪ್ಲುವ ರುಂದ್ರ ಸುರೇಂದ್ರ ಚಾಪರುಚಿರ ಶ್ರೀಯಂ : : 6-12 


ಇದೇ ರೀತಿಯಕಾಗಿ ನಾಗಚಂದ್ರನು ರಾಮಚಂದ್ರಚರಿತ ಪುರಾಣದಲ್ಲಿ ರಚಿಸಿರುವ 


ಗುಣಹಾನಿಯಿಂಧೋಗತಿ 

ಗುಣದಿಂ ಸ್ವರ್ಗಾಪವರ್ಗಸುಖಮಕು ಮೆನಲ್‌ 
ಗುಣಹೀನನ ಸಿರಿಯಿಂದಂ, 

ಗುಣಿಗಳ ಬಡತನಮೆ ನಾಡೆಯುಂ ಲೇಸಲ್ತೇ ॥ 


ಎಂಬ ಕಂದ ಪದ್ಮದ ಭಾವಾನುವಾದವನ್ನು ಪಾರ್ಶ್ವಪಂಡಿತನು 


ಗುಣಹೀನನೆನಿಪ ಕಮಠನ ; 
ಪಣಮುಂ ಕುಲಮುಂ ಮಹೋನ ತಿಯನಿಂತೇಕ 
ಕ್ಷಣಮಿರಿಸಲಾರವದ ಜಂ 

ಗುಣಮೆ ಮಹೋನ್ನತಿಗೆ ಕಾರಣಂ ಪೆಚತುಂಟೆ ; : 


ಎಂಬುದಾಗಿ ಪ್ರತಿಧ್ವ ನಿಸಿರಬಹುದೆಂದಿದ್ದಾ ರೆ. ಆದರೆ ಸವಣನವಾದ ಅಭಿಪ್ರಾಯ 
ಮತ್ತು ಅಭಿವ್ಯಕ್ತಿಗಳು ಕಂಡು ಬಂದೊಡನೆ ಹಳೆಯ ಕವಿಯಿಂದ ಹೊಸಕವಿ ಸ್ವೀಕರಿಸ 
ಬೇಕೆಂದು ತೀವರ್ಣನಿಸುವುದೂ ಕಷ್ಟದ ಕೆಲಸ. ಒಂದೇ ಬಗೆಯ ಕಲ್ಪನೆ "ಚಿಂತನೆ 
ವರ್ಣನೆ ನಿರೂಪಣೆಗಳೂ, ಆಕಸ್ಮಿಕ ಸಾದ ೃಶ್ಯಗಳೂ ಆಗಿರುವ ಸಾಧ್ಯ ತೆಯನ್ನು ತಳ್ಳಿ 
ಹಾಕಲು ಬರುವುದಿಲ್ಲ. ಪಾಶ ಪಂಡಿತನು ಕೇವಲ ಮುಚಿ ಪೋದ ಕೆವಿಯಂತಿರೆ 
ಗೂಡಾರದ ಕವಿಯಲ್ಲ, ಗುಹಾಧ್ವ ನಿಯಲ್ಲ. ಪಾರ್ಶ್ವನು ಸ ತಂತ್ರ ನೂ ಸಮರ್ಥನೂ 
ಆದ ಕವಿ. ಪಾಠ ರ್ರ ನಾಥ ಪುರಾಣದಲ್ಲಿ. ಸಾದ ,೦ತವಾಗಿ ಅತನ ಸ ಸೃಜನ ಸಾಮರ್ಥ್ಯ 
ವಿಶೇಷ ಪ್ರವಕಾಣದಲ್ಲಿ ಕೆನೆ ಕಟ್ಟಿದೆ. ಸಂಸ್ಕೃತ ಪ್ರಾಕೃತ.ಮತ್ತು ಕನ್ನಡ ಭಾಷೆಗಳಲ್ಲಿ 
ಆತನಿಗಿರುವ ಪಾಂಡಿತ 'ದಿಂದಾಗಿಯೋ (ಪಾಶ ೯) ಪಂಡಿತ ಎಂಬ ಹೆಸರು ರೂಡಿಗೆ 
ಬಂದಿದೆ, ಕನ್ನ ಡಕ್ಕೆ ಸಮದಂಡಿಯಕಾದ ಸ ಸಂಸ್ಕೃ ತ ಭಾಷಾ ಪ್ರಾಬಲ ವನ್ನು ಪ್ರಕಟಿಸುವ 
ಕಾವ್ಯಭಾಗಗಳನ್ನು ಪ್ರತಿಯೊಂದು ಆಶಾ ಸದಲ್ಲಿಯೂ ಮನಗಾಣಬಹುದು. ಉತ್ತರ 
ಪುರಾಣದಲ್ಲಿ ಗುಣಭದ್ರಾ ಚಾರ್ಕನು 170 ಶ್ಲೋಕಗಳಲ್ಲೂ, ಚಾವುಂಡರಾಯನು 
ಕೇವಲ 170 ಪಂಕ್ತಿ ಗಳಲ್ಲೂ ಹ ರ್ಸೈನಾಥನ ಕಥೆಯನ್ನು ಸಂಕ್ಷಿಪಿಸಿದ್ದಾ ರೆ: ಅದನ್ನು 
ಈ ಕನ್ನಡ ಕವಿ ದೀರ್ಫ್ಥವಾಗಿ 16 ಆಶ್ವಾಸಗಳಿಗೆ ಲಂಬಿಸಿದ್ದಾನೆ. 


ಮೂರು ಜೆ ೈನ ಪುರಾಣಗಳು : ಸಮೀಕ್ಷೆ 65 


4 ಸಂಪಾದಕರ ಉವಾಚ : “ಮತ್ತೊಂದು ನೂತನ ವಿಷಯವನ್ನು ಇಲ್ಲಿ ಹೇಳುವುದು 
' ಸುಸಂಗತವೆನಿಸುತ್ತದೆ., ಮಿಕ್ಕಿನ ದ್ರಾವಿಡ ಭಾಷೆಗಳಲ್ಲಿ ಮಣಿ ಪ್ರವಾಳ ಶೈಲಿಯಲ್ಲಿ 
ಸ ಬರೆದ ಗ್ರಂಥಗಳು ವಿಪುಲವಾಗಿದೆ. ಆದರೆ ಪಾರ್ಶ್ವನ ಗ್ರಂಥವು ದೊರೆಯುವವರೆಗೆ 
3 ಕನ್ನಡದಲ್ಲಿ ಈ ರೀತಿಯ ಗ್ರಂಥವು ಇಲ್ಲವೆಂದೇ ವಿದ್ವಾಂಸರ ಅಭಿಪ್ರಾಯವಿತ್ತು. 
: ಕನ್ನಡದಲ್ಲಿಯೂ ಮಣಿಪ್ರವಾಳ ಶೈಲಿಯ ಗ್ರಂಥವು ಇತ್ತೆಂಬುದನ್ನು ತೋರಿಸಿಕೊಟ್ಟ 
. ಕೀರ್ತಿಯು ಪಾರ್ಶ್ವಪಂಡಿತನಿಗೆ ಸಲ್ಲುವುದು. ಈ ರೀತಿಯಲ್ಲಿ ಗ್ರಂಥ ನಿವರ್ಕಾಣ 
' ಮಾಡಿ ಅಗ್ಗಳನೆನಿಸಿಕೊಂಡವನು ಕವಿಅಗ್ಗಳನು; ಈ ವಿಚಾರವಾಗಿ ಪಾರ್ಶ್ವಕವಿಯು 
' ಹೀಗೆ ಹೇಳಿದ್ದಾನೆ. 


ವಾಸ್ತವ ಭಕ್ತಿಯುತಂ ರೂ 
ಪಸ್ತವನ ಮಣಿ ಪ್ರವಾಳಮಂ ಜಿನನಾಥ 


ಸ್ಮಾಸ್ತವನ ಮನೊದವಿಸಿ ಭುವ 
ನಸ್ತುತನಾದಗ್ಗ ಳಂಗಮಗ್ಗಳರೊಳರೇ : : (1-62) 


ರ್‌ ್‌ಟ್‌ ಟ್‌ ಚ a ್ಚ್‌ 


ನಮಗೆ ತಿಳಿದಿರುವಂತೆ ಅಗ್ಗಳನ ಪ್ರಸಿದ್ಧ ಗ್ರಂಥವು ಚಂದ್ರಪ್ರಭ ಪುರಾಣವು, 

ಅವನ ರೂಪಸ್ತವನ ಮಣಿಪ್ರವಾಳವಾಗಲಿ, ಜಿನನಾಥಸ್ಥಾಸ್ತವನವಾಗಲಿ ಕಾಲನ 

 ಕೆರಾಳವಾದ ದವಡೆಯೊಳಗೆ ಸೇರಿಕೊಂಡಿರುವುದರಿಂದ ಅವುಗಳ ಬೆಲೆಯನ್ನರಿಯುವ 

ಭಾಗ್ಯವು ನಮಗೆ ಇಲ್ಲದಂತಾಗಿದೆ. ಅವನ ಜಿನವೃಂದಸ್ತವನವನ್ನು ಕವಿಯು 

ಮತ್ತೊಂದು ಪದ್ಮದಲ್ಲಿ (1-67) ಹೊಗಳಿರುವುದನ್ನು ನೋಡಿದರೆ ಆದು ಬಹಳ 
ಪ್ರಸಿದ್ಧವಾದ ಗ್ರಂಥವಾಗಿದ್ದಿರಬೇಕೆಂದು ತೋರುವುದು.” 


ಒಟ್ಟಾರೆಯಠಾಗಿ ಪರಿಶೀಲಿಸಿ ಹೇಳಬೇಕಾದ ಅಭಿಪ್ರಾಯೋಕ್ತಿಎಂದರೆ ಪ್ರೊ. 
ಮರಿಯಪ್ಪಭಟ್‌ ಮತ್ತು ಎಂ. ಗೋವಿಂದರಾವ್‌ ಅವರು ಈ ಪಾರ್ಶ್ವನಾಥ ಕವಿಗೆ 
ಸುಯೋಗ್ಯವಾದ ವಿಮರ್ಶೆಗೆ ಬೇಕಾದ ಭೂಮಿಕೆಯನ್ನು ದಿಗ್ದರ್ಶನ ವಕಾತ್ರದಿಂದ 
ಸಿದ್ಧಪಡಿಸಿದ್ದಾರೆ. ತಾವು ಈ ಕಾವ್ಯವನ್ನು ಸಂಪಾದಿಸುವ ವೇಳೆಗೆ ಕವಿಕಾವ್ಯ 
ಜಿಜ್ಞಾಸೆ ಸಂಬಂಧವಾಗಿ ಲಭ್ಯವಾಗಿದ್ದ ಸಂಶೋಧನ ಸಾಮಗ್ರಿಯನ್ನು, ಅಂಗೈಮೇಲಣ 
ನೆಲ್ಲಿಕಾಯಿಯಂತೆ, ಪೂರ್ತಿಯಕಾಗಿ ಅವಲೋಕಿಸಿದ್ದಾರೆಂಬ ವಾಸ್ತವ ವಿಚಾರವನ್ನು 
ಸ್ತುತಿಸಲೇಬೇಕು. “ಅಂತೂ ಕವಿಯು ಈ ಗ್ರಂಥವನ್ನು ಉತ್ತಮವಾದ ಭಾಷಾ 
ಶೈಲಿಯಲ್ಲಿ ರಚಿಸಿದ್ದಾನೆ. ಈ ಕಾವ್ಯದ ಹಲವು ಪದ್ಯಗಳು ಮಧುರವಾಯೂ, 
ಲಲಿತವಾಗಿಯೂ ಇವೆಯೆಂಬುದನ್ನು ಹಿಂದಿನ ಕೆಲವು ದೃಷ್ಟಾಂತಗಳಿಂದ 
ತಿಳಿಯಬಹುದು. ಆದುದರಿಂದ ಪಾರ್ಶ್ವನು ಪ್ರೌಡಕವಿಯೆನ್ನುವುದಕ್ಕೆ ಯಕಾವ 
ಆಡ್ಮಿಯೂ ಇಲ್ಲ”--ಎಂಬ ತೀರ್ಮಾನಕ್ಕೆ ತಲುಪುವುದಕ್ಕೆ ಮೊದಲು ಸಂಪಾದಕರು 
ವಹಿಸಿರುವ ಎಚ್ಚರವು ಮೆಚ್ಚತಕ್ಕದ್ದಾಗಿದೆ. ಅಪ್ಪಕಟಿತವಾದ ಪ್ರಾಚೀನ 


66 ಸಾಧನೆ 


ಕನ್ನಡ ಗ್ರಂಥಗಳನ್ನು ಸಾಧ್ಯವಾದ ಮಟ್ಟಿಗೆ ಪ್ರಕಾಶಪಡಿಸುವ ಸದುದ್ದೇಶವನ್ನಿಟ್ಟು 
ಕೊಂಡು ಪ್ರಸ್ತುತ ಕಾರ್ಯವನ್ನುಪಕ್ರೆಮಿಸಿದೆವು. 13ನೆಯ ಶತವಕಾನದ ಪೂರ್ವಾರ್ಧ 
ದಲ್ಲಿ ಬಾಳಿ ಕನ್ನಡದಲ್ಲಿ ಪ್ರಸಿದ್ಧ ಕವಿಯೆನಿಸಿದ್ದ ಪಾರ್ಶ್ವಪಂಡಿತನ ಈ ಪಾಶ ನಾಥ 
ಪುರಾಣವನ್ನು ಈಗ ಪ್ರಕಟಿಸುವುದಕ್ಕೆ ಸಂತೋಷಪಡುವೆವಾದರೂ ಇದರಲ್ಲಿ ಕೆಲವು 
ಲೋಪದೋಷಗಳು ಅನಿವಾರ್ಯವಾಗಿ ನುಸುಳಿಕೊಂಡಿವೆಯೆಂದು ಹೇಳುವುದಕ್ಕೆ 
ಸಂಕೋಚಪಡುತ್ತೇವೆ. ಇದಕ್ಕೆ ನಮ್ಮ ಔದಾಸೀನ ವು ಕಾರಣವಲ್ಲ ವೆಂಬುದನ್ನು 
ಬಿನ್ನವಿಸಿಕೊಳ್ಳುತ್ತೇವೆ. ಈ ಮಹಾಕಾವ್ಯ ದ ಪ್ರತಿಯು ಎಲ್ಲೆಲ್ಲಿ ದೊರೆಯಬಹುದು 
ಎಂಬ de ಅಲ್ಲಲ್ಲಿಗೆ ಪತ್ರ ಬರೆದವು. ಮೂಡಬಿದರೆ ಜೈನ ಮಠಕ್ಕೆ 
ಬರೆದೆವು. ಅರಾ ಲೈಬ್ರರಿಯವರೊಡನೆ ಪತ್ರ ವ್ಯವಹಾರವನ್ನು RB 

ಮೈಸೂರಿನ ಹಾಗೂ ಮದ್ರಾಸಿನ ಪ್ರಾಚ್ಯಹಸ್ತ ಲಿಖಿತ ಗ್ರಂಥ ಭಂಡಾರಗಳಲ್ಲಿ 
ತ ಇನ್ನು ಕೆಲವು ಸನ್ಮಿತ್ರ ವಿದ್ವಾ "ಸರ ಒಡನೆಯೂ ವಿಚಾರಿಸಿದೆವು'”- 
ಎಂಬ ಸಂಪಾದಕರ ಆತ್ಮ ನಿವೇದನೆ. ವಾ ಖಾನ ನಿರಪೇಕ್ಷಕರವಾಗಿದೆ. ಸಂಪಾದನಕಾರ್ಯ 
ಕೈಗೊಂಡ ವಿದ್ವಾಂಸರ ಪರಿಶ್ರಮ ಇದರಿಂದ ಸುವೇದ್ಯವಾಗುತ್ತದೆ ; ಅವರ ವಿನಯ 
ಗುಣವೂ ಬಿಂಬಿತವಾಗಿದೆ. 


ದೊರೆತ ಒಂದೇ ಒಂದು ಪ್ರತಿಯ ಸಹಾಯದಿಂದ ಈ ಕಾವ ವನ್ನು ಸ್ಯಾ 
ತಂದಿರುವುದು ಸಾ _ಗತಾರ್ಹವಾದುದು, “ಬೇರೆಲಿಂದಲೂ ನಮಗೆ ಗ್ರಂಥದ ಪ್ರ 
ಯಾಗಲೀ ತತ್ಸಂಬಂಧ ಸಹಕಾರವಾಗಲೀ ದೊರೆಯದುದಕ್ಕೆ ವಿಷಾದ ಪಡುತ್ತೆ ಜಾ 
ಆದುದರಿಂದ-ಪ್ರಾಚೀನ ಗ್ರಂಥಗಳ ಸಂಶೋಧನೆಗೆ, ಚ ಶುದ್ದವಾಗಿ ಶಾಸ್ತ್ರೀಯ 
ವಾಗಿ ಸಂಶೋಧಿತವಾಗಬೇಕಾದರೆ-ಆದಷು ಪ್ರತಿಗಳನ್ನು ಶೇಖರಿಸಿಯೇ ತೀರಬೇಕು 
ಎಂಬ ವಿಮರ್ಶಕರ ನಿಯಮೋಲ್ಲಂಘನೆಯನ್ನು ನಾವು ಗತ್ಯಂತರವಿಲ್ಲದೆ ವಕಾಡ 
ಬೇಕಾಗಿದೆ. ನಮಗೆ ಲಭಿಸಿದ ಪ ಶ್ರತಿಯಲ್ಲಿ ಗ್ರಂಥಪಾತ ಸ್ಕಾಲಿತ್ಯಾದಿ ದೋಷಗಳುಂಟು. 
ಆದರೂ ಯದೃ ಚೆ ಲಾಭ ಸಂತುಷ್ಟ ೦ ಎಂಬಂತೆ ನಾವೀ ಉದ ್ಯಮವನ್ನು 
ಸಾಧಿಸಿದ್ದೆ ವೆ. ಇಹ )ದಯರಾದ ನಾತ್‌ ಗುಣಗ್ರಾಹಿಗಳಾಗಿ ಇದುನ್ನು 
ಸ್ಪೀಕರಿಸಬೇಕೆಂದು ಪ್ರಾರ್ಥಿಸುವೆವು'' : ಸಂಪಾದಕರ ವನವ್ರು ನಿವೇದನೆ ಸಾಧು 
ವಾದುದಾಗಿದೆ. ಅವರು ಅಂದು ಮನಸು ಮಾಡದಿದ್ದ ಲ ನಮಗೆ ಇಂದು ಈ ಕಾವ್ಯದ 
ಮುದ್ರ ಣಪ್ಪತಿ ದುರ್ಲಭವಾಗುತ್ತಿ ತ್ತು. ಜೀರ್ಣವಾಗಿ ಹೋಗುತ್ತಿ ದ್ದ ಡಸ 
ಹಳಗನ್ನಡ ಕಾವ ವನ್ನು ಕನ್ನಡಿಗರಿಗಾಗಿ ಉಳಿಸಿಕೊಟ್ಟ ಸಂಪಾದಕರು ಹೃ ತ ಶರ್ವಕ 
ವಾದ ಅಭಿನಂದನೆಗಳಿಗೂ, ಕೃತಜ್ಞ ತೆಗಳಿಗೂ ಪಾತ್ರರು. 


ಮೂರು ಜೆ ನ ಪುರಾಣಗಳು : ಸಮೀಕ್ಷೆ 67 
ಇಮ್ಮಡಿ ಗುಣವರ್ಮನ ಪುಷ್ಪದಂತ ಪುರಾಣಂ : 


ಅನುಗುಣಮಾಗಿ ಕೂಡೆ ಗುಣವರ್ಮನ ಮೆಯ್ಸಿರಿ ಪಂಪನೋಜೆ ಪೊ 
ನ್ನನ ಪೊಸದೇಸೆ ರನ್ನನ ಗುಣೋನ್ನ ತಿಯಗ್ಗ ಳನೊಳ್ಳು ನಾಗ 

ವರ್ಮನ ಬಹುರೀತಿ ನೇಮಿಯ ಚಮತೃತಿ ಜನ್ನಿಗನಿಂಪು ನಾಗ 
ಚಂದ್ರನ ರಸವೃತ್ತಿ ರಂಜಿಸುಗೆ ನಿರ್ಣಯಮೆನ್ನಯ ನವ್ಯ ಕಾವ್ಯದೊಳ್‌ 


ಇದು ಎರಡನೆಯ ಗುಣವರ್ಮನ ಪುಷ್ಪದಂತ ಪುರಾಣ ಕಾವ್ಯದಲ್ಲಿನ ಪದ್ಯ. ಸುವಕಾರು 
1215ರಲ್ಲಿ ತನ್ನ ಈ ಚಂಪೂ ಕಾವ್ಯವನ್ನು ರಚಿಸಿರುವ ಇಮ್ಮಡಿ ಗುಣವರ್ಮನು 
ತನಗಿಂತ ಹಿಂದಣ ಕವಿಗಳಾದ ಒಂದನೆಯ ಆದಿಗುಣವರ್ಮ, ಆಅದಿಪಂಪ, ಪೂನ್ನ, 
ರನ್ನ, ನಾಗವರ್ಮ, ನೇಮಿಚಂದ್ರರನ್ನು ಸ್ಮರಿಸಿರುವುದರಲ್ಲಿ ಅಂಥ ಹೇಳಿಕೊಳ್ಳುವಂತಹ 
ಹೆಚ್ಚುಗಾರಿಕೆಯೇನಿಲ್ಲ. ಅದರೆ ತನ್ನ ಸಮಕಾಲೀನನಾದ ಜನ್ನ (ಜನ್ನಿಗ) ಕವಿಯನ್ನು 
ಹೆಸರಿಸಿ ಕೊಂಡಾಡಿರುವುದು ಮೆಚ್ಚಬೇಕಾದ ಅಂಶವೆನಿಸಿದೆ. ಜನ್ನನು ಕ್ರಿ.ಶ. 1190 
ರಲ್ಲಿ ಚೆನ್ನರಾಯ ಪಟ್ಟಣ 179ನೆಯ ಶಾಸನವನ್ನೂ, 1197ರಲ್ಲಿ ತರೀಕೆರೆ 45ನೆಯ 
ಶಾಸನವನ್ನೂ, ಯಶೋಧರ ಚರಿತೆಯನ್ನು 1209ರಲ್ಲೂ ಅನಂತನಾಥ ಪುರಾಣ 
ವನ್ನು 1230ರಲ್ಲಿಯೂ ರಚಿಸಿದನು. ಅಂದರೆ ಅವನ ಬರವಣಿಗೆಯು 40 ವರ್ಷಗಳ 
ವರೆಗೆ ಸಾಗಿರುವುದು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿಯೇ ಒಂದು ಅಪೂರ್ವವಾದ 
ದಾಖಲೆಯರಾಗಿದೆ. 


ಜನ್ನನು ಇದ್ದದ್ದು ಹೊಯ್ಸಳ ಸಾವಕ್ರಾಜ್ಯದಲ್ಲಿ, ವೀರಬಲ್ಲಾಳ ಚಕ್ರವರ್ತಿಯ 
ಆಸ್ಥಾನದಲ್ಲಿ. ಆದರೆ ಇಮ್ಮಡಿ ಗುಣವರ್ಮನು ಇದ್ದದ್ದು ದೋರಸಮುದ್ರಕ್ಕೆ 
500 ಕಿ.ಮೂ. ದೂರದಲ್ಲಿದ್ದ ಸವದತ್ತಿಯ ರಟ್ಟರ ಆಶ್ರಯದಲ್ಲಿ. ಕ್ರಿ,ಶ.ಸು. 878 
ರಿಂದ 1229ರ ವರೆಗೆ ಈಗಿನ ಬೆಳಗಾವಿ (ವೇಣುಗ್ರಾಮ) ಸುತ್ತಮುತ್ತಣ ಪ್ರದೇಶ 
ವನ್ನು ಆಳಿದವರು ಸವದತ್ತಿಯ (ಸವಣದತ್ತಿ) ರಟ್ಟರು. ಇವರು ಮೊದಲು ತಮ್ಮ 
ಜ್ಞಾತಿಗಳಾದ ಒಂದೇ ಮೂಲದ ಮಳಖೇಡ (ವರಾನ್ಯಖೇಟ)ದ ರಾಷ್ಟ್ರಕೂಟರ 
ಚಕ್ರವರ್ತಿಗಳಲ್ಲಿ ಅಧೀನರಾಗಿ ಮಹಾ ಸಾಮಂತರಾಗಿದ್ದರು. ಅನಂತರ ಕ್ರಿ.ಶ. 980 
ರಿಂದ ಚಾಳುಕ್ಯರ ಕ ಕೆಳಗೆ ಮಹಾಸಾಮಂತರಾಗಿ, ಮಹಾಮಂಡಳೇಶ್ವರರಾಗಿ ಆಳ್ವಿಕೆ 
ನಡೆಸಿದರು. ಚಾಳುಕ್ಕೆ ಸಾವಕ್ರಾಜ್ಯ ಅಸ್ತಂಗತವಾದೊಡನೆ ಕ್ರಿ.ಶ. 1200 ರಿಂದ 
ಕಾರ್ತವೀರ್ಯ 1% ರಾಜನ ಜವಕಾನ್ಯತೆಯಲ್ಲಿ ಸ್ವತಂತ್ರರಾಗಿ ಪ್ರಭುತ್ವ 


ಮೆರೆದರು. ಪ್ರಸ್ತುತ ವಿವೇಚನೆಗೆ ಕೇಂದ್ರ ವ್ಯಕ್ತಿಯಾಗಿರುವ ಇಮ್ಮಡಿ 
ಗುಣವರ್ಮನು ನಾಲ್ಮಡಿ ಕಾರ್ತವೀರ್ಯ ರಾಜನ ಆಶ್ರಯದಲ್ಲಿ ಬಾಳಿ ಬೆಳಗಿದವನು. 


ಕಾರ್ತವೀರ್ಯನ ಕೈಯಕೆಳಗೆ ಸಾಳ್ಪ ಭುವಾಗಿದ್ದ ಶಾಂತಿವರ್ಮನು (ಶಾಂತಿನಾಥ) 
ಈ ಕವಿಯಿಂದ ಜೈನರ 24 ಜನ ತೀರ್ಥಂಕರರ 9ನೆಯವನಾದ ಪುಷ ದಂತನ 


68 ಸಾಧನೆ 


ಚರಿತೆಯನ್ನು ಬರೆಸಿದನು. ಶಾಂತಿವರ್ಮನ ಯಶೋಲತೆಗೆ ಆಲಂಬನವಕಾಗೆ ತಾನು 
14 ಆಶ್ವಾಸಗಳ ಚಂಪೂಕಾವ್ಯ "ಪುಷ್ಪದಂತ ಪುರಾಣ'ವನ್ನು ಬರೆದು ಸಮರ್ಪಿಸಿ 
ರುವುದಾಗಿ ಗುಣವರ್ಮಕವಿ ನಿವೇದಿಸಿಕೊಂಡಿದ್ದಾನೆ. ತನ್ನ ಪುರಾಣಕಾವ್ಯವನ್ನು 
ವಾಡಿಕೆಯ ವಕಾದರಿಯಲ್ಲಿಯೇ ಆರಂಭಿಸಿ ಬೆಳೆಸಿ ಮುನ್ನಡೆಸಿರುವ ಗುಣವರ್ಮ 
ಕವಿಯು ಕನ್ನಡದ ಪೂರ್ವಕವಿ ಸ್ತವನ ವರಾಲಿಕೆಯಲ್ಲಿ ನೆನೆದಿರುವ ಕವಿಗಳ ಪಟ್ಟಿಯಲ್ಲಿ 
ಜನ್ನನನ್ನೂ ಸ್ಮರಿಸಿದ್ದಾನೆಂದು ಈ ಲೇಖನದ ಆರಂಭದಲ್ಲಿ ಪ್ರಸ್ತಾಪಿಸಲಾಯಿತು. 
ಸಾರಾಂಶವೇನಂದರೆ ಜನ್ನನು ತನ್ನ ರಾಜನ ಆಸ್ಚಾ ನ--ಆಶ್ರಯಗಳಲ್ಲಿ ಇದ್ದಕವಿಯೂ 
ಇಲ್ಲ, ತನಗಿಂತಲೂ ಪ್ರಾಚೀನನಾದವನೂ ಅಲ್ಲ. ಜೊತೆಗೆ ಜನ್ನನು ಎರಡು ಶಾಸನ 
ಮತ್ತು ಒಂದು ಕಾವ್ಯವನ್ನು (ಯಶೋಧರ ಚರಿತೆ) ಬರೆದಿದ್ದು ಆತ ಇನ್ನೂ ಒಂದು 
ಚಂಪೂ ಕುವ್ಯವನ್ನೂ (ಅನಂತನಾಥ ಪುರಾಣವನು ೩) 1230ರಲ್ಲಿ ಬರೆಯುವುದಕ್ಕೂ 
ಮೊದಲೇ ಗುಣವರ್ಮನು 1215 ರಲ್ಲಿಯೇ ಜನ್ನನನ್ನು ಮನಸಾರೆ ನೆನೆದಿದ್ದಾನೆ. 
ಇದು ಗುಣವರ್ಮ ಕವಿಯ ಅಮತ್ಸ ರತ್ತವನ್ನೂ, ತನ್ನ ಧರ್ಮದ ಮೇಲೆ ಯನ್ನು 

ಪ್ರತಿಪಾದಿಸಿದ ಸಮಕಾಲೀನ ಕವಿ ಎಲ್ಲೇ, ಎಷ್ಟೇ ದೂರದಲ್ಲಿ, ಬೇರೆ ರಾಜರ ಆಸ್ಥಾ ನ 


ದಲ್ಲಿ ಇದ್ದ ರೂ ಮಮತೆಯಿಂದ ಹೆಸರಿಸುವ ಹ ಹೃ ಇದು ವೈ ಶಾಲ್ಯ ವನ್ನೂ ಪ್ರ ತಿಬಿಂಬಿಸು 
ತ್ತ ಹ್‌ 


ಅಲ್ಲದೆ ಇಲ್ಲಿಯೇ ಸಂದರ್ಭೋಚಿತ ಬಿಚಿತ್ಯಕ್ಕಾಗಿ ಹೇಳಬೇಕಾದ ವಣಾತೊಂದಿದೆ : 
ಮೊದಲಿನಿಂದಲೂ ಸವದತ್ತಿ ಯರಟ್ಟರಿಗೂ ಗೂ ಮಳಖೇಡದ ರಾಷ್ಟ್ರ ಕೂಟರಿಗೂ 
ಬ್‌ ಬಾಂಧವ್ಯ ವಿದ್ದು ಜೈ ನಮತ ಧರ್ಮ ಪ್ರಸಾರದ ನಿಮಿತ್ತ ಸೌಹಾರ್ದ 
ರ್ಪಟ್ಟಿತ್ತು. ರನ್ನಕವಿಯನ್ನು ಪ ಪೃಥ್ವೀರಾಮನು ತನ್ನ ಅಧೀನತ್ವದಿಂದ ಗಂಗರ 
ನ .ಶ.970 ರಲ್ಲಿ ಕಳಿಸಿಕೊಟ್ಟಿ ದನು. ಇದೇ ರೀತಿಯಲ್ಲಿ ನೇಮಿಚಂದ್ರ 
ಎನ ಸವಣದತ್ತಿಯ ರಟ್ಟ ರಾಜನಾದ ಮುಮ ಒಡಿ ಕಾರ್ತವೀರ್ಯ ನ ಮಗನಾದ 
ಎಣಿ (ಲಕ್ಷ್ಮೀಧರ) ರಾಜನ ಟಿ ಯ ಪಡೆದು ಲಕ ಕಾವ ವನ್ನು ಬರೆದನು ; 
ಫಸ ಆ ರಾಜ್ಯದಿಂದ ಹೊಯ್ಸಳ ರಾಜ್ಯಕ್ಕೆ ಬಂದು ವೀರಬಲ್ಲಾ. ಳ ರಾಜನ 
ಪ್ರಧಾನನಾದ ಸೆಜ್ಜೆ ವಳ್ಳ ಪದ್ಮನಾಭನಿಗಾಗಿ ನೇಮಿನಾಥ ಪುರಾಣವನ್ನು ಬರೆದನು 
ಹೀಗೆ ಉಭಯ ರಾಜ ರಾಜರ ನಡುವೆ ಧಾರ್ಮಿಕ ಮೆ ),ಶ್ರಿಯಿದ್ದುದರಿಂದ ಗುಣ 
ವರ್ಮನೂ ಸಹ ಆ ಹಿನ್ನೆಲೆಯನ್ನು ಮನಗಂಡು ಜನ್ನನನ್ನು ಸ್ಮರಿಸಿದ್ದಾ ನೆಂಬ 
ಔಚಿತ್ಯವನ್ನು ಮನಗಾಣಬಹುದು. 


: ಗುಣವರ್ಮನು ರಚಿಸಿರುವ ಚತುರ್ದಶ ಅಶ್ವಾ ಸನೆಗಳ ಪುಷ್ಪದಂತ 
ವೊಂದೇ ಕನ್ನ ಡದಲ್ಲಿ ರಚಿತವಾಗಿರುವ ಪ ಪ್ರಥಮ ಇ. ಅಂತಿಮ ಕಾವ್ಯ; ಈ 
ಕಾರಣಕ್ಕಾಗಿಯೂ ಗುಣವರ್ಮ ಕವಿಯ ಕಾವ ಪ್ರಯತ್ನವು ಜಸು 


ಶಿ 
ಸ ಈ ಕಾವ್ಯದ ಪ್ಪಾ ರಂಭದಲ್ಲಿ ಪಿಂಭ ಪ್ರಧಾನರಾದ ಗೃಧ್ರಪಿಂಛ, 


ಮೂರು ಜೈನ ಪುರಾಣಗಳು ; ಸಮೀಕ್ಷೆ 69 


ಬಳಾಕ ಪಿಂಭ ಮತ್ತು ಮಯೂರ ಪಿಂಛರೆಂಬ ಜೈನ ಗುರುಗಳಿಗೆ ಪುಷ್ಪಾಂಜಲಿ 
ಅರ್ಪಿಸಿದ್ದಾನೆ. ಆಮೇಲೆ ದಿಗಂಬರಕುಲಚಂದ್ದ ಶರಾದಂತಯೋಗೀಂದ್ರ ದೇವ 

ಚಂದ್ರರನ್ನೂ, ಸ್ವಗುರು ಮುನಿಚಂದ್ರರನ್ನೂ ಸ್ಮರಿಸಿದ್ದಾನೆ. ಇವರಲ್ಲಿ ಶ್ರೀನಂದಿ 
ಯೋಗೀಂದ್ರರು ಅಚಣ್ಣ ಕವಿಯ ನೇರ ಗುರುಗಳೆಂಬುದನ್ನು ಗಮನಿಸಬೇಕು. ಅಚಣ್ಣ 
ಕವಿಯು ತನ್ನ ವರ್ಧವಕಾನ ಪುರಾಣದಲ್ಲಿ ನಂದಿಯೋಗೀಶ್ವರರನ್ನು ಪದ್ಯದಲ್ಲಿಯೂ 
ಆಶ್ತಾಸಾಂತ್ಯ ಗದ್ಯದಲ್ಲಿಯೂ ಸ್ತುತಿಸಿದ್ದಾನೆ. ಅಚಣ್ಣನ ಅಶ್ರಯದಾತನಾದ ರೇಚಣ 
ಚಮೂಪ ಮತ್ತು ಸಚಿವನು ಕಲಚೂರ್ಯರಲೂ, ಅನಂತರ ಹೊಯ್ಸಳ ವೀರ ಬಲ್ಲಾಳ 
ನಲ್ಲೂ ಅಧಿಕಾರಿಯಾಗಿದ್ದನು. ಸು. 1195ರಲ್ಲಿ ಇದ್ದ ಆಚಣ್ಣನೂ, ಗುಣವರ್ಮನೂ. 
ಪಾಶ್ವಪಂಡಿತನೂ, ಅಗ್ಗಳನೂ, ನೇಮಿಚಂದ್ರನೂ, ಬಾಳಚಂದ್ರ ಕವಿ ಕಂದರ್ಪನೂ. 
ದೇವಚಂದ್ರ (ಕಮಲಭವ)ನೂ, ಜನ್ನನೂ ಸಮಕಾಲಿಕರಾದ ಜೈನಕವಿಗಳೆಂಬುದನ್ನೂ 
ಇವರೆಲ್ಲ ಪರಸ್ಪರ ಪರಿಚಯ ಸ್ನೇಹ ಸಂಪರ್ಕ ಇದ್ದ ಕವಿಗಳೆಂಬುದನ್ನೂ ವಿಶೇಷವಾಗಿ 
ಗಮನಿಸತಕ್ಕದ್ದಾಗಿದೆ ; ಅಂದಿನ ಸಾಹಿತ್ಯ ಪರಿಸ ಸರದ. ಒಂದು ಮುಖ ತಿಳಿದು ಬರುತ್ತದೆ. 
ಇಷ್ಟು ಮಹತ್ವದ ಪುಷ್ಪದಂತ ಪುರಾಣ ಕಾವ್ಯವನ್ನು ಸಂಪಾದಿಸಿದವರು ಎ. 
ವೆಂಕಟರಾವ್‌ ಮತ್ತು ಎಚ್‌. ಶೇಷ ಅಯ್ಯಂಗಾರ್‌, ಪ್ರಕಟಿಸಿದ್ದು ಮದರಾಸು 
ವಿಶ್ವವಿದ್ಯಾಲಯ (1933). ಪುಷ್ಪದಂತಪುರಾಣವಲ್ಲದೆ ಈ ಕವಿ ಚಂದ್ರನಾಥ 
ಅಷ್ಟಕವನ್ನೂ ಸಹ ರಚಿಸಿದ್ದಾನೆ. ಸಂಪಾದಕರು ಎರಡನೆಯ ಗುಣವರ್ಮ ಕವಿಯ 
ಕಾಲ, ದೇಶ, ಆಶ್ರಯ ಕುರಿತ ವಿಚಾರಗಳನ್ನು ಸಂಪ್ರದಾಯದಂತೆ ಸರಿಯಾಗಿಯೇ 
ಸಂಗ್ರಹಿಸಿಕೊಟ್ಟಿದ್ದಾರೆ. ಕವಿ ತಿಲಕ. ಗುಣಾಬ್ಹವನ ಕಲಹಂಸ, ಕಾವ್ಯ ಸತ್ಯಳಾರ್ಣವ 
ಮೃಗಲಕ್ಷ್ಮ ಸರಸ _ತೀಕರ್ಣಪುರ, ಸಹಜ ಕವಿ. ಸರೋವರಹಂಸ--ಮೊದಲಾದ 
ದ ಗುಣವರ್ಮ ಕವಿಯ ಕಾಲ ಕುರಿತು ನಡೆದಿರುವ ವಾಗ್ವಾದಗಳನ್ನು 
ಸಂಪಾದಕರು ಸಮೀಕ್ಷಿಸಿ 1220 ರಿಂದ 1230ರ ಅವಧಿಯಲ್ಲಿ ಈ ಪುಷ್ಪದಂತ 
ಪುರಾಣದ ರಚನೆ ಆಗಿರಬೇಕೆಂದು ಅಭಿಪ್ರಾಯ ಪಟ್ಟಿದ್ದಾರೆ. ಸಂಪಾದಕರು 
ಕಾರ್ತವೀರ್ಯನೂ ವಜ್ರದೇವನೂ ಪ್ರತ್ಯೇಕರೆಂದೂ ; ಶಾರ್ತವೀರ್ಯ ರಾಜನು ಸವ 
ದತ್ತಿಯ ಪಟ್ಟರಾಜನೆಂದೂ, ವಜ್ರ ದೇವನು (EC. VI ಹಾಸನ 106) ಹಾಸನದ 
ಶಾಸನೋಕ್ತ ಅದೇ ಹೆಸರಿನವನೆಂದೂ ಪ್ರತಿಪಾದಿಸಿರುತ್ತಾರೆ. ಆದರೆ ಇದನ್ನು 
ತರುವಾಯದ ವಿದ್ವಾಂಸರು ಅನುಮೋದಿಸಿಲ್ಲ: ಕಾರ್ತವೀರ್ಯ--ವಜ್ರದೇವ ಅಭಿನ್ನ 
ರೆಂದೂ, ಒಬ್ಬನೇ ರಾಜನ ಎರಡು ಹೆಸರುಗಳೆಂದೂ ತಿಳಿಯಲಾಗಿದೆ. ಅಲ್ಲದೆ 
ಗುಣವರ್ಮ ಕವಿಯ ಗುರುವು ಈನಾಲ್ಮಡಿ ಕಾರ್ತವೀರ್ಯ ರಾಜನಿಗೆ ಮಂತ್ರಿಯೂ 
ರಾಜ ಗುರುವೂ ಆಗಿದ್ದ ಮುನಿಚಂದ್ರರೇ ಆಗಿದ್ದಾರೆ. ಈ ಮುನಿಚಂದ್ರರು 
ರಟ್ಟರಾಜ್ಯನಿಸ್ತಾರಕರಾಗಿದ್ದರು, ರಟ್ಟೊರ್ವ್ವಿಪ ಪ್ರತಿಷ್ಠಾಚಾರ್ಯರಾಗಿದ್ದರು. 
ರಟ್ಟರಾಜಗುರುಮುನಿಚಂದ್ರ ಪಂಡಿತರಲ್ಲಿ ಮಂತ್ರಿಗಳಾಗಿ ಕರಣಕಾಗ್ರಣ ಶಾಂತಿವರ್ಮ, 


70 ಸಾಧನೆ 


ಕೊಂಡಿಯ ನಾಗ ಮತ್ತು ಮಲ್ಲಿಕಾರ್ಜುನ ಎಂಬ ಮೂವರು ಇದ್ದರು. ಇವರಲ್ಲಿ 
ಶಾಂತಿವರ್ಮನು ಈ ಪುಷ್ಪದಂತ ಪುರಾಣ ಕಾವ್ಯದ ಕತ್ತ ರ ಗುಣಮರ್ವಾನಿಗೆ 
ಪೋಷಕನಾಗಿದ್ದನು. 


ಸಂಸ್ಕೃತ ಮಹಾ ಪುರಾಣದಲ್ಲಿ ಕಡೆಯ ಅರ್ಧಭಾಗವಾದ ಉತ್ತರ ಪುರಾಣದಲ್ಲಿ 
ಗುಣಭದ್ರಾಚಾರ್ಯರು ಕೇವಲ 62 ಶ್ಲೋಕಗಳಲ್ಲಿ ಪುಷ್ಪದಂತ ತೀರ್ಥಂಕರನ 
ಚರಿತೆಯನ್ನು ಭಟ್ಟಿಯಿಳಿಸಿದ್ದಾರೆ. ಕನ್ನಡದಲ್ಲಿ ಚಾವುಂಡರಾಯ ಪುರಾಣದಲ್ಲಿ 
ಎರಡೇ ಎರಡು ಪುಟಗಳಲ್ಲಿ ಪುಷ್ಪದಂತನ ಕಥೆಯನ್ನು ಸಂಗ್ರಹಿಸಲಾಗಿದೆ. (ಸಂ: ಡಾ: 
ಕಮಲಾ ಹಂಪನಾ, ಕನ್ನಡ ಸಾಹಿತ್ಯ ಪರಿಷತ್ತು, ಪುಟ: 121-122). ಆದರೆ 
ಇದನ್ನು ಗುಣವರ್ಮನು 14 ಆಶ್ವಾಸಗಳಿಗೆ ಎಸ್ತರಿಸಿದ್ದಾನೆಂದಮೇಲೆ ಕಾವ್ಯದ 
ವ್ಯಾಪ್ತಿಯನ್ನು ಕವಿ ಹೇಗೆ ಕಲ್ಪಿಸಿರಬೇಕೆಂಬುದನ್ನು ಚಿಂತಿಸಬೇಕು. ಮದರಾಸು 
ಆವೃತ್ತಿಯ ಸಂಪಾದಕರು ಸಾಹೇತುಕವಾಗಿಯೂ, ಸೋದಾಹರಣವಾಗಿಯೂ 
ಗುಣವರ್ಮ ಕವಿಯ ಕಥಾಸಾರದೊಂದಿಗೆ ಕವಿಯ ಕಾರಯತ್ರೀ ಪ್ರತಿಭೆಯ ಸೃಜನ 
ಸಾಮರ್ಥ್ಯವನ್ನು ಪುಷ್ಟೀರರಿಸಿದ್ದಾರೆ; ವರ್ಣನೆಗಳಲ್ಲಿ ಗುಣವರ್ಮನ ಪರಿಣತಿ ಪ್ರತಿಭೆ 
ಕಲ್ಪನೆಗಳು ಕೆಲಸ ಮಾಡಿವೆಯೆಂದು ಪ ್ರಿಶಂಸಿದ್ದಾರೆ. ಕಾವ್ಯದ ರಸವತ್ತಾದ 
ಆರ್ದ್ರವಾದ ಕೆಲವು ಭಾಗಗಳನ್ನು ಉದಾಹರಿಸಿ ತಮ್ಮ ಹೇಳಿಕೆಯನ್ನು ಬೆಂಬಲಿಸಿದ್ದಾರೆ. 

ಗ್ರಂಥ ಸಂಪಾದನೆಯೂ ಸಹೆ ಉತ್ಕಷ್ಟವಾಗಿದೆ. ಪಾಠ ಶೋಧನೆ, ಪಾಠ 
ಪರಿಷ್ಕರಣ, ಯೋಗ್ಯಪಾಠ ನಿರ್ಣಯ, ಸಂಭಾವ್ಯ ಕವಿಪಾಠವನ್ನು ಗುರಾತುಸುವಿಕೆ_ 
ಈ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದಿಗೆ ಸುವಕಾರು 60 ವರ್ಷಗಳ ಹಿಂದೆ 
ಈ ಗ್ರಂಥ ಸಂಪಾದನೆಯ ಕಾರ್ಯವನ್ನು ಪ್ರಾವರಾಣಿಕತೆಯಿಂದಲೂ ಪರಿಶ್ರಮ 
ದಿಂದಲೂ ಪಾಂಡಿತ್ಯದಿಂದಲೂ ನಿರ್ವಹಿಸಿರುವ ಇಬ ಶರು ಸಂಪಾದಕರೂ ಹಳಗನ್ನಡ 
ಸಾಹಿತ್ಯ ಪ್ರೇಮಿಗಳ ಕ ಓತಜ್ಞತೆಗೆ ಅರ್ಹರಾಗಿರುತ್ತಾರೆ. 


ಇನ್ನು ಸಂಪಾದಕರ ಸಂಪಾದನ ಕಾರ್ಯಕ್ಕೆ ಪೂರಕವಾಗಿ ನಿಲ್ಲುವ ಕೆಲವು ಹೊಸ 
ವಿಚಾರಗಳನ್ನೂ ಇಲ್ಲಿಯೇ ನಾನು ಪ್ರಸ್ತಾಪಿಸುವುದು ಅನೌಚಿತ್ಯವಾಗಲಾರದು. 
ಗುಣವರ್ಮ ಕವಿಯನ್ನು ಕುರಿತು ನಡೆಯಬೇಕಾಗಿದ್ದ ಪ್ರವಕಾಣದಲ್ಲಿ ಸಂಶೋದನೆ 
ಮತ್ತು ಕಾವ್ಯವಿಮರ್ಶೆ ನಡೆದಿಲ್ಲ. ಆದಿಗುಣವರ್ಮ, ಪಂಪ, ರನ್ನ, ಪೊನ್ನರು 
ನಿರ್ಮಿಸಿದ ಕಾವ್ಯಪಥ ಮತ್ತು ಪದ್ಧತಿಯನ್ನು ಅನುಸರಿಸಿ ಗುಣವರ್ಮನೂ ಮುಂದು 
ವರಿಸಿದ್ದಾನೆ. ಈ ಕೆಲಸವನ್ನು ಗುಣವರ್ಮನ ಸಮಕಾಲೀನ ಹಿರಿಯ ಕಿರಿಯ 
ಕವಿಗಳೂ ತಕ್ಕಮಟ್ಟಿಗೆ ಕೈಗೂಡಿಸಿದ್ದಾರೆ ; ನೇಮಿಚಂದ್ರ, (ನಾಗಚಂದ್ರನೂ ಸಹ), 
ಪಾರ್ಶ್ವಪಂಡಿತರೂ ಹೀಗೆ ಮಾಡಿದ್ದಾರೆ. ಹಳಗನ್ನಡ ಜೈನ ಕವಿಗಳ-ಕವಿ-ರಾಜ- 
ವಕಾರ್ಗವನ್ನು ಹಿಡಿದು ಹೊರಟಿರುವ ಗುಣವರ್ಮನ ಕರ್ತೃತ್ವ ಶಕ್ತಿ ಹರಳು 
ಗೊಂಡಿರುವ ಮಡುಗಟಿ ರುವ ಕಾವ್ಯ ಭಾಗ, ಸಂದರ್ಭ, ಸನ್ನಿವೇಶಗಳನ್ನು ತನಿಯಾಗಿ 


ಮೂರು ಜೈನ ಪುರಾಣಗಳು ; ಸಮೀಕ್ಷೆ 71 


' ಉದಾಹರಿಸಿ ವಿವೇಚಿಸುವುದಕ್ಕೆ ಈ ಲೇಖನದಲ್ಲಿ ಅವಕಾಶವಿಲ್ಲ. ಆದರೆ ಒಟ್ಟಾರೆಯಾಗಿ 
. ಸಮೀಕಾತ್ಮಕವಾಗಿ ಹೇಳಬೇಕಾದರೆ, ಗುಣವರ್ಮನು ತೀರ ಸಾಧಾರಣನಾದ ಕಳಪೆ 
ಕವಿಗಳ ಗುಂಪಿಗೆ ಸೇರುವುದಿಲ್ಲ. ಆತನ ಸಾಧನೆ ದೊಡ್ಡದು, ಆತ ಕಾವ್ಯವನ್ನು 
ನಡೆಸುವ ಬಗೆಯೂ ಶ್ಲಾಘನೀಯವಾಗಿದೆ. ಹಳಗನ್ನಡ ಚಂಪೂ ಕಾವ್ಯಗಳ ಯುಗ 
ಮುಗಿಯುತ್ತ ಬಂದಿದ್ದ ಕಾಲಘಟ್ಟದಲ್ಲಿ ಆ ರೂಪದಲ್ಲಿ ಗುಣವರ್ಮ ಕವಿ ಹೇಗೆ 
ವಿಜೃಂಭಿಸಿ ಚಂಪುವಿನ ಸತ್ವವನ್ನು ಪುನರುಜ್ಜೀವಿಸುವ ಕಾವ್ಯ ಪ್ರಯತ್ನವನ್ನು 
ನಡೆಸಿದ್ದಾನೆ-ಎಂಬ ನೇತ್ರ ಸೂತ್ರದಿಂದ ಮರು ಪರಿಶೀಲನೆ ಕೈಗೊಳ್ಳುವುದು 
ಅಗತ್ಯವಿದೆ. ಪಂಪರನ್ನರ ಎತ್ತರದಲ್ಲಿ ಶ್ರೇಣಿಯಲ್ಲಿ ಈತ ನಿಲ್ಲದಿರಬಹುದು. ಆದರೆ 
ಅದ್ವಿತೀಯರ ಹಿಂದೆ ದ್ವಿತೀಯ ಶ್ರೇಣಿಯೊಂದು ಸಜ್ಜಾಗಿರುತ್ತದೆ-ಇದನ್ನು ಜಗತ್ತಿನ 
. ಯಾವುದೇ ಸಾಹಿತ್ಯ ಚರಿತ್ರೆಯಲ್ಲಿ ಕಾಣಬಹುದಾಗಿದೆ. ಪಾರ್ಶ್ವಪಂಡಿತ, ಗುಣವರ್ಮ, 
ಅಗ್ಗಳ, ಅಚಣ್ಣರು ಆ ಎರಡನೆಯ ಸಾಲಿನ ಸಮರ್ಥ ಪ್ರತಿನಿಧಿಗಳು. 


ಗುಣವರ್ಮ ಮತ್ತು ಪಾರ್ಶ್ವ ಪಂಡಿತರ ಕಾವ್ಯಗಳನ್ನು ಮದರಾಸು ವಿಶ್ವ 
ವಿದ್ಯಾನಿಲಯ ಪ್ರಕಟಿಸುವ ಪೂರ್ವದಲ್ಲಿಯೇ ಅಚ್ಚಾಗಿದ್ದುದು ಕವಿಚರಿತೆಯ ಮೊದಲ 
ನೆಯ ಸಂಪುಟ (1907), ಅದರ ಎರಡನೆಯ ಪರಿಷ್ಕೃತ ಆವೃತ್ತಿಯೂ 1924 
ರಲ್ಲಿಯೇ ಹೊರಬಂದಿದೆ. ಕವಿಚರಿತೆಯಲ್ಲಿಯೂ (ಪರಿಶೋದಿತ ಮುದ್ರಣ 1961) 
ಮತ್ತು ಮದರಾಸು ಮುದ್ರಣ ಆವೃತ್ತಿಗಳಲ್ಲಿಯೂ ಗುಣವರ್ಮನ ಕಾಲವನ್ನು ಸು. 
1215, 1220-1230 ಎಂದೂ ಪಾರ್ಶ್ವ ಪಂಡಿತ ಕವಿಯ ಕಾಲವನ್ನು ಸು. 1205 
(ಕವಿಚರಿತೆ), 1222 ಎಂದೂ ನಿರೂಪಿಸಲಾಗಿದೆ. 


ಆದರೆ ಈ ವಿಚಾರದಲ್ಲಿ ಮರುಪರಿಶೀಲನೆ ಆಗಬೇಕಾದ್ದಿದೆ. ಏಕೆಂದರೆ ಪಾರ್ಶ್ವ 
ಪಂಡಿತನು ಪೂರ್ವಕವಿಗಳನ್ನು ನೆನೆಯುವ ಪದ್ಯವನ್ನು ಮತ್ತೆಓದಿದರೆ ಬೇರೆಯೇ ಅರ್ಥ 
ಮತ್ತು ವಿವರಣೆಯನ್ನು ಪೂರೈಸಬೇಕಾದ್ದಿದೆ: 


ಪಂಪನ ನುಣ್ಣುವೆತ್ತೆ ನುಡಿ ಪೊನ್ನನ ಬಿನ್ನಣದೋಜೆ ರನ್ನನೊ 

ಳ್ಬೆಂ ಪುದಿದಿರ್ದಲಕ್ಷಣ ವಿಚಕ್ಷಣತೋನ್ನತಿ ಕಣ್ಣಮಯ್ಯನಿಂ 

ಪಂ ಪುದಿದಿರ್ದ ಗೌರವಗುಣಂ ಗುಣವರ್ಮ ದೇಸೆವೆತ್ತೆ ಮಾ 

ತೇಂ ಪರಿಕಿಪ್ಪೊಡೀಕೃತಿಯೊಳುಂಚೆನೆ ಪೇಮ್ಜಿದು ಪೇವಿಲೊಲ್ಹವಂ ॥ 


ಇಲ್ಲಿ ಪಾರ್ಶ್ವ ಪಂಡಿತ ಕವಿಯು ಕಾಲಕ್ರಮವಾಗಿ ಹಿಂದಣ ಕವಿಗಳನ್ನು ಸ್ಮರಿಸಿದ್ದಾ 
ನೆಂಬುದು ಸೂರ್ಯ ಪ್ರಕಾಶದಷ್ಟು ಸ್ವಯಂ ಸ್ಪಷ್ಟವೇ ಇದೆ: ಪಂಪ (941), ಪೊನ್ನ 
(960), ರನ್ನ (993), ಕಣ್ಣಮಯ್ಯ (ಕರ್ಣಪಾರ್ಯ) (1140) ಮತ್ತು ಕಡೆಯ 
ದಾಗಿ ಗುಣವರ್ಮ. ಕವಿಚರಿತೆಕಾರರಾದಿಯಣಗಿ, ಮದರಾಸು ಆವೃತ್ತಿಗಳ ಸಂಪಾಕದ 
ರಿಂದ ತೊಡಗಿ, ನಾನಾ ವ್ಯಕ್ತಿ ಮತ್ತು ಸಾಂಸ್ಥಿಕ ಸಾಹಿತ್ಯಚರಿತ್ರೆಗಳಿಂದ ಹಿಡಿದು 


72 ಸಾಧನೆ 


ನಾನಾ ಸಂಶೋಧಕರವರೆಗೆ ಒಂದೇ ಜಾಡಿನ ಏಕಮುಖಯಾದ ಗುಹಾಧ್ವನಿ ೨ 
ರಣನವಾಗಿದೆ: ಅದೇನೆಂದರೆ ಪಾರ್ಶ್ವ ಪಂಡಿತನು ಪಾರ್ಶ್ವನಾಥ ಪುರಾಣದ ಈ ; | 
ದಲ್ಲಿ ಸ್ಮರಿಸಿರುವ ಗುಣವರ್ಮ ಶೂದ್ರಕ-ಹರಿವಂಶ ಕಾವ್ಯಗಳ ಕರ್ತ ವಾದ 
900 ರಲ್ಲ ಇದ್ದ ಆದಿಗುಣವರ್ಮನೆಂಬುದು. 


ಆದರೆ ಮೇಲೆ ಉದಾಹರಿಸಿರುವ ಪದ್ಯದ ಸಂದರ್ಭ, ರಚನೆ, ಅರ್ಥಪ್ರತಿಳ 
ಕಾಲಾನುಕ್ರಮಣಿಕೆಯ ಧಾಟಿ ಮೊದಲಾದುವನ್ನು ಅನುಸಂಧಾನಿಸಿ ಒಳಹೊಕ 
ನೋಡಬೇಕು. ನಮ್ಮ ತಲೆಯತುಂಬ ಮೊದಲೇ ಆದಿಗುಣವರ್ಮನನ್ನು ತು 
ಕೊಂಡು, ಈ ಪದ್ಮದಲ್ಲಿಯೂ ಅವನನ್ನೇ ಹುಡುಕಿ ಕಾಣುವುದು ಪೂರ್ವಾಗ್ರಹವಾ 
ತ್ತದೆ. ಅಂಥ ಸಿದ್ಧಬುದ್ಧಿಯ ನಿಶ್ಚಿತಗಳಿಲ್ಲದೆ ಪಾರ್ಶ್ವಪಂಡಿತನ ಪದ್ಮ, 
ಬಿಚ್ಚುವ ಅರ್ಥದ ಜಾಡುಹಿಡಿದು ಹೊರಟರೆ ನಿಶ್ಚಿತವಾಗಿಯೂ ಅಲ್ಲಿ ಕವಿ ಸ್ಮರಿಸಿರು 
ಗುಣವರ್ಮನು ಆದಿಗುಣವರ್ಮನಲ್ಲ. ಒಂದು ವೇಳೆ ಕವಿಯ ಉದ್ದೇಶವು ಕ್ರಿ.8 
900 ರಲ್ಲಿ ಇದ್ದ ಒಂದನೆಯ ಗುಣವರ್ಮನನ್ನು ನೆನೆಯುವುದಾಗಿದ್ದರೆ ಆಗ 4 
ಪದ್ಮದ ಆರಂಭದಲ್ಲಿಯೇ ಆ ಹೆಸರನ್ನು ತರುತ್ತಿದ್ದನು: ಅಂದರೆ, ಗುಣವರ್ಮ ಪಜ 
ಪೊನ್ನ ರನ್ನ ಎಂಬ ಕ್ರಮದಲ್ಲಿ ರಚಿಸುತ್ತಿದ್ದನು; 1140ರ ಕರ್ಣಪಾರ್ಯನಾದ 
ಮತ್ತೆ 900ರ ಗುಣವರ್ಮನನ್ನು ಹೆಸರಿಸುತ್ತಿರಲಿಲ್ಲ. ಆದ್ದ ವಂದ ಇಲ್ಲ 
ಪಂಡಿತ ಕವಿ ಹೇಳುತ್ತಿರುವುದು ಆ ಮೊದಲನೆಯ ಗುಣವರ್ಮನನ್ನು ಅಲ್ಲ. 
ಕವಿ ನೆನೆದಿರುವ ಗುಣವರ್ಮನು ಕ್ರಿ.ಶ. 1140 ರಲ್ಲಿ ಇದ್ದ ಕರ್ಣಪಾರ್ಯನು ಆಃ 
ಮೇಲೆ ಬಂದವನಾದ ಒಬ್ಬ ಗುಣವರ್ಮನನ್ನು. ಕ್ಸಿ ಪ. 1140ರ ತರುವಾಯ ಬಂ 
ಗುಣವರ್ಮನೆಂದರೆ ಪು ಷ್ಲದಂತ ಪುರಾಣವನ್ನು ರಚಿಸಿರುವ ಇಮ್ಮಡಿ 
ಆಗಿದ್ದಾನೆ. ಆದರಿಂದ. ನಿಶ್ಚಯವಾಗಿಯೂ. ಈ ವೃತ್ತ ಪದ್ಯದಲ್ಲಿ ಸು 
ಗುಣವರ್ಮನು ಪುಷ್ಟ ದಂತ "ಪುರಾಣದ ಕರ್ತೃವೇ ಎಂದು ನಿರ್ಧಾರ 
ಈ ಇಮ್ಮಡಿ ಗುಣವರ್ಮನೂ ಪಾಶ ಪಂಡಿತನೂ ಸಮಕಾಲೀನರಾದ 
ಸವಠಾನ ರಾಜಾಶ್ರಯದ ಕವಿಗಳೆಂಬುದು ತಿಳಿದಿರುವ ವಿಚಾರ. ಸವಣದತ್ತಿ 


ರಟ್ಟರ ಕೂಂಡಿ ಮಂಡಲದ ಈ ಇಬ್ಬ ಶರು ಕವಿಗಳೂ ನಾಲ್ಕನೆಯ ಕಾರ್ತವೀರ್ಯನ ಆಳ್ವ 
ಯಲ್ಲ ಇದ್ದವರು. 


ಪಾರ್ಶ್ವಪಂಡಿತನು ಪಾರ್ಶ್ವನಾಥ ಪುರಾಣವನ್ನು ರಚಿಸಿದ್ದು ಕ್ರಿ.ಶ. 12 
ರಲ್ಲಿ. ಆದರೆ ಈ ಪ್ರೌಢವಾದ ಚಂಪೂ ಕಾವ್ಯವನ್ನು ಬರೆಯುವುದಕ್ಕೆ 
ಕ್ರಿ.ಶ. 1205 ರಲ್ಲಿ ಪಾರ್ಶ್ವಪಂಡಿತನು ಕಲ್ಹೊಳೆ. ಶಾಸನವನ್ನು 'ರಚಿಸಿದ್ದನೆ 
ಅಂದರೆ ರನ್ನ ಶಾಂತಿನಾಥ. ನಾಗಚಂದ್ರ, ಜನ ರಂತೆಯೇ ಪಾರ್ಶ್ವಪಂಡಿತನ. 
ಮೊದಲು ಶಾಸನವನ್ನು ಬರೆದು ಹೆಸರುವಾಸಿಯಾದನು, ಆನಂತರ ಇನಿಸಿನಿಸು ಉ! 


ತೋದಿತನಾಗಿ ರಾಜನ ಆಸಾ ಿ ನಕವಿಯಕಾದನು; ಈ 
ಅಂಶವ ಲೇಖನದ! 
ಈಗಾಗಲೇ ಸೂಚಿಸಿದಾ ಗಿದೆ. ಹ | 


4 ಮೂರು ಜೈ ನ ಪುರಾಣಗಳು : ಸಮೀಕ್ಷೆ 73 


pS ಇಮ್ಮಡಿಗುಣವರ್ಮಕವಿ ಪುಷ್ಪದಂತ ಪುರಾಣವನ್ನು ಬರೆದದ್ದು ಸು. 1215 
ದು ಊಹಿಸಲಾಗಿದೆಯೇ ಹೊರತು ಅದೇ ಐತೀರ್ಪಲ್ಲ. ಏಕೆಂದರೆ ಕಾರ್ತವೀರ್ಯ 

ರಾಜನ ಆಳ್ವಿಕೆ 1202 ರಿಂದ 1220, ಅದರಿಂದ ಈ ನಡುವಣ ಅವಧಿಯಲ್ಲಿ 
1202 ರಿಂದ "1220ರ ವರೆಗೆ ಯಾವಾಗ ಬೇಕಾದರೂ ಆಗಬಹುದು. ಗುಣ 
ಫರ್ಮನು ಜನ್ನನನ್ನೂ ಸ್ಮರಿಸಿದ್ದಾನೆ. ತನ್ನ ಸಮವಯಸ್ಕನೂ ಸಮಕಾಲೀನನೂ 
ಆದ ಜನ್ನನು ಯಶೋಧರ ಚರಿತೆಯನ್ನು 1209 ರಲ್ಲಿ ರಚಿಸಿದ್ದರಿಂದ ಅದರ ಕೀರ್ತಿ 
ವ್ಯಾಪಿಸಿದ ಅವಧಿಯಲ್ಲಿ ಈ ಗುಣವರ್ಮನು ಜನ್ನನನ್ನು ನೆನೆದು ಸು. 1215ರಲ್ಲಿ 
ಪುಷ್ಪದಂತ ಪುರಾಣವನ್ನು ರಚಿಸಿರಬಹುದೆಂಬ ಊಹೆಯ ಸಮಂಜಸತೆಯನ್ನು 
ಪ್ರಶ್ನಿಸುವ ಜರೂರುಗಳಿಲ್ಲವಾದರೂ ಗುಣವರ್ಮನು ಕ್ರಿ.ಶ. 1209-10 ರೆಲ್ಲಿಯೇ 
ತನ್ನ ಕಾವ್ಯವನ್ನು ಬರೆದಿರಬಹುದಾದ ಸಾಧ್ಯತೆಯು ಇದೆ. 


ಗುಣವರ್ಮನು ಹೀಗೆ ತನ್ನ ಓರಗೆಯ ಕವಿಯಾದ ಚಕ್ರವರ್ತಿಯ ಆಸ್ಥಾನ 
ದಲ್ಲಿದ್ದ ಜನ್ನನನ್ನು ಸ್ಮರಿಸಿ ಒಂದು ಗುಣಪಕಪಾತಿಯಕಾದ ಮೇಲ್ಪಂಕ್ತಿ ಹಾಕಿದ್ದನು. 
ಇದನ್ನು ಅರ್ಥವಕಾಡಿಕೊಂಡಿದ್ದ ಅದೇ ಕಾಲಘಟ್ಟದ ಕವಿಯಾದ ಪಾರ್ಶ್ವಪಂಡಿತನೂ 
ತನ್ನ ಕಾವ್ಯದಲ್ಲಿ ತನ್ನ ಓರಗೆಯವನ್ನೂ ತನಗೆ ಆಶ್ರಯಕೊಟ್ಟ ರಟ್ಟ ರಾಜನ 
ಪಟ್ಟದ ಕವಿಯೂ ಆದ ಗುಣವರ್ಮನನ್ನು ಸ್ಮರಿಸಿದ್ದಾನೆ. ಆದ್ದರಿಂದ ಕವಿಚರಿತೆಯ 
ಪ್ರಥಮ ಸಂಪುಟದಲ್ಲಿ ಪಾಶ್ರ ೯ಪಂಡಿತನ ಹೆಸರು ಕವಿಕಾವ್ಯ ವಿವರಗಳೂ ಮೊದಲು 
ಬಂದಿದ್ದು ಗುಣವರ್ಮನ ಹೆಸರು ಮತ್ತು ಕಾವ್ಯ ಪರಿಚಯ ಅನಂತರ ಬಂದಿರುವುದು 
ಅದಲು "ಬದಲು ಆಗಬೇಕು. ಅಂದರೆ ide ಪರಿಚಯ ಮೊದಲೂ, 
ಪಾರ್ಶ್ವಪಂಡಿತನ ಪರಿಚಯ ಅನಂತರವೂ ಬರಬೇಕು. ಗುಣವರ್ವನಿಗೆ ಸು. 1210 
ಎಂದೂ, ಪಾರ್ಶ್ವಪಂಡಿತನಿಗೆ ಕ್ರಿ.ಶ. 1222 ಎಂದೂ ಸ್ಪಷ್ಟಕಾಲ ನಮೂದಿತವಾಗ 
ನೇಕು. ಅದರಂತೆಯೇ ಪಾಶ್ವ ೯ಪಂಡಿತನು ಸ್ಮರಿಸಿರುವುದು ಕ್ರಿ.ಶ. 900ರ 
ಗುಣವರ್ಮನಲ್ಲವೆಂದೂ, ಕ್ರಿ.ಶ. 1210 ರಲ್ಲಿ ಕಾವ್ಯ ರಚಿಸಿದ ಸಮಕಾಲೀನನಾದ 
ಣವರ್ಮನೆಂದೂ ನಮೂ ತವಾಗಬೇಕು. 


ತಮ್ಮ ಸಮಕಾಲೀನರಾದ ಓರಗೆಯ ಹಿರಿಯ ಕಿರಿಯ ಕವಿಗಳನ್ನು ನೆನೆಯು 
ಫ್ರದು ಚಾಳುಕ್ಕರ--ರಟ್ಟರ ಕಾಲದ ಸಾಹಿತ್ಯ ಪರಿಸರದಲ್ಲಿ ಕಂಡುಬರುವ ಒಂದು 
ಶೇಷ. ರನ್ನನು ಚಾವುಂಡರಾಯನನ್ನೂ, ಬ್ರಹ್ಮಶಿವನು ಬಂಧುವರ್ಮ ಅಗ್ಗಳ 
ನ್ನೂ, ಗುಣವರ್ಮನು ಜನ್ನನನ್ನೂ, ಪಾರ್ಶ್ವಪಂಡಿತನು ಗುಣವರ್ಮನನ್ನೂ 
ೈರಿಸಿರುವುದು ಸ್ಮರಣೀಯ ಕವಿ-ಕಾವ್ಯ ಮಹತ್ವದ ಉಲ್ಲೇಖವಾಗಿದೆ. ಅಲ್ಲದೆ 
ಾಸರ್ಶ್ವಪಂಡಿತನು ಅಚಣ್ಣ ಅಗ್ಗಳ ನೇಮಿಚಂದ್ರ ಬಾಳಚೆಂದ್ರರನ್ನೂ 
ಸರಿಸಿರುವುದನ್ನೂ ಗಮನಿಸಬೇಕು ; ಇವರೆಲ್ಲ ಈ ಕವಿಯ ಎಡಬಲಗಳಲ್ಲಿ ಭುಜತಾಕಿಸಿ 
೦ತವರು. 


74 ಸಾಧನೆ 


ಈ ತೆರನಾಗಿ ತನ್ನ ಸಮಕಾಲೀನನಾದ ಹಿರಿಯ ಕವಿಯಿಂದ ತನ್ನ ಜೀವಿತ 
ಕಾಲದಲ್ಲಿಯೇ ಸ್ತುತಿಗೆ ಪಾತ್ರನಾಗಿರಬೇಕಾದರೆ ಗುಣವರ್ಮನು ಬಹುಜನ 
ಸಂಸ್ತುತ್ಯನೂ ಜನಾನುರಾಗಿಯೂ ಆದ ಕವಿಯೆಂಬುದು ಸ್ಥಾಪಿತವಾಗುತ್ತದೆ. 
ಇಂಥವನ ಕಾವ್ಯವನ್ನು ಸಂಪಾದಿಸಿ ಪ್ರಕಟಿಸಲು ಅನುವು ವಕಾಡಿಕೊಟ್ಟ ಮದರಾಸು 
ವಿಶ್ವವಿದ್ಯಾಲಯದ (ಸರ್ವಭಾಷಾ) ಸೋದರ ಭಾಷಾ ವತ್ಸಲತೆಯು ಕೃತಜ್ಞತೆಯಿಂದ 
ಸ್ಮರಿಸಲು ಯೋಗ್ಯವಾದ ಕಾರ್ಯವೆನ್ನೆಸಗಿದೆ. 


ಹೊಮ್ಮಳಿಗೆ ನಾಡು, ಬನೇರುಘಟ್ಟ ಕ್‌ ಸ್ಥಳನಾಮ ಪರಿಶೀಲನೆ 


ಓ. ವಿ; ಕೃಷ್ಣ ವರ್ತಿ 
₹3. 


ಬೆಂಗಳೂರು ಜಿಲ್ಲೆಯ ಸರಿಸುವಕಾರು ಮಧ್ಯಭಾಗ, ಅಂದರೆ ಈಗಿನ ಬೆಂಗಳೂರು 
ನಗರದ ದಕ್ಷಿಣ ಭಾಗಕ್ಕೆ ಅಂಟಿಕೊಂಡಂತಿರುವ ಬನ್ನೇರುಘಟ್ಟದ ಆಸುಪಾಸಿನ ಪ್ರದೇಶ 
ವನ್ನು ಶಾಸನಗಳು "ಹೊಮ್ಮುಳಿಗೆ ನಾಡು' ಎಂದು ಕರೆದಿರುವುದು ಕಂಡುಬರುತ್ತದೆ. 
ಈ ನಾಡಿನ ಪ್ರಾಚೀನತೆ, ಭೌಗೋಳಿಕ ವ್ಯಾಪ್ತಿ, ಸ್ಥಳನಾಮ ನಿಷ್ಪತ್ತಿ ಮತ್ತು 
ಪ್ರಾಮುಖ್ಯತೆಗಳನ್ನು ಪರಿಶೀಲಿಸುವುದು ಪ್ರಸ್ತುತ ಸಂಪ್ರಬಂಧ ಉದ್ದೇಶ. 


ಕಿ.ಶ. 1316ಕ್ಕೆ ಸೇರಿದ ಹೊಯ್ಸಳ ಇಮ್ಮಡಿ ವೀರಬಲ್ಲಾಳನ ಆಳಿಕೆಯ 
ಶಾಸನವೊಂದು ಕನಕಪುರ ತಾಲೂಕಿನ ಗಾಣಾಳುಕೊಪ್ಪ ಗ್ರಾಮಕ್ಕೆ ಸೇರಿದ್ದು, ಆ 
ಊರಿನಲ್ಲಿ ಸಂತೆಯೊಂದನ್ನು ಸ್ಥಾಪಿಸಿದ ವಿವರ ಅದರಲ್ಲಿ ಬಂದಿರುವುದಲ್ಲದೆ, ಹೊಮ್ಮಳಿಗೆ 
ನಾಡನ್ನು ಉಲ್ಲೇಖಿಸುತ್ತದೆ. ಇದಕ್ಕೂ ಹಿಂದಿನ ಅಂದರೆ ಕ್ರಿ.ಶ. 1297ರ ಅದೇ 
ರಸನ ತಮಿಳು ಶಾಸನವು ಬನ್ನೇರುಘಟ್ಟ ದಲ್ಲಿದ್ದು, ಈ ನಾಡನ್ನು "ಪೊನ್ಮಣಿಗನಾಟ್ಟು' 
ಎಂದು ಕರೆದಿದೆ. ಅದೇ ಬನ್ನೇರುಘಟ್ಟದ ಕ್ರಿ,ಶ. 1362 ಮತ್ತು ಕ್ರಿ.ಶ.ಸು. 
1400ರ ಎರಡೂ ಶಾಸನಗಳು ಹಾಗೂ ಕನಕಪುರ ತಾಲೂಕಿನ ಕ್ರಿ.ಶ. 1407ರ 
ಹಳೇ ಅಗ್ರಹಾರ, ಕ್ರಿಶ. 1485ರ ಚಿಕ್ಕಮರಳವಾಡಿ ಮತ್ತು ಕ್ರಿ.ಶ. 1538ರ 
ಅಗ್ರಹಾರದ: ಶಾಸನಗಳು ಈ ಪ್ರಾದೇಶಿಕ ವಿಭಾಗವನ್ನು "ಹೊಮ್ಮಳಿಗೆ ನಾಡು' 
ಎಂದೇ ಹೆಸರಿಸಿವೆ. ಈ ಶಾಸನಗಳು ದೊರೆತಿರುವ ಸ್ಥಳ ಮತ್ತು ಶಾಸನೋಕ್ತವಾಗಿರುವ 
ಸ್ಥಳಗಳ ಹಿನ್ನೆಲೆಯಲ್ಲಿ ಹೇಳುವುದಾದರೆ, ಬನ್ನೇರುಘಟ್ಟದ ಸುತ್ತಮುತ್ತಲ ಪ್ರದೇಶ 
ವನ್ನು 'ಹೊಮ್ಮಳಿಗೆ ನಾಡು' ಎಂದು ಕರೆಯುತ್ತಿದ್ದರೆಂಬುದು ಖಚಿತಪಡುತ್ತದೆ. 
ಇಂದಿನ ಆನೆಕಲ್‌ ತಾಲೂಕಿನ ಪಶ್ಚಿಮೋತ್ತರ ಮತ್ತು ಕನಕಪುರ ತಾಲೂಕಿನ 
ಉತ್ತರಕ್ಕಿರುವ ಭಾಗಗಳು ಹಾಗೂ ಬೆಂಗಳೂರು ದಕ್ಷಿಣ ತಾಲೂಕಿನ ದಕ್ಷಿಣ ತುದಿ 
ಭಾ ಒಳಗೊಂಡಂತೆ ಇರುವ ಪ್ರದೇಶವೇ ಇದಾಗಿದ್ದಿ ತು. ಭೌಗೋಳಿಕವಾಗಿ 
ಪ್ರದೇಶವು ಬೆಟ್ಟ, ಕಣಿವೆ ಮತ್ತು ಕುರುಚಲು ಕಾಡಿನಿಂದ ಕೂಡಿದ ಪ್ರದೇಶವಾಗಿ, 
pie. ಗಂಧದ "ಮರಗಳ ಹಾಗೂ ಆನೆಯಂತಹ ವನ್ಯ ಮೃ ಗಗಳ ತಾಣವೂ ಆಗಿದೆ. 


ಹೊಮ್ಮ ಳಿಗೆನಾಡಿನ ಮುಖ್ಯ ಸ್ಥ ಳವಾಗಿದ್ದ ಬನ್ನೇರುಘಟ್ಟ, ಇಂದು ರಾಷ್ಟ್ರೀಯ 
ಉದ್ಕಾ ನವನಕ್ಕೆ ಪ್ರಸಿದ್ಧವಾಗಿದ್ದ ೆ, “ಹಂದೆ ಅದು "ದಾಮೋದರ ದೇವರ' ಆಂದರೆ 
ಇಂದಿನೆ “ಚಂಪಕಧಾಮ ಸಾಮಿ' "ಯ ಸನ್ನಿಧಿಯಿಂದ ಖ್ಯಾತಿ ಪಡೆದಿದ್ದಿತು. ಕ್ರಿ. ಶ. 


76 ಸಾಧನೆ 


1407ರ ಹಳೇ ಅಗ್ರಹಾರದ ಶಾಸನ ಮತ್ತು ಕ್ರಿ.ಶ. 1672ರ ಸಂಪಿಗೆಹಳ್ಳಿ 
ಶಾಸನಗಳು ದಾಮೋದರ ದೇವರನ್ನು "ನಾಡದೇವತೆ' ಯೆಂದು ಪರಿಗಣಿಸಿ ದಾನದ 
ಸಂದರ್ಭದಲ್ಲಿ ಈ ದೇವರ ಹೆಸರಿನಲ್ಲಿ "ಒಪ್ಪ'* ಹಾಕಿರುವುದು ಗಮನಸೆಳೆಯುತ್ತದೆ. 
(ಕುಕ್ಕಲನಾಡಿನ ನಾಡದೇವತೆಯಕಾಗಿ ಬಿನ್ನಮಂಗಲದ ಶ್ರೀ ಮುಕ್ತೀಶ್ವರ ದೇವರ 
ಒಪ್ಪ' ಕೂಡ ಇಂತಹ ಮತ್ತೊಂದು ಉದಾಹರಣೆಯಾಗಿದೆ.) ಬನ್ನೇರಘಟ್ಟದ 
ಈ ದಾಮೋದರ ದೇವರ ದೇವಾಲಯವನ್ನು ಕ್ರಿ.ಶ. 1257ರಲ್ಲಿ ಹೊಯ್ಸಳರ 
ವರಾಂಡಲಿಕನಾಗಿದ್ದ "ಪೂರ್ವಾಧಿರಾಯ'ನು ಕಟ್ಟಿ  ಸಿದನೆಂದು ತಿಳಿದುಬರುತ್ತದೆ. 


ಚಂಪಕಧಾಮಸ್ವಾಮಿ (ದಾಮೋದರ ದೇವರು) ಗುಡಿಯ ಹಿಂಗಡೆ "ಸುವರ್ಣ 
ಮುಖಿ' ಗಿರಿ ಇದೆ. ಈ ಕಿರು ಬೆಟ್ಟಿದ ಮೇಲಿನ ಅನೇಕ ಪ್ರಾಗೆ ಓತಿಹಾಸಿಕ ಕುರುಹು 
ಗಳನ್ನು ವಿದ್ವಾಂಸರು ಗುರುತಿಸಿರುತ್ತಾರೆ... ಈ ಬೆಟ್ಟ ಕದ ಹಿಂಬದಿಗೆ, ಪಶ್ಚಿಮಕ್ಕಿರುವ 
ತಪ್ಪಲಿನಲ್ಲಿ "ಸುವರ್ಣಮುಖಿ ತೀರ್ಥ' ಎಂಬ ಸರೋವರವಿದೆ. ಕ್ರಿ.ಶ. 1818 ರಲ್ಲಿ 


ಅದಕ್ಕೆ, ಬೇವೂರು ಸ ಸಳದ ಬೆಂಗಳೂರು ಫವುಜದಾರ ಲಿಂಗರಾಜಯ್ಯ ಅರಸಿನವರು 
ಸೋಪಾನವನ್ನು ರಮ್ಯ ವಾಗಿ ಕಟ್ಟಿಸಿದಂತೆ ಶಾಸನವೊಂದರಿಂದ ತಿಳಿದುಬರುತ್ತ ದೆ. 


ಈ ಮೇಲೆ ಪ್ರಸ್ತಾಪಿಸಿದ ಶಾಸನೋಕ್ತ ಹಾಗೂ ಭೌಗೋಳಿಕ ವಿವರಗಳ 
ಹಿನ್ನೆಲೆಯಲ್ಲಿ, ಮೊದಲಿಗೆ ಈ ನಾಡಿನ ಹೆಸರಿನಲ್ಲಿರುವ “ಹೊಮ್ಮಳಿಗೆ' ಎಂಬುದರ 
ಬಗ್ಗೆ ವಿಚಾರ ಮಾಡಬಹುದಾಗಿದೆ ; "ಹೊಮ ಒಳಿಗೆ' ಎಂಬುದರ ಅರವಸ ಪ್ರಾಯಶಃ 
"ಪೊನ್ನ ಟಿ'ಕೆ ಆಗಿರಬೇಕು. ಪೊನ್ನಟಿ' ಕೆ ಎಂಬುದು ಪೊನ್‌ 4 ಅಟಿಗಕೆ ಎಂಬ ಎರಡು 
ಪದಗಳಿಂದ ರೂಪ ತಾಳುದುದಾಗಿದೆ. ಪೊನ್‌ ಅಂದರೆ ಚಿನ್ನ, ಅಟಿ'ಕೆ ಎಂದರೆ 
“ಗುಡ ಗಾಡುಗಳಿಂದ ಕೂಡಿದ ಕಾಡುಮರಗಳಿಂದ ಕೆಲವೊಮ್ಮೆ ಕೂಡಿದ್ದು, ನೂರಾರು 
ವರ್ಷಗಳವರೆಗೆ-ಈಗಲೂ ಸ ಸ್ವಲ್ಪಮಟ್ಟಿಗೆ ಕ್ಕ ೈಷಿನಡೆಯದಿದ್ದ, ಪಾಳುಬಿದ್ದ ಜಾಗವನ್ನೂ 
ಸೂಚಿಸುತ್ತದೆ' ಎಂದು ಸ್ಥಳನಾಮ. ಎದ್ವಾಂಸರು ಅಭಿಪಾ ್ರಿಯಪಟ್ಟಿ ರುತ್ತಾರೆ.” 
ಹೀಗಾಗಿ ಚಿನ್ನವನ್ನು ಹೊಂದಿರುವ ಗುಡ್ಡ 1 ಪೊನ್ನಟಿ'ಕೆ ವಾ ಪೊನ್ನಳಿಗೆ 
ಯಾಗಿದ್ದು, ಕಾಲಾಂತರದಲ್ಲಿ 'ಪೊನ್ಮ ಣಿಗ' ಮತ್ತು "ಹೊಮ ೈಳಿಗೆ' ಎಂಬ ರೂಪಗಳು 

ಇಸನಗಳೆಲ್ಲಿ ಪ ಸಯುಕ ಶವಾಗಿರುವುದನ್ನು ಮೇಲೆಯೇ ಗಮಸಿದ್ದೆ "ವೆ. 


Kk ಅಧಿಕೃ ತ ಸಾಕ್ಷಿ ಅಥವಾ ಒಪ್ಪಿಗೆ ಎಂಬ ಅರ್ಥದಲ್ಲಿ. 

2, ನೋಡಿ: ತ ಲನಾಡು-ಒಂದು ಪ್ರಾಚೀನ ಪಾ ್ರಿದೇಶಿಕ ವಿಭಾಗ, ಇತಿಹಾಸ ದರ್ಶನ. 
ಸಂ. 7, ಪು. 144, 

3. ಡಾ| ದೇವರಕೊಂಡಾರೆಡ್ಡಿ, ಬನೆ ಸರುಘಟ್ಟ-ಪ್ರಾಗೈತಿಹಾಸಿಕ ಕಾಲದಿಂದ ಇಂದಿನವರೆಗೆ, 
ಇತಿಹಾಸದರ್ಶನ. ಸಂ. 8, ಪು. 1. 


4. ja ರು ರಘುಪ ತಿಭಟ್ಟಿ, ತುಳುನಾಡಿನ ಸ್ಥಳನಾಮಗಳು, ಬೆಂಗಳೂರು, 1979, 
85; 


TR, 


ಹೊಮ್ಮಳಿಗೆ ನಾಡು, ಬನ್ನೇರುಘಟ್ಟ-ಸ್ಮಳನಾಮ ಪರಿಶೀಲನೆ 77 


ಇತಿಹಾಸಕಾಲಕ್ಕೂ ಪೂರ್ವದಲ್ಲೇ ವಠಾನವನಿಗೆ ಚಿನ್ನದ ಬಗ್ಗೆ ಅರಿವಿದ್ದಿತು, 
ಪ್ರಾಯಶಃ ಚಿನ್ನವೇ ವರಾನವನಿಗೆ ತಿಳಿದಿದ್ದ ಮೊದಲ ಲೋಹವೆನ್ನಬೇಕು, ಚಿನ್ನವನ್ನು 
ಅಮೂಲ್ಯ ಹಾಗೂ ದುರ್ಲಭವೆಂದು ಭಾವಿಸಿದ್ದರೂ ಅದು ಪ್ರಕ ಗತಿಯಲ್ಲಿ ಸಾಕಷ್ಟು 
ವಿಸ್ತಾರವಾಗಿಯೇ ಹಂಚಿಕೆಯಕಾಗಿದೆಯನ್ನಬಹುದು, ಚಿನ್ನವು ಸೆಲೆಗಳುಳ್ಳ ಬೆಣಚುಗಲ್ಲು 
ಸ್ಪಟಿಕ ಮೊದಲಾದ ಕೆಲವು ಜಾತಿಯ ಶಿಲೆಗಳಲ್ಲಿ ಸೇರಿಕೊಂಡಿರುತ್ತದೆ. ಪರ್ವತ ಬೆಟ್ಟ 
ಗುಡ್ಡಗಳಲ್ಲಿನ ಬಂಡೆಯ ಸಂಸ್ತರಗಳಲ್ಲಿ ಸೇರಿದ್ದ ಚಿನ್ನವೇ ಕಾಲಾಂತರದಲ್ಲಿ ಕೊರೆದು, 
ಪುಡಿಯಠಾಗಿ, ನದಿ ಪ್ರವಾಹಗಳಿಂದ ಬರುವ ಮರಳು ಮತ್ತು ಮಣ್ಣುಗಳ ಜೊತೆಯಲ್ಲಿ 
ಸೇರಿರುವುದುಂಟು, ಅಂತಹ ಚಿನ್ನವೇ ಮೊದಲು ವಕಾನವನ ಗಮನಕ್ಕೆ ಬಂದಿತೆನ್ನ 
ಬಹುದು, ಬಹುಶಃ ಈ ತೆರನಾದ ಚಿನ್ನವೇ, ಬನ್ನೆರುಘಟ್ಟದ ಪಚ್ಚಿಮದ ತಪ್ಪಲಿ 
ನಲ್ಲಿರುವ "ಸುವರ್ಣಮಖಿ' ಎಂಬಲ್ಲಿ ಸಂಗ್ರಹವಾಗುತಿತ್ತೇನೋ? ಸಂಸ್ಕೃತಾನುಕರಣ 
ಕ್ಕೊಳಗಾಗಿರುವ ಈ ಹೆಸರಿನ ದ್ರಾವಿಡ ಅರ್ಥಾತ ಕನ್ನಡ ರೂಪ “ಪನ್ನೆಅ*ಪಟ್ಟು' 
ಎಂಬುದಾಗಿರಬೇಕು, ಪೊನ್‌-ಚಿನ್ನ. ಎಜ್‌ಪಟ್ಟು-ಮೂಲಸ್ಥಳ, ಆದ್ದರಿಂದ "ಸುವರ್ಣ 
ಮುಖಿ' ಮತ್ತು "ಪೊನ್ನೆಜ್‌ ಪಟ್ಟು' ಎಂಬುವು ಒಂದೇ ಅರ್ಥವುಳ್ಳವಾಗುತ್ತವೆ, 
ofter discussion of ಎಅಕಿಪಟ್ಟು "ಎಜಿಪಟ್ಟು' ಎಂಬ ಸಾವಕಾನ್ಯ ಪ್ರತ್ಯಯದಿಂದ 
ರೂಪಾಂತರ ಹೊಂದಿರಬಹುದಾದ ಎರುಘಟ್ಟ, ಅರುಘಟ್ಟ. ಎರಘಟ್ಟಿ ಮುಂತಾದ 
ರೂಪಗಳನ್ನು ಅಂತ್ಯ ಪ್ರತ್ಮಯವಾಗಿ ಪಡೆದಿರುವ ಕರ್ನಾಟಕದಲ್ಲಿನ ಕೆಲವು ಸ್ಥಳನಾಮ 
ಗಳನ್ನು ಉದಾಹರಿಸಬಹುದು : ಚಿಕ್ಕಬಂದರಘಟ್ಟ (ಕೋಲಾರ ತಾ॥), ನಾಗರಘಟ್ಟ 
(ಚಿತ್ರದುರ್ಗ ತಾ|) ಹೆಸರುಘಟ್ಟ (ಬೆಂಗಳೂರು ತಾ||) ಜೊತೆಗೆ ಧಾರವಾಡ ಜಿಲ್ಲೆಯ 
ಅಂಗರಗಟ್ಟಿ ಕಂಚುಗಾರಗಟ್ಟಿ ಬೆಳಗಾಂ ಜಿಲ್ಲೆಯ ಯರಗಟ್ಟಿಗಳನ್ನು ಪರಿಶೀಲಿಸಬಹು 
ದಾಗಿದೆ. ಆದ್ಧರಿಂದ ಈಗಿನ ಬನ್ನೇರುಘಟ್ಟ ಮತ್ತು ಸುವರ್ಣಮುಖ ಎಂಬುವು"ಪೊನ್ನೆ 
ಅೌಪಟ್ಟು' ಎಂಬುದರಿಂದಲೇ ರೂಪತಾಳಿದವೆಂದು ಹೇಳಬಹುದು, ಪೊನ್ನೆಳ೨ ಪಟ್ಟು- 
ಬನ್ನೆರವ್ಹಟ್ಟ-ಬನ್ನೂರುಘಟ್ಟಿ ಬನ್ನೇರು ಘಟ್ಟಿ ಎಂದು ರೂಪಾಂತಗೊಂಡಿರಬೇಕು, 
ಮಧ್ಯಾಂತರ ರೂಪಗಳಾದ ಬನ್ನಿಯಘಟ್ಟ ಸAಗ 1101, ಬನ್ನೂರುಘಟ್ಟಿ (An 82, 
85-87 & 106) ಬನಿಶರಘಟ್ಟ (ಸA॥187), ವನ್ನಿಯರಘಟ್ಟ MAR 1908, 
p. 13) ಮತ್ತು ವಹ್ಲಿಗಿರಿ (An 89) ಮುಂತಾದವು ಶಾಸನಗಳಲ್ಲಿ ದಾಖಲಾಗಿವೆ, 
ಇಲ್ಲೇ ನಾವು ಗಮನಿಸಬೇಕಾದ ಮತ್ತೊಂದು ವಿಶೇಷ ಅಂಶವೆಂದರೆ ಕೋಲಾರದ 
ಗಣಿಪ್ರದೇಶದಲ್ಲೂ "ಬನ್ನೇರುಘಟ್ಟ' ಎಂಬ ಸ್ಥಳವಿರುವುದು. 

ಹೊಮ್ಮಳಿಗೆನಾಡು ಕೇವಲ ಚಿನ್ನದನಾಡಷ್ಟೇ ಆಗಿರಲಿಲ್ಲ, ಇತರ ಹಲವು 
ಲೋಹಕ್ಕೆಗಾರಿಕೆಗಳ ತಾಣವೂ ಆಗಿದ್ದಿ ತೆಬದುನ್ನು ಆ ನಾಡಿನಲ್ಲಿ ಅಂತರಗತವಾಗಿರುವ 
ಕುಲುಮೆಪಾಳ್ಯ, ಕಸವರಹಳಿ ಕೈ ವಾಜರಹಳಿ ೆ ಕ್ಯಾಸರಗುಪ್ಪೆ. ರಾಗಿಹಳ್ಳಿ ಕಾಳೀಶ್ವರಿಃ 
ಎಂಬ ಸ್ಮಳನಾಮಗಳ ಹಿನ್ನೆಲೆಯಲ್ಲಿ ಗ್ರಹಿಸಬಹುದಾಗಿದೆ. 


5, ಎಪಿಗ್ರಾಫಿಯಾ ಕರ್ನಾಟಕ ಸಂ. 9, (1905) ಮತ್ತು ಪುರವಣಿ ಸಂಪುಟ (ಅಪ್ತಕಟಿತ) 

6, ನೋಡಿ : Hommalige nadu and some of its Placenames 
A Study, Studies in indian place names, Vol. XV. 
೫. 105, 


78 ಸಾಧನೆ 


ಈ ಪರಿಶೀಲನೆಂದಿಂದ ನಾವು ಮನಗಾಣಬೇಕಾದ ಮುಖ್ಯ ಅಂಶವೆಂದರೆ, ನಮ್ಮ 
ಪ್ರಾಚೀನ ಪ್ರಾದೇಶಿಕ ವಿಭಾಗಗಳು, ನೈಜ ಭೌಗೋಳಿಕ ಲಕ್ಷಣಗಳ ಹಿನ್ನೆಲೆಯಲ್ಲೇ 
ರೂಪತಾಳಿರುತ್ತಿದ್ದವೆನ್ನಬೇಕು, 


“ಯೇನಲಿಜನ ಯೋ ದೇಶೋ ಯುಕ್ತಃ ಸಮುಪಲಕ್ಷ್ಯತೇ ! 
ತೇನೈವ ನಾಮ್ನಾ ತಂ ದೇಶಂ ವಾಚೈಮಾರ್ಹುನೀಷಿಣ ಃ !! 
(ಮ. ಭಾ., ಆಧಿಪರ್ವ ೨-೧೨) 


(ಯಾವ ಒಂದು ಚಿಹ್ನೆಯಿಂದ ಯಾವ ಒಂದು ದೇಶವು ಕೂಡಿರುವುದೋ ಆ ಚಿಹ್ನೆಯ 
ಹೆಸರಿನಿಂದಲೇ ಆ ದೇಶವನ್ನು ಅಥವಾ ಆ ಪ್ರದೇಶವನ್ನು ಕರೆಯಬೇಕೆಂಬುದು 
ವಿದ್ವಾಂಸರ ಅಭಿಪ್ರಾಯ) 


ಇಂತಹ ನೈಜಭೌಗೋಳಿಕ ಹಿನ್ನೆಲೆಯುಳ್ಳ ಹಲವು ಪ್ರಾದೇಶಿಕ ವಿಭಾಗಗಳಲ್ಲಿ, 
ಗಂಗವಾಡಿ ಪ್ರದೇಶದಲ್ಲಿದ್ದ ಕುಕ್ಕಲ ನಾಡು, ಸೀಗಲ ನಾಡು, ಕಿಳಲೆ ನಾಡು ಮುಂತಾ 
ದವುಗಳನ್ನು ಹೆಸರಿಸಬಹುದಾಗಿದೆ.* 


ಹಾ ಲಾಕ ರಾರಾ, 

*ಬೆಂಗಳೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ. ಆಶ್ರಯದಲ್ಲಿ ದಿನಾಂಕ 5-7 
ನವೆಂಬರ್‌ ಡಿ ಏರ್ಪಾಡಾಗಿದ್ದ ಕರ್ನಾಟಕ ಹಿಸ್ಕ ರಿ ಕಾಂಗ್ರೇಸ್‌ನ ಹನ್ನೊಂದನೇ ಅಧಿವೇಶನ 
ದಲ್ಲಿ ಮಂಡಿಸಿದ “ಹೊಮ್ಮಳಿಗೆನಾಡು ಒಂದು ಪರಿಶೀಲನೆ” ಎಂಬ ನನ್ನ ಸಂಪ್ರಬಂಧದ ಪರಿಷ್ಕೃತ 


ಸಂಕ್ಷಿಪ್ತ ರೂಪವೇ ಈ ಲೇಖನ, 


ಯಮಳ ಪ್ರಶ್ನೆ : ವಿಶ್ಲೇಷಣೆ 


ಹೊ. ನ. ನೀಲಕಂಠೇಗೌಡ 


ಆಧುನಿಕ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಶ್ರೀ ತೇಜಸ್ವಿಯವರಿಗೆ ವಿಶಿಷ್ಟ 
ಸ್ಥಾನವಿದೆ. ತಮ್ಮ ಬರವಣಿಗೆಯ ಮೂಲಕ ಹೊಸ ಆಖಕಾಮವನ್ನು ತಂದುಕೊಟ್ಟು, 
ತಮ್ಮ ಕೃತಿಗಳಲ್ಲಿ ನವಿರಾದ ಹಾಸ್ಕದೊಳಗೆ ಸಮಾಜದ ಹಲವಾರು ಅಂಕುಡೊಂಕು 
ಗಳನ್ನು ವರಾರ್ಮಿಕವಾಗಿ ವಿಡಂಬಿಸುವ ಅವರ ಕಥನ ಕಲೆಯ ನಿರೂಪಣೆಯನ್ನು 
ಸಮಕಾಲೀನ ಸ್ಥಿ ತಿಯೊಳಗೆ ನಿಂತು ನೋಡಿದಾಗ ಬೆರಗುಗೊಳಿಸುವಂತಹದು. 


“ಯಮಳ ಪ್ರಶ್ನೆ” ಗಾತ್ರದಲ್ಲಿ ಚಿಕ್ಕದಾದರೂ, ತನ್ನ ಒಡಲೊಳಗೆ ಅಡಗಿಸಿ 
ಕೊಂಡಿರುವ ಪ್ರಶ್ನೆಗಳಾಗಲಿ, ಸತ್ತ್ವವಾಗಲಿ, ತಂತ್ರವಾಗಲಿ, ಪಾತ್ರಗಳಾಗಲಿ 
ಚಿಕ್ಕದೇನಲ್ಲ. ನಾಟಕ ಅದ್ಭುತ ಕಲಾಕೃತಿಯಾಗಿ ರೂಪುಗೊಂಡಿರುವುದು ಅಲ್ಲಿನ 
ರಚನಾ ವಿನ್ಯಾಸದ ಅನನ್ಯತೆಯಿಂದಾಗಿ ಮತ್ತು ಪಾತ್ರ ರಚನಾ ಪರಿಣತಿಯಿಂದಾಗಿ 
ಶ್ರೇಷ್ಠವಾಗಿದೆ. ಓದುಗ ಅಥವಾ ಪ್ರೇಕ್ಷಕನ ವಕಾನಸ ಸರೋವರದಲ್ಲಿ ಕುತೂಹಲ 
ಗೊಳಿಸುವ, ಹಾಗೂ ಬೌದ್ಧಿಕ ಚಿಂತನೆಗೆ ಎಡೆವಾಾಡಿಕೊಡುವುದು ಕೃತಿಯ ವೈಶಿಷ್ಟ್ಯ. 


ತೇಜಸ್ವಿ ಅವರ ಏಕೈಕ ನಾಟಕ "ಯಮಳ ಪ್ರಶ್ನೆ'. ಈ ನಾಟಕ ಅಸಂಗತ 
ನಾಟಕವೇ? ಅಥವಾ ಇಲ್ಲವೇ? ಅಸಂಗತ ನಾಟಕವಾದರೆ ಹೇಗೆ? ಅಸಂಗತ 
ಅಲ್ಲದಿದ್ದರೆ ಹೇಗೆ ಅಲ್ಲ? ಎಂದು ಪ್ರಶ್ನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. 
“ಯಮಳ ಪ್ರಶ್ನೆ” ಅಸಂಗತ ನಾಟಕ ಎನ್ನುವ ಮೊದಲು ಅಸಂಗತ ನಾಟಕದ ಬಗ್ಗೆ 
ಸ್ವಲ್ಪವೇ ತಿಳಿಯಬಹುದು- 


ಅಸಂಗತ ಎಂದರೆ ಜೊತೆಯಲ್ಲಿ ಇಲ್ಲದಿರುವುದು. ಒಂದಕ್ಕೊಂದು ಸಂಬಂಧ 

೨. ಈ ಅಸಂಗತ ಪದ ಇಂಗ್ಲೀಷಿನ ಸಿಿsurd ಪದದಿಂದ ಬಂದಿದೆ. ಹೊಂದಿ 
ಕೊಳ ದ ಸ್ಥಿತಿಯುಳ್ಳದ್ದು, ಅಪಸ್ವರ, ಅಸಂಬದ್ಧ, ಗೊಂದಲ, ಗೋಜಲು, 
೦ಜಸ, ಅನೌಚಿತ್ಯ ಮುಂತಾದ ಪದಗಳನ್ನು ಸಂವಾದಿಯಾಗಿ ಬಳಸಬಹುದು. 
ಅಸಂಗತ ನಾಟಕಗಳಲ್ಲಿ ಪ್ರತಿ ದೃಶ್ಯಕ್ಕೂ, ಸನ್ನಿವೇಶಕ್ಕೂ ಸಂಬಂಧವೇ ಇಲ್ಲದಂತೆ 
ಕ್ರಿಯೆಗಳು ನಡೆಯುತ್ತವೆ. ಅಸಂಗತ ನಾಟಕದ ಪಾತ್ರಗಳಿಗೆ ಸ್ವಂತಿಕೆಯಾಗಲಿ, 
ಅಸ್ತಿತ್ವವಾಗಲಿ, ಒಂದು ನಿರ್ದಿಷ್ಟಕಾಲಕ್ಕೆ ಸೇರಿದವು ಎಂಬ ಪರಿವೆ ಇರುವುದಿಲ್ಲಃ 
ಪ್ರಶಿವಕಾ ವಿಧಾನಗಳ ಮೂಲಕವೋ, ಸಂಕೇತಗಳ ಮೂಲಕವೋ ನಡೆಯುವುದನ್ನು 
ಕಾಣಬಹುದು. 


G 
2. 
il 


80 ಸಾಧನೆ 


ಅಸಂಗತ ನಾಟಕಗಳು ಎಲ್ಲಿಂದಲೋ ಆರಂಭವಾಗಿ ಎಲ್ಲಿಯೋ ಅಂತ್ಯವಾಗು 
ತ್ತವೆ. ನಾಟಕಕಾರ ಏನನ್ನು ಹೇಳಲು ಹೊರಟಿದ್ದಾನೆ ಎಂದು ತಿಳಿಯುವುದೇ ಇಲ್ಲ. 
ಇದ್ದಕ್ಕಿದ್ದಂತೆ ಆರಂಭವಾದದ್ದು ಇದ್ದಕ್ಕಿದ್ದಂತೆಯೇ ತಟಸ್ಥವಾಗಬಹುದು. ಪ್ರೇಕ್ಷಕ/ 
ಓದುಗನಿಗೆ ಮುಂದೆ ಏನೋ ನಡೆಯುತ್ತದೆಂದು ಯೋಚಿಸುತ್ತಿರುವಾಗ ನಾಟಕ ಅಂತ್ಯ 
ವಾಗಬಹುದು. 


ಅಸಂಗತ ನಾಟಕ ಯೋಚನಾರಹಿತ ವರೌಲ್ಯಗಳಲ್ಲಿ ಸುತ್ತುತ್ತಿರುವ ಜಗತ್ತಿನ 
ಸ್ಥಿತಿಯೊಂದನ್ನು ನಿರ್ಮಾಣ ವರಾಡುತ್ತದೆ. ನೋಡುತ್ತಿರುವ ಪ್ರೇಕ್ಷಕನಲ್ಲಿ ಯಾವ 
ಘಟನೆ ನಡೆಯುತ್ತಿದೆ ಎಂಬುದೇ ತಿಳಿವಿಗೆ ಬರುವುದಿಲ್ಲದನ್ನು ಕಂಡು ಪ್ರೇಕ್ಷಕ ಅಸಂಬದ್ಧ 
ನೋಡುಗನಾಗುತ್ತಾನೆ. ಆಗ ನೋಡುಗ ತನ್ನ ಮಿದುಳಿಗೆ ಹೆಚ್ಚಿನ ಕಸರತ್ತನ್ನು 
ಕೊಡಬೇಕಾಗುತ್ತದೆ. 


“ಯಮಳ ಪ್ರಶ್ನೆ' ನಾಟಕದಲ್ಲಿ ನಡೆಯುವ ಕ್ರಿಯೆಗಳು ಒಂದಕ್ಕೊಂದು ಪೂರಕ 
ವಾಗಿರುವುದನ್ನು ಕಾಣಬಹುದು. ಸಾಂಪ್ರದಾಯಿಕ ನಾಟಕದಲ್ಲಿರುವಂತೆ ಒಂದು 
ಖಚಿತವಾದ ಚೌಕಟ್ಟಿನೊಳಗೆ ನಾಟಕದ ಕ್ರಿಯೆಗಳೆಲ್ಲವೂ ನಡೆಯುತ್ತವೆ. ನಾಟಕ 
ಸಂಪೂರ್ಣವಾಗಿ ಅಸಂಗತವೂ ಅಲ್ಲ. ಇತ್ತ ಸುಸಂಗತವೂ ಅಲ್ಲ. ಹೆಚ್ಚಾಗಿ ಸುಸಂಗತ 
ನಾಟಕದ ಲಕ್ಷಣಗಳು ತುಂಬಿಕೊಂಡಿವೆ. 


"ಯಮಳ ಪ್ರಶ್ನೆ' ವಾಸ್ತವ ಬದುಕಿನ ವರ್ತವಕಾನದ ಘಟನೆಗಳ, ಮನುಷ್ಯನ 
ದುರಂತ ಸ್ಥಿತಿಯನ್ನು ಭೂತ, ವರ್ತವಕಾನ, ಭವಿಷ್ಯದ ಕಾಲವಕಾನದ ಚೌಕಟ್ಟಿ 3 ನಾಚಿಗೂ 
ಇಟ್ಟು ಪ್ರಶ್ನಿಸುತ್ತಾ ವಿಡಂಬಿಸುತ್ತದೆ. ವಕಾನವನ ಅಸ್ತಿತ್ವದಲ್ಲಿರುವ ದುರಂತ 
ಸ್ಥಿತಿಯನ್ನು ಸೃಜನಾತ್ಮಕ ಕಲಾಕೃತಿಯ ಸಂದರ್ಭದಲ್ಲಿ ಕಾಣಿಸುವ ಪ್ರಯತ್ನ 
ನಾಟಕಕಾರರದು. 


ಈ ನಾಟಕವನ್ನು ಮೂರು ದೃಷ್ಟಿಕೋನಗಳಿಂದ ವಿಶ್ಲೇಷಿಸಬಹುದು. 


೧. ನಾಟಕದಲ್ಲಿನ ವಾಸ್ತವತೆ 
೨. ನಾಟಕದಲ್ಲಿನ ವೈಚಾರಿಕತೆ 
೩. ನಾಟಕದಲ್ಲಿನ ಸಾಂಕೇತಿಕತೆ. 


ನಾಟಕವನ್ನು ಹೆಚ್ಚಾಗಿ ಸಾಂಕೇತಿಕತೆಯ ಮೂಲಕವೇ ನೋಡಬಹುದು. 


ನಾಟಕದ ಆರಂಭದಲ್ಲಿ ಸ್ಥಾವರ ಸ್ವರೂಪದಲ್ಲಿ ಬಿದ್ದಿರುವ ಶರೀರವೊಂದು 
ಕಂಡುಬರುತ್ತವೆ. ಜಡರೂಪದಲ್ಲಿ ಬಿದ್ದಿರುವ ಶರೀರ ಭಾರತದ ಸಂಕೇತವಾಗಿ 
ಬಂದಿದೆ. ನಂತರ ನಿಂತುಹೋದ ಬೈಕೊಂದನ್ನು ಅದರ ಸವಾರನೊಬ್ಬ ದೂಡುತ್ತಿರು 


ಯಮಳ ಪ್ರಶ್ನೆ : ವಿಶ್ಲೇಷಣೆ 81 


ವುದರ ಚಿತ್ರವಿದೆ. ಒಬ್ಬ ಬೈಕಿನ ಮೇಲೆ ಕುಳಿತಿದ್ದಾನೆ. ಮತ್ತೊಬ್ಬ ದೂಡುತ್ತಿದ್ದಾನೆ. 
ಈ ಚಿತ್ರ ಒಂದು ಕೆಲಸ ವ್ಯಕ್ತಿಯಿಂದ ಸಾಧ್ಯವಿಲ್ಲ, ಸಮಷ್ಟಿಯಿಂದ ಸಾಧ್ಯ ಎಂಬ 
ಅರ್ಥವನ್ನು ನೀಡುತ್ತದೆಂಬ ಭಾವನೆ. ಇಬ್ಬರೂ ವ್ಯಕ್ತಿಗಳು ಭಾರತೀಯ ಸಂಸ್ಕೃತಿಯ 
ಪರಂಪರೆಯನ್ನು ಪ್ರತಿಬಿಂಬಿಸುವ ಸಂಕೇತವಾಗಿ ಅವರು ಧರಿಸಿರುವ ಬಟ್ಟೆಗಳು 
ಹೇಳುತ್ತವೆ. ದೂಡುತ್ತಿರುವ ವ್ಯಕ್ತಿ ಬೈಕನ್ನು ನಿಲ್ಲಿಸಿ ಗಹಗಹಿಸಿ ನಗುವುದು 
ಅಪಹಾಸ್ಯದ ಸಂಕೇತವಾಗಿದೆ. ಈ ಬೈಕನ್ನು ಮುಂದೆ ಸರಿಪಡಿಸಲು ಸಾಧ್ಯವೇ 
ಇಲ್ಲವೆನ್ನುವಂತಹ ಅರ್ಥವನ್ನು ಒಳಗೊಂಡಿದೆ. "ನಗು' ನಗುವಾಗದೆ ಭಾರತೀಯ 
ಸಂಸ್ಕೃತಿಯೇ ಅನ್ಯರ ಅಪಹಾಸ್ಯಕ್ಕೆ ಒಳಗಾಗಿರುವಂತೆ ಭಾಸವಾಗಿ ಧ್ವನಿ ಪರಂಪರೆ 
ಯೊಂದನ್ನು ನಿರ್ಮಿಸುತ್ತದೆ. 


ಬೈಕನ್ನು ಸ್ಟಾರ್ಟ್‌ (ಚಾಲ್ತಿ) ಮಾಡಲು ಪ್ರಯತ್ನ ಮಾಡುತ್ತಾ ವಕಾತನಾಡುವ 
ರಮೇಶನ ವಕಾತು "ಇಂಡಿಯನ್‌ ಮೇಕೊ' ಎಂದು ಅದನ್ನು ಪ್ರಜ್ಞಾ ಪೂರ್ವಕವಾಗಿ 
ಕರೆದಿರುವುದನ್ನು ಚಿಂತಿಸಿ ನೋಡಿದರೆ ಈ ರೀತಿಯಲ್ಲಿ ಕರೆಯುತ್ತಲೇ ಯಾವುದೋ 
ಬಂದು ಹಂತದೊಳಗೆ ನಿಂತು ಬಿಟ್ಟಿರುವ ಭಾರತೀಯ ಸಂಸ್ಕೃತಿಯ ಒಳ ಪದರದ ಜಡ 
ಸ್ವರೂಪವನ್ನು ಆ ಬೈಕಿನ ಮೂಲಕವಾಗಿ ರಮೇಶ ವಿಶ್ಲೇಷಿಸುತ್ತಾ ಸಂಸ್ಕೃತಿಯನ್ನು 
ಅನಾವರಣಗೊಳಿಸುತ್ತಿರುವುದು ಕಂಡು ಬರುತ್ತದೆ. 


ಹೇಮಂತನಿಗೆ ಭಾರತೀಯ ಮೂಲವಾದುದೆಲ್ಲದರ ಬಗ್ಗೆ ಅಭಿವಾಾನ, ಗೌರವ 
ಇದೆ. ತನ್ನ ಇಂಡಿಯನ್‌ ಬೈಕ್‌ ಅರ್ಧದಾರಿಯಲ್ಲಿ ಕೈಕೊಟ್ಟು ನಿಂತಾಗ, ಯಕಾವ 
ಗಾಡಿ ಇವನನ್ನು ತನ್ನ ಸ್ನೇಹಿತನನ್ನು ಹೊತ್ತು ಸಾಗಬೇಕಿತ್ತೋ, ಅದೇ ಗಾಡಿಯನ್ನು 
ತಾನೀಗ ದೂಡಿಕೊಂಡು ಸಾಗಬೇಕಾದ ಪರಿಸ್ಥಿತಿಯಲ್ಲಿ ಸ್ನೇಹಿತ ರಮೇಶನಿಗೆ ಭಾರತೀಯ 
ಮೂಲದಲ್ಲಿ ಉತ್ಪನ್ನವಾದ ಈ ಬೈಕಿನ ಮೇಲೆ ಮೇಲ್ನೋಟಕ್ಕೆ ಅಸಹನೆ, ಸಿಟ್ಟು 
ಇರುವುದನ್ನು ಕಾಣಬಹುದು. ಹೇಮಂತನಿಗೆ ಆಸಹನೆಯ ಬದಲು ಸಹನಾ ಭಾವವೇ 
ಇರುವುದು ಕಂಡು ಬರುತ್ತದೆ. 


ಶರೀರವೊಂದು ಸ್ಥಾವರ ರೂಪದಲ್ಲಿ ಬಿದ್ದಿರುವುದಕ್ಕೂ, ಸ್ವಲ್ಪ ದೂರದಲ್ಲೇ 
“ಇಂಡಿಯನ್‌' ಬೈಕ್‌ ನಿಲ್ಲುವುದಕ್ಕೂ ಅವಿನಾಭಾವ ಸಂಬಂಧವೊಂದು ಇರುವುದನ್ನು 
ಕಾಣಬಹುದಾಗಿದೆ. 


“ಈ ಇಂಡಿಯನ್‌ ಮೇಕನ್ನು ತಗೊಳ್ಳಬೇಡ ಅಂತ ಇದರ ಬೆನ್ನುಹತ್ತಿದವನು 
ಹುಚ್ಚನಾಗುತ್ತಾನೆ ಅಂತ ಸಾವಿರ ಸಾರಿ ಬಡಕೊಂಡೆ ನೀನು ಕೇಳಬೇಕಲ್ಲ” ಎನ್ನುವ 
ವಕಾತುಗಳಲ್ಲಿ ಇಂಡಿಯನ್‌ ಬೈಕಿನ ಬಗೆಗಿರುವ ನಿರಾಸೆಯನ್ನು ಅಭಿವ್ಯಕ್ತಿಪಡಿಸುವುದನ್ನು 
ಕಾಣಬಹುದು. ಭಾರತೀಯ ಸಂಸ್ಕೃತಿಯ ಜಟಿಲ ಪ್ರಶ್ನೆಗಳೆಲ್ಲಾ ಸ್ಪಾರ್ಟ ಆಗದ 
ಇಂಡಿಯನ್‌ ಬೈಕಿನಂತೆಯೇ. ಏನೇ ಆಗಲಿ ಇದನ್ನು ಸರಿಪಡಿಸೇ ತೀರುತ್ತೇನೆಂದು 


ಸ್ತ 
4 


ಆತ್ಮವಿಶ್ವಾಸದಿಂದ ಹೋದವನು, ಅಂದರೆ ಚಲನಶೀಲತೆಯನ್ನೇ ಕಳೆದುಕೊಂಡು ಜಡೆ 
ಸ ; ರೂಪವನ್ನು ಮೈಗೂಡಿಸಿಕೊಂಡು, ಸಂಸ್ಕೃತಿಯ ಬಗೆಹರಿಯದ ಸಮಸೆ ಗಳಿಗೆ 
ಪರಿಹಾರವನ್ನು ಕುಡು ಹಿಡಿಯುತ್ತೇನೆಂದು ಇವೆಲ್ಲದರ ಬೆನ್ನುಹತ್ತಿ ಹೋಗುವುದೆಂದರೆ 
ಬಿಸಿಲುಗುದುರೆಯನ್ನು ಹಿಡಿಯಲು ಹೊರಟಂತೆ ಹುಚ್ಚರಾಗುತ್ತಾರೆ. ಈ ಜಾ 
ಹಿನ್ನೆಲೆಯಲ್ಲಿ ಭಾರತೀಯ ಸವಕಾಜದ ಹಣೆಬರಹವನ್ನು ಕಾಣಬಹುದು. 


82 ಸಾಧನೆ 


ನನೇಶನ ಈರ? ಅಭಿಪ್ರಾಯಕ್ಕೆ ಹೇಮಂತನದು ವಿರುದ್ಧವಾದ ನಿಲುವು." 
ಅದಕ್ಕೆ ಹೇಮಂತ ಹೇಳುವ ಮಾತುಗಳು ವ ವರೂ ಕೊಂಡು ಪೊ ಕ್ರೋತ್ಸಾ ಹಿಸಿದರೆ 
ತಾನೇ ಇವತ್ತಲ್ಲದಿದ್ದರೂ ನಾಳೆಯಾದರೂ ಒಳ್ಳೆಯದನ್ನು ವರಾಡುವುದು ." ಎನ್ನು ವ 
ಮಾತುಗಳಲ್ಲಿ ಕಟ್ಟಾ ದೇಶಪ್ರೇಮಿಯೊಬ್ಬನ ಚಿತ್ರವನ್ನು ಕಾಣುತ್ತೇವೆ. ಸ್ವದೇಶಿ" 
ವಸ್ತುವಿನ ಮೇಲಿರುವ ವ್ಯಾಮೋಹಕ್ಕೆ, ಅದರ ಬಗೆಗಿರುವ ಗೌರವವನ್ನು ಕಾಣುತ್ತಾ, 
ಒಂದು. ರೀತಿಯಲ್ಲಿ ಗಾಂಧಿ ವಾದವನ್ನು ಅನಾವರಣಗೊಳಿಸುವವನಂತೆ ಕಂಡು 
ಬರುತ್ತಾನೆ. 


ರಮೇಶನಿಗೆ ಹೇಮಂತನ ಈ ಗುಣಗಳೆಲ್ಲಾ “ಕ್ಷುಲ್ಲಕ ಆದರ್ಶದ ದೇಶಭಕ್ತಿ”ಯ ' 
ಹಾಗೆ ಕಂಡು ರೇಗುತ್ತದೆ. ಹೇಮಂತನಿಗೆ ಭಾರತೀಯ ಉತ್ಪನ್ನಗಳ ಬಗ್ಗೆ ಎಷ್ಟು 
ಅಸಹನೆಯೆಂದರೆ ಮುಖಕ್ಷೌರ ವಕಾಡಿಕೊಳ ಲು ತಯಾರಿಸುವ ಭಾರತೀಯ ಬ್ಲೇಡಿನ ' 
ಗುಣಮಟ್ಟವೂ ಅತ್ಮಂತ ಕಳಪೆಮಟ್ಟ ದ್ದು ಎಂಬ ಅರಿವಿದೆ. ಇಂತಹ ವಸ್ತುಗಳನ್ನು 
ಹೇಮಂತನ ವಾದದಂತೆ ಕೊಂಡು ಪ್ರೋತ್ಸಾಹಿಸಿದ್ದೇ ಆದರೆ ದಿನದಿನಕ್ಕೂ ಕಳಪೆ ' 
ವಸ್ತುಗಳ ಉತ್ಪನ್ನಕ್ಕೆ ಕುಮ್ಮಕ್ಕು ಕೊಟ್ಟ ತಾಗುತ್ತದೆ ಎಂಬುದು ಅವನ ನಿಲುವು. 
ನಮ್ಮ ದೇಶ ಇತರ ರಾಷ್ಠ ಪ್ರ್ರಗಳಂತೆ ವೆ ಜ್ಞಾನಿಕವಾಗಿ ಉತ್ತಮ ಗುಣಮಟ್ಟದ ವಸ್ತು 
ಗಳನ್ನೇಕೆ ಉತ್ಪಾದಿಸುತ್ತಿಲ್ಲ ಎಂಬುದರ ಬಗ್ಗೆ ಸಿಟ್ಟು. ಬಂಡವಾಳ ಶಾಹಿ ವ್ಯವಸ್ಥೆ 
ಕಳಪೆದರ್ಜೆಯ ಜೋ ನಂ ಉತ್ಪಾದಿಸಿ ಮತ್ತಷ್ಟು ಬಂಡವಾಳ ವಕಾಡಿಕೊಳ್ಳು 
ವುದನ್ನು ಕಾಣುತ್ತೇವೆ. ಪ್ರಸ್ತುತ ಭಾರತೀಯ ಸಿ ತಿಯು ಇದೇ ತಾನೆ " 


ಸ್ವಯಂಚಾಲಿತ' ಯಂತ್ರದಿಂದ ಕೂಡಿದ "ಇಂಡಿಯನ್‌' ಬೈ ಕನ್ನು ದೂಡುತ್ತಾ 
ಹೋಗುವಾಗ ರಮೇಶ ಕಲ್ಪನೆ ಮಾಡಿಕೊಳ್ಳುವ ಚಿತ್ರದಲ್ಲೀ ಸಮಕಾಲೀನ ಯಂತ್ರ 
ನಾಗರೀಕತೆಯನ್ನು ಪೌರಾಣಿಕ ಪ ; ತಿಮೆಯೊಂದರ ಮುಖಾಂತರ ವಿಡಂಬನೆಗೆ ನಾಟಕ 
ಕಾರರು ಒಳಪಡಿಸಿರುವುದನ್ನು ಕಾಣಬಹುದು. ಹೇಮಂತ ಕೃಷ್ಣನಾಗಿ, ರಮೇಶ 
ಅರ್ಜುನನಾಗಿ, ಇಂಡಿಯನ್‌ ಬೈಕ್‌" ರಥವಾಗಿ, ಈ ಜೀವನರಂಗದ ಭೂಮಿಯೇ 


ಕುರುಕ್ಷೇತ್ರವಾಗಿ ಕಂಡು ಬರುತ್ತದೆ. ಇಲ್ಲಿ ಲೇಖಕರ ಪ್ರತಿಭೆ ಅತ್ಯದ್ಭುತವಾಗಿ ಕೆಲಸೆ 
ವಣಾಡಿದೆ. 


ಯಮಳ ಪ್ರಶ್ನೆ ; ವಿಶ್ಲೇಷಣೆ 83 


ರಮೇಶ ಕರೆಯುವ ಇಂಡಿಯನ್‌ ಬೈಕ್‌ನ ಹೆಸರು "ಸ್ವಯಂಚಾಲಿತ' ಯಂತ್ರ. 

ಸ್ವಯಂಚಾಲಿತ ಯಂತ್ರವನ್ನು ಚಾಲ್ತಿ ಮಾಡಿದರೆ ಸಾಕು. ನಾವು ತೋರಿಸುವ 
ವಕಾರ್ಗಕ್ಕೆ ನಮ್ಮ ಗುರಿಗೆ ನಿಮ್ಮನ್ನು ತಲುಪಿಸುವ ಕಾರ್ಯ ವಕಾಡಬೇಕು, ಆದರೆ 
ಅದು ಇಲ್ಲಿ ವಿರುದ್ಧವಾಗಿ, ಬೈಕನ್ನೇ ವರಾನವ ಶಕ್ತಿ ದೂಡಿಕೊಂಡು ಹೋಗಬೇಕಾ 
ಗಿರುವುದರಿಂದ, ಹೆಸರಿನಲ್ಲೇ ವಿಡಂಬನೆ ಇರುವುದನ್ನು ನೋಡುತ್ತೇವೆ. ಅದರಲ್ಲೂ 
ಇದು ಇಂಡಿಯನ್‌ ಸ್ವಯಂಚಾಲಿತ ಬೈಕ್‌, ಧರ್ಮದ ಕೆಲಸವೂ ಮೂಲತಃ ಇದೇ 
ಆಗಬೇಕು. ನಾವು ಕಂಡುಕೊಂಡ, ಕಾಣಬೇಕಾಗಿರುವ, ಸತ್ಯದ ಕಡೆಗೆ ಇತರ ಪ್ರೇರಕ 
ಶಕ್ತಿಗಳೇ ಸಹಾಯವಿಲ್ಲದೆ ಮನುಷ್ಯನನ್ನು ತನ್ನ ಸ್ವಯಂ "ಚಾಲಿತ" ಶಕ್ತಿಯಿಂದ 
ಕೊಂಡೊಯ್ಯಬೇಕು. ಈ ರೀತಿ ಆಗದಿದ್ದರೆ ಧರ್ಮವೂ ಸಹ ತನ್ನ ಚಲನೆಯ ಕೀಲು 
ಗಳನ್ನು ಮುರಿಮಕೊಂಡು - ಪರಿವರ್ತನ ಶೀಲತೆಗೆ ಸಿಲುಕದೆ ನಿಂತು ಬಿಟ್ಟು ಲಕ್ವ 
ಬಡಿಸಿಕೊಂಡ ಸ್ಥಿತಿಯಲ್ಲಿ ನಿಂತುಬಿಡಬಹುದು. ಸ್ವಯಂಚಾಲಿತ ಬರೇ ಹೆಸರಿನಿಂದಷ್ಟೇ 
ಚಾಲಿತವಾಗಿ ಸವಾರನಿಂದಲೇ ದೂಡಿಸಿಕೊಂಡು ಚಾಲನೆಯಲ್ಲಿರುವ ಇಂಡಿಯನ್‌ 
ಬೈಕ್‌ನ ಹಾಗೆಯೇ ನಮ್ಮ ಸಮಕಾಲೀನ ಭಾರತೀಯ "ಸವಕಾಜ' ಧರ್ಮವೂ ನಿಂತು 
ಬಿಟ್ಟಿದೆ. ಜಾತಿ ವ್ಯವಸ್ಥೆಯೂ ಚಲಿಸದೆ ಭಾರತದಲ್ಲಿ ಮಡುಗಟ್ಟಿರುವುದನ್ನು 
ಕಾಣಬಹುದು. 


ನಾಟಕಕಾರರು ಎಲ್ಲೋ ಒಂದು ಕಡೆ ನಿಂತುಹೋದ ಬದುಕಿನ ಚಲನಶೀಲತೆ 
ಯನ್ನು ಪೌರಾಣಿಕ ಪ್ರತಿಮೆಯ ಮೂಲಕ ಅನಾವರಣಗೊಳಿಸುತ್ತಾ, ಸಮಕಾಲೀನ 
ಬದುಕಿನ ವಸ್ತುಸ್ಥಿತಿಯ ಅರಿವು ವಣಾಡಿಕೊಡುತ್ತಿದ್ದಾರೆ. 


ರಮೇಶ ಕಲ್ಪನೆ ವಕಾಡಿಕೊಳ್ಳುವುದು ಸ್ವಯಂಚಾಲಿತ ಬೈಕ್‌ ದ್ವಾಪರ 
ಯುಗಕ್ಕೂ ಮೊದಲೇ ಇದ್ದಿದ್ದರೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣ ಸವಾರ ಅರ್ಜುನ 
ಅದನ್ನು ನಟ್‌ ಬೋಲ್ಟ್‌ ಹಿಡಿದುಕೊಂಡು ದೂಡಬೇಕಾಗಿತ್ತು. ಕೃಷ್ಣ ಎಷ್ಟೇ 
ಸ್ಟಾರ್ಟ್‌ ವಠಾಡಿದರೂ ಗಾಡಿ ಚಾಲನೆ ಗೊಳ್ಳುವುದಿಲ್ಲ, ಇವರ ಪಾಡು ನೋಡಲಾರದೆ 
ಕೌರವ, ಪಾಂಡವರೆಲ್ಲಾ ರಥದೂಡಲು ಇವರ ಸಹಾಯಕ್ಕೆ ಬರುತ್ತಾರೆ. ಅದು 
ಸ್ಪಾನರ್‌, ಸ್ಯೂಡ್ರೈವರ್‌ ಸಮೇತರಾಗಿ, ಆಗ ರಥ "ನೈನಂ ಛಿಂದಂತಿ ಶಸ್ತ್ರಾಣಿ 
ನೈನಂದಹತಿ ಪಾವಕಃ ' ಎಂದು ಹೇಳುತ್ತದೆ. ನನ್ನನ್ನು ಶಸ್ತ್ರಗಳಿಂದ ಛಿದ್ರಗೊಳಿಸ 
ಲಾಗುವುದಿಲ್ಲ. ಯಾವ ಬೆಂಕೆಯೂ ಸುಡಲಾರದು ಎಂದು ಸ್ಥಾವರದಂತೆ ನಿಂತು 
ಬಿಟ್ಟರೆ ಕೌರವ ಪಾಂಡವರು ಮುಖಕ್ಕೆ ಕರಿಗ್ರೀಸ್‌ ಬಳಿದುಕೊಂಡು ನಿಂತುಕೋ 
ಬೇಕಾಗಿತ್ತೆಂದು ಕಾಲವನ್ನು ಸ್ವಲ್ಪ ಹಿಂದುವಕಾಡಿ ಅವಲೋಕಿಸಿದರೆ, ವಾಸ್ತವಕಾಲದ 
ವರ್ತವಕಾನದ ಸ್ಥಿತಿಯ ಪಾಡನ್ನು ರಮೇಶ ಕಲ್ಪನೆ ವಕಾಡಿಕೊಳ್ಳುವ ಸುಂದರ 
Flash back Technique ಮುಖಾಂತರ ಸಮಕಾಲೀನ ಭಾರತೀಯ ಸವಕಾಜದ 
ಚಲನೆ ಹಿಮ್ಮುಖ ಚಲನೆಯಲ್ಲಿದೆ ಎಂಬುದರ ಚಿತ್ರಣವನ್ನು ಗ್ರಾಹ್ಮವಾಗುವಂತೆ 


84 ಸಾಧನೆ 


ವಾಡುವುದಕ್ಕೆ ಈ ವಕಾತುಗಳಲ್ಲಿ ಸಾಧ್ಯವಾಗಿದೆ. ರಮೇಶನ ಚಿಕಿತ್ಸಕ ದೃಷ್ಟಿಕೋನ 
ಅವನ ವಾಸ್ತವವಾದಿ ದೃಷ್ಟಿಕೋನವನ್ನು ತಿಳಿಸುತ್ತದೆ. ಅವನ ಪ್ರಕಾರವೇ 
ನೋಡುವುದಾದರೆ "ಸ್ವಧರ್ಮೇನಿಧನಂ ಶ್ರೇಯಃ' ಅವನಿಗೆ ಯಾವುದು ತನ್ನ ಧರ್ಮ 
ಎನ್ನಿಸಿಕೊಳ್ಳುತ್ತದೆ ಎಂದರೆ ಯಕಾವುದು "ಶ್ರೇಯಸ್ಸನ್ನು ತಂದುಕೊಡುತ್ತದೋ ಅದು 
ಸ್ವಧರ್ಮ” ಎನ್ನುವಂತಹ ವಕಾತುಗಳು ಹೇವಂಂತನು ಸ್ವಧರ್ಮ, ಸ್ವದೇಶಿ ವಸ್ತಾ ಎಂದು 
ತನಗೆ ಕಿರಿಕಿರಿಯನ್ನು ಒಡ್ಡಿರುವ ಇಂಡಿಯನ್‌ ಬೈಕ್‌ಗೆ ಶ್ರೇಯ ಎಂದಕಿ ಗಂಟಿ 


ಬಿದ್ದಿರುವ ಮನೋಭಾವಕ್ಕೆ ವಿರುದ್ಧವಾದುದು. 


ಇಬ್ಬರು ಹೋಗುತ್ತಿರುವುದು ಹೆಣ್ಣು ನೋಡುವುದಕ್ಕಾಗಿ, ಎರಡು ಜೀವಗಳ 
ಬೆಸುಗೆಗಾಗಿ ಹೋಗುವುದನ್ನು ಕಾಣಬಹುದು. ಇದರ ಹಿನ್ನಲೆ ಎಂಬಂತೆ ಸ್ಥಾವರ 
ಸ್ವರೂಪಿಯಂತೆ ಬಿದ್ದಿರುವ ಶರೀರ. ಅದರ ಸ್ವಲ್ಪದೂರದಲ್ಲೇ ಕೆಟ್ಟು ನಿಂತು 
ಹೋಗುವ ಬೈಕ್‌, ಇವೆಲ್ಲವುಗಳ ಹಿನ್ನೆಲೆಯಾಗಿ ಹೆಣ್ಣು ಆಗದಿರುವುದರ ಸಂಕೇತವಾಗಿ 
ಮೂಡಿಬಂದಿದೆ. ರಮೇಶನಿಗೆ ಸಂಸಾರದಲ್ಲಿ ನಂಬಿಕೆ ಇರುವಂತೆ ಕಂಡು ಬರುವುದಿಲ್ಲ. 
ಆ ಸಂಸಾರ ಯುದ್ಧರಂಗವೆಂಬಂತೆ ಕಾಣುತ್ತಿದೆ. ಪ್ರೀತಿಸುವ ಹುಡುಗಿಯನ್ನು 
ಮದುವೆಯಾಗುವ ಸ್ವಾತಂತ್ರ್ಯವೂ ಈ ಸವಕಾಜದ ಹೆಣ್ಣುಗಂಡುಗಳಿಗಿಲ್ಲ ಎಂಬುದಾ 
ರಮೇಶನ ನಿಲುವು. ಸಂಸಾರವೇ ಕುರುಕ್ಷೇತ್ರವಾಗಿ ಕಂಡಿರುವ ರಮೇಶನಿಗೆ ಜಾತಿ 
ಯಲ್ಲದ ಜಾತಿಯಲ್ಲಿ ಮದುವೆಯಾದವಳ ಕೂಡೆಬಾಳನ್ನು ನಡೆಸುವಾಗ ಆಗುವ 
ಮಾನಸಿಕ ಹಿಂಸೆಯ ತುಮುಲವನ್ನು ಪ್ರೇಕ್ಷಕರೆದುರು ಬಿಚ್ಚಿಡುತ್ತಾನೆ. 


“ನಾ ಮದುವೆಯಾದ ಹೆಣ್ಣು ನಮ್ಮ ಜಾತಿಯೋಳಲ್ಲಾಂತ ಗೊತ್ತಾದ 
ಕೂಡಲೇ ಈ ಬಾಳಿನ ಕುರುಕ್ಷೇತ್ರದಲ್ಲಿ ನನ್ನ ಬಂಧಾ ಬಾಂಧವರೆಲ್ಲಾ ಮುಂದೆ ನಿಲ್ಲುವ 
ವೆ ರಿಗಳಯ್ಯಾ” ಎಂದು ಹೇಳುವ ಮಾತು ಕೇವಲ ಹೇಮಂತನಿಗೆ ಸೀಮಿತವಾದದಲ್ಲ. 
ಇಡೀ ಸಮುದಾಯಕ್ಕೆ ಸವಕಾಜದ ಮುಂದಿಡುವ ಪ್ರಶ್ನೆಯಾಗಿದೆ. ಭಾರತೀಯ 
ಸವಕಾಜದಲ್ಲಿ ವ್ಯಾಪಿಸಿಕೊಂಡಿರುವ ಜಾತಿಯ ಮಹತ ವನ್ನು ತಿಳಿಸುತ್ತಾ, ಮೂಡ 
ನಂಬಿಕೆ, ಸಂಪ್ರದಾಯಗಳ ವಕೌಲ್ಕಗಳಲ್ಲೇ ಕೊಳೆಯುತ್ತಿರುವ ಭಾರತೀಯ ಸಂಸ್ಕೃತಿ 
ಯನ್ನು ಕಂಡಾಗ ರಮೇಶನಿಗೆ ಅಸಹನೆ ತಾನೇ ತಾನಾಗಿ ಹುಟ್ಟುತ್ತದೆ. ಈ 
ಭಾರತೀಯ ಸಮಾಜದ ಚೌಕಟ್ಟಿನ ಪಂಜರದ ` ಬಂಧನದೊಳಗೆ ಬದುಕುತ್ತಿರುವ 
ಮಾನವನಿಗೆ ಪ್ರೇಮವೆಂದರೇನು ? ಕಾಮವೆಂದರೇನು ? ಎಂಬುದೇ ತಿಳಿಯುವುದಿಲ್ಲ 
ಎಂದು ಸಿಟ್ಟಿನಿಂದ ನುಡಿಯುವ ವಕಾತು ಮಾರ್ಮಿಕವಾಗಿವೆ. 

ಜಡ ಸ್ಮರೂಪದಲ್ಲಿರುವ ಭಾರತೀಯ ಧರ್ಮ ಸ್ವಲ್ಪ ಎಚ್ಚರವಾಗಬೇಕಾದರೆ ಸರಾ 
ಸರಿ ಐವತ್ತು ಬಾರಿಯಾದರೂ ಒಡೆಯಬೇಕು ಎನ್ನುವ ಮಾತು ಕೇವಲ ಬೈಕಿಗೆ 
ಸೀಮಿತವಾಗಿರದೆ ಇಡೀ ಭಾರತೀಯ ಧರ್ಮಕ್ಕೆ ಒದೆಯ ಬೇಕಾಗಿರುವ ' ಸೂಕ್ಷ ತೆ 
ಯನ್ನು ಸಂಕೇತದ ಮೂಲಕ ಲೇಖಕರು ಹೇಳುತ್ತಾರೆ. 


ಯಮಳ ಪ್ರಶ್ನೆ : . ವಿಶ್ಲೇಷಣೆ 85 


ರಣಬಿಸಿಲು ಬದುಕಿನ ಸಂದಿಗ್ಭ ಪರಿಸ್ಥಿತಿಗೆ ಸಂಕೇತವಾಗಿದೆ. ನೆಳಲು ಇಲ್ಲ 


ದಿರುವುದು ಭಾರತೀಯ ಸವಕಾಜದ ಪರಿಸರದಲ್ಲಿ ಸಮಾನ ಜೀವಿಗಳಂತೆ ಬಾಳುವವರಿಗೆ 
ನೆಲೆ ಇಲ್ಲದ ಸ್ಥಿತಿಯನ್ನು ಸೂಚಿಸುತ್ತದೆ. ಹೇಮಂತ ಆದರ್ಶದಲ್ಲಿ ಯಕಾವುದು ಸರಿ 
ತಪ್ಪು ಎನ್ನುವ ಅರಿವೇ ಇಲ್ಲದವನಂತೆ ರಮೇಶನಿಗೆ ಕಾಣುತ್ತಾನೆ. ಹೇಮಂತ ಬುದ್ಧಿ 
ಜೀವಿಯಂತೆ ಕಂಡರೂ ವಾಸ್ತವ ಬದುಕಿನ ಒಳ ಪದರದ ಎಳೆಎಳೆಯನ್ನು ಅರ್ಥ 
ಮಾಡಿಕೊಳ್ಳದೆ ಕೇವಲ ಬದುಕಿನ ಹೊರಮೈಯನ್ನು ನೋಡಿರುವ ಮುಗ್ಧನಂತೆ 
ಕಂಡು ಬರುತ್ತಾನೆ. ರಮೇಶನಿಗೆ ಇವೆಲ್ಲವುಗಳ ಆಚೆ ನಿಂತು ಯೋಚಿಸುವ ಸೂಕ್ಷ್ಮ 


ಗ್ರಾಹ್ಯ ಪ್ರಜ್ಞೆ ಇರುವುದು ಕಂಡು ಬರುತ್ತದೆ. 


“ಕಡಲೆಕಾಯಿ'ಯನ್ನು ವಕಾರುವವನು ಬಂದು ಹೋಗುವುದರ ಹಿನ್ನೆಲೆಯಾಗಿ, 
ಜೀವನದಲ್ಲಿ ಸಮಸ್ಯೆ ಎಂಬ ಕವಚವನ್ನು ಕಿತ್ತು ಹೊರ ಬರಬೇಕಾಗಿದೆ. ಜೀವನವನ್ನು 
ಕಡಲೆಕಾಯಿಗೆ ಸಂಕೇತವಾಗಿ ಬಳಸಿಕೊಂಡಂತೆ ಕಾಣುತ್ತದೆ. ಪೊರೆಯನ್ನು ಕಳಚಿ 
ದಾಗಲೇ ಬೀಜ ಬರಲುಸಾಧ್ಯ, ಸಮಸ್ಯೆಗಳನ್ನು ಬಿಡಿಸದೆ ಕೇವಲ ಕಡಲೆಕಾಯಿಯನ್ನು 
ಸಿಪ್ಪೆಸುಲಿಯದಂತೆ ತಿಂದರೆ ಹೇಗೆ ಸಮಸ್ಯೆಗಳು ಮತ್ತಷ್ಟು ಉದ್ಭವವಾಗುತ್ತವೋ 
ಹಾಗೆಯೇ ಜೀವನವನ್ನು ಅರ್ಥವಣಡಿಕೊಳ್ಳದಿದ್ದರೆ ಎಂಬುದನ್ನು ಸಂಕೇತವಾಗಿ 
ಬಳಸಿಕೊಂಡಂತೆ ತಿಳಿಯುತ್ತದೆ. 


ಹೇಮಂತ ರಮೇಶರ ಹೋರಾಟವನ್ನು ಕಂಡು ಹತ್ತಿರಕ್ಕೆ ಬಂದು ಬೈಕ್‌ನ ಬಗ್ಗೆ 
ವಕಾತನಾಡುವ ದಾರಿಹೋಕನು ಪಾಶ್ಚಾತ್ಯ ಸಂಸ್ಕೃತಿಯ ಸಂಕೇತಕ್ಕೆ ಪ್ಯಾಂಟ್‌, 
ಕೋಟನ್ನು ಧರಿಸಿದ್ದಾನೆ. ದಾರಿಹೋಕನ ಮಾತುಗಳಲ್ಲಿಯೂ ನಿಂತು ಹೋದ ಬೈಕಿನ 
ಮೂಲಕ ಅದು ನಿಂತುಹೋದ ಕಾಲದ ನಾಡಿಮಿಡಿತದಂತೆ ನಿಂತುಹೋಗಿ ಜಡ್ಡಾಗಿರುವ 
ಸಮಕಾಲೀನ ಭಾರತೀಯ ಸಂಸ್ಕೃತಿಯ ಬಗೆಗಿನ ಹಣೆಬರಹದ ಮಂತ್ರಗಳಂತಿರುವು 
ದನ್ನು ಅವನ ವಕಾತುಗಳ ಮುಖಾಂತರ ಗ್ರಹಿಸಬಹುದಾಗಿದೆ. 


“ಒಹೋ ಇಂಡಿಯನ್‌ ಮೇಕೊ ಈ ಮೋಟಾರು ಬೈಸಿಕಲ್ಲು! ಈ ಬೈಸಿಕಲ್ಲು 
ಯಕಾವಾಗಲೂ ಹೀಗೆ ಸ್ವಾಮಿ, ದಾರೀ ಮೇಲೆ ದೂಡಿಸಿಕೊಂಡು ಹೋಗುವುದನ್ನು 
ನೋಡಿದ್ದೇನೆಯೇ ಹೊರತು ಹತ್ತಿಕುಳಿತವರನ್ನು ಹೊತ್ತು ಒಯ್ದಿದ್ದು ನಾನು 
ನೋಡೇ ಇಲ್ಲ” ಈ ವಠಾತುಗಳು ಬರೇ ಬೈಸಿಕಲ್ಲುನ ಬಗ್ಗೆ ಆಡುವ ವಕಾತುಗಳಾಗದೆ, 
ಅದರ ಆಂತರ್ಯದಲ್ಲಿರುವ ಅದರಲ್ಲೂ ಇಷ್ಟವಿದ್ದವರು ವಕಾತ್ರ ಉದಾ: ಹೇಮ 
ನಂತಹ ದೇಶಪ್ರೇಮಿಗಳು ದೂಡಿಕೊಂಡು ಹೋಗಬೇಕೆನ್ನುವ : ಇಂತಹ ಸನ್ನಿವೇಶ 
ದಲ್ಲೂ ಇಂತಹ ಬೈಕನ್ನು ದೂಡಿಕೊಂಡು ಹೋಗುವ ಮನೋಭಾವದ, ರಾಷ್ಟ್ರ 
ಪ್ರೇಮದ ವ್ಯಾಮೋಹ ಇರುವವರಿಗೆ ರಮೇಶನಂತಹ ವಾಸ್ತವವಾದಿಗಳಾಗಿ ಕಂಡು 
ಬರುವವರಿಗೆ, ದಾರಿಹೋಕರಂತ ಸಾವಕಾನ್ಶ ಮನುಷ್ಯರಿಗೂ ಪ್ರತಿಭಟನೆ ಅಸಹನೆ 


86 ಸಾಧನೆ 


ಇದೆ ಎಂಬುದನ್ನು ಕಾಣಬಹುದಾಗಿದೆ. ಬೈಸಿಕಲ್ಲು ನಾಗರೀಕತೆಯ ಸಂಕೇತ. ಪ್ರತಿನಿಧಿ. 

ಉತ್ತಮ ನಾಗರೀಕತೆಯ ಮುಖ್ಯ ಕರ್ತವ್ಯವೆಂದರೆ ಮನುಷ್ಯ ನನ್ನು ಪ್ರಗತಿಯತ್ತ 
ಕೊಂಡೊಯ್ಯುವುದು. ನಾಗರೀಕತೆಗೆ ಒಳಗಾಗಬೇಕಾಗಿದ್ದ "ನಾಗರಿಕ' ಅದನ್ನು 
ದೂಡಿಕೊಂಡು ಹೋಗುವ ಪರಿಸ್ಥಿತಿ ಬಂದರೆ, ಅದು ನಿಜಕ್ಕೂ ನಾಗರಿಕತೆಯೊಂದರ. 
ಅದರ ಸುತ್ತಲೂ ಚಲನ ಶೀಲವಾಗಿರುವ "ಸಮಕಾಲೀನ' ದುರಂತವನ್ನು ಅನಾ ' 


ವರಣಗೊಳಿಸುವುದನ್ನು ಗ್ರಹಿಸುತ್ತಾ ಹೋಗಬಹುದು. 


ಛತ್ರಿಯಡಿಯಲ್ಲಿ ಬಂದು ಸೇರಿದ ನಂತರ ನಾಟಕದ ಸ್ವರೂಪ ಮತ್ತೊಂದು 
ಆಯಕಾಮದತ್ತ ಸಾಗುತ್ತದೆ. ಛತ್ರಿ ಆಸರೆಗೆ ಸಂಕೇತವಾಗಿ ಬಂದಿರುವಂತೆ, ದಡಿಯ 
ವ್ಯಕ್ತಿ ಇರುವ ಸಮಸ್ಯೆ ದೈತ್ಯಾಕಾರವಾಗಿರುವುದಕ್ಕೆ ಸಂಕೇತವೆಂಬಂತೆ ಬಂದಿದ್ದು, 
ಮತ್ತಷ್ಟು ಸಂದಿಗ್ಧತೆಗೆ ಪೂರಕವಾಗಿರುವುದನ್ನು ಕಾಣಬಹುದು. ಒಂದು ಸವಾಸ್ಯೆ 
ಯನ್ನು ಬಿಡಿಸಲು ಹೋದರೆ ಮತ್ತೊಂದು ಸಮಸ್ಯೆ ಎದುರಾಗುವ ಸ್ಥಿತಿಯನ್ನು 
ಒಂದನೇ ಹಾದಿಹೋಕನು ಕಾಲು ಸುಟ್ಟಿಕೊಂಡ ಹಿನ್ನೆಲೆಯಲ್ಲಿ ನಾಟಕಕಾರ 
ತಿಳಿಸುತ್ತಾರೆ. 


ಖಾಲಿಕೊಡವನ್ನು ತರುವ ಯುವತಿಯ ಮೂಲಕವಾಗಿ ಜೀವನ ಸಮಸ್ಯೆಯನ್ನು 
ಬಿಡಿಸಿಕೊಳ್ಳುವುದಕ್ಕಿಂತ ಪ್ರೇಮ ಕಾಮದ ಸಮಸ್ಯೆಯ ಸುಳಿಯಲ್ಲಿ ಹ. ಎ 
ಮತ್ತೊಂದು ಪ್ರಶ್ನೆಯನ್ನು ಮುಂದಿಡುತ್ತಾರೆ. 'ಸ್ಥಾವರ ರೂಪದಲ್ಲಿ ಬಿದ್ದಿರುವ 
ಶರೀರವೊಂದು ಯಾರ ಗಮನಕ್ಕೂ ಬಾರದೆ, ಕೆಟ್ಟುನಿಂತ ಬೈಕ್‌, ಯುವತಿ ವಣಾತ್ರ 
ಕಣ್ಣಿಗೆ ಕಾಣುತ್ತಿರುವುದು ವಿಪರ್ಕಾಸವೇ ಸರಿ, ಪ್ರಸ್ತುತ ಸಮಕಾಲೀನ ಯುವಕರ 
ಮನಸ್ಥಿತಿಯನ್ನು ಬಿಂಬಿಸುತ್ತದೆ. ಛತ್ರಿದಡಿಯನು ಗಾಡಿಯನ್ನು ಚಾಲು ವಣಾಡುತ್ತೇ 
ನೆಂದು ಪ್ರಯತ್ನಿಸುವಾಗ ಬೈಕಿನ ಒಂದು ಭಾಗವೇ ಕಿತ್ತು ಸಮಸ್ಯೆ ಮತ್ತಷ್ಟು 
ಜಟಿಲವಾಗುತ್ತದೆ. ಹೇಮಂತನ ವರಾತಿಗೆ ಛತ್ರಿದಡಿಯ “ಮೊದಲೇ ಬಿದ್ದು 
ಹೋಗಿತ್ತೋ ಏನೋ” ಎಂದು ಹೇಳುವ ವಕಾತು ನಮ್ಮ ನಾಗರೀಕತೆಯ ಬೆಳವಣಿಗೆ 
ಹಿಂದೆಯೇ ನಿಂತು ಹೋಗಿರುವಂತೆ ಕಂಡುಬರುತ್ತದೆ. 


ಹೇಮಂತನ ಸಾಹಸದಿಂದ ಚೈಕ್‌ ಚಾಲುಗೊಂಡರೂ ಮತ್ತೊಂದು ಸಮಸ್ಯೆಗೆ 
ಹಿನ್ನೆಲೆಯಾಗಿ ಪೋಲೀಸನ ಆಗಮನದಿಂದ ನಾಟಕ ಮತ್ತೊಂದು ದಾರಿಯತ್ತ 
ಸಾಗುತ್ತದೆ. ಸಮಸ್ಯೆಗಳು ಮತ್ತೆ ಮತ್ತೆ ಹೇಗೆ ಉದ್ಭ ವಗೊಳ್ಳು ತ್ತವೆ ಎಂಬುದನ್ನು 
ಪಾತ್ರ ಪಾತ್ರಗಳ ಮೂಲಕ ನೋಡಬಹುದು. ಸಂಸ್ಕೃತಿ "ಚಾಲನೆಗೊಂಡರೂ. 
ನಾಗರೀಕತೆಯನ್ನು ಕಪಿಮುಷ್ಟಿ ಸ” ಹ ಅಧಿಕಾರ ವರ್ಗದ ದರ್ಪವನ್ನು 
ಪೇದೆಯ ಮೂಲಕವಾಗಿ ಅಭಿವೃ ಡಿಸುತ್ತಾ ಜಡ ಸ ರೂಪದಲ್ಲಿರುವ ಶರೀರಕ್ಕೂ 
ನಮಗೂ ಯಾವುದೇ ಸಂಬಂಧ' pe: ಇದ್ದ ರಮೇಶ್ನ ಹೇಮಂತರಿಗೆ ಈಗ 
ಸಂಬಂಧದ ಕೊಂಡಿ ಕೂಡಿಕೆಯಾಗುತ್ತದೆ. ಜಡ ಸ ; ರೂಪದ ಭಾರತೀಯ ಸಂಸ್ಕೃತಿಗೆ 
ಕಾರಣ ನಾವು, ನೀವು ಎನ್ನುವುದನ್ನು ಈ ಸಂದರ್ಭ ತೋರಿಸುತ್ತದೆ, 


ಯಮಳ ಪ್ರಶ್ನೆ : ವಿಶ್ಲೇಷಣೆ 87 


ಪೇದೆ ಕೇವಲ ತೊಡಕಿಗೆ ತೊಡಕನ್ನು ಪೋಣಿಸುವವನಂತೆ ಕಂಡುಬಾರದೆ, 
ಸಮಸ್ಯೆ ಎದುರಾದಾಗ ಜಾರಿಕೊಳು ವ ಜಾಣತನವನ್ನು ಪ್ರದರ್ಶಿಸುತ್ತಾ, ಅವನ ಕೆಲಸ 
ದಸ್ತಗಿರಿ, ಮಹಜರ್‌ ಎರಡೇ ಆಗಿರುವಂತೆ ಕಂಡುಬರುತ್ತದೆ. ಇವನಿಗೆ ಸಾಯುವುದು 
. ಅಥವಾ ಬದುಕಿಸುವುದು ಮುಖ್ಯವಲ್ಲ ಯಕಾವ ರೀತಿ ಸಾಯುತ್ತಾರೆಂಬುದು ಮುಖ್ಯ 
ವಾಗಿದೆ. 


ಪೇದೆ ಇಬ್ಬರನ್ನೇ ಸಮಸ್ಯೆಗೆ ಸಿಲುಕಿಸದೆ ಸುತ್ತಲ ಜನರನ್ನೂ ಸಿಕ್ಕಿಸಿ ಸಮಸ್ಯೆಗೆ 

ನೀವೂ ಕಾರಣ ಎಂಬುದನ್ನು ತಿಳಿಸುತ್ತಾನೆ. ಯುವತಿ ತುಂಬಿದ ಕೊಡವನ್ನು ಹೊತ್ತು 
ತರುವುದು ಸಮಸ್ಯೆಯ ಪ್ರಶ್ನೆ ಮತ್ತಷ್ಟು ಗಂಭೀರವಾಗುವುದರ ಹಿನ್ನಲೆಯಲ್ಲಿ 
ಮೂಡಿದೆ. "ಬೆಳಗಿನಿಂದ ಮನೆಯಲ್ಲಿ ನೀರಿಲ್ಲ' ಎಂಬ ಯುವತಿಯ ವಠಕಾತುಗಳಿಂದ 
ಪೇದೆಗೆ ಬೆಳಿಗ್ಗೆಯಿಂದ ತಕರಾರು ಸಿಕ್ಕಿಲ್ಲದಿರುವುದಕ್ಕೆ ಸೂಚನೆಯಾಗಿದೆ. 


ಛತ್ರಿದಡಿಯ ಮತ್ತು ದಾರಿ ಹೋಕ ಮತ್ತೆ ಸಮಸ್ಯೆಗೆ ಸಿಲುಕುತ್ತಾರೆ. ಸಾಕ್ಷಿ 
ಹೇಳಬೇಕೆಂದು ಕರೆಯುವ ಪೇದೆಯನ್ನೇ ಸಮಸ್ಯೆಗೆ ಸಿಲುಕಿಸುವ ಚಾಲಾಕಿತನ ಛತ್ರಿ 
ದಡಿಯನದು. [ಇಬ್ಬರೂ ಡಿಕ್ಕಿ ಹೊಡೆಯಲಿಲ್ಲ ಅಂತ] ಯುವತಿ ಸಮೀಪಕ್ಕೆ 
ಬಂದಾಗ ಪೇದೆ ಅವಳನ್ನು ಪ್ರಶ್ನಿಸಿದರೆ “ಅವನ್ನ ನಾ ಮುಂಜಾವಲ್ಲೇ ನೋಡಿದೆ. 
ಅವರು ಬರೋದಕ್ಕೂ ಎಷ್ಟೊ ಹೊತ್ತು ಮುಂಚಿನಿಂದಲೇ ಮಲಗಿದಾನ್ರೀ” ಎನ್ನುವ 
ವಕಾತು ಭಾರತೀಯ ನಾಗರೀಕತೆಯಲ್ಲಿರುವ ಸವಕಾಜ, ವ್ಯಕ್ತಿ ಸ್ಥಿತಿಗಳು ಕೇವಲ ಇಂದು 
ಸ್ಥಾವರ ರೂಪದಲ್ಲಿ ನಿಂತಿಲ್ಲ. ಅನಾದಿ ಕಾಲದದಿಂದ ನಿಂತಿದೆಂಬುದರ ಧ್ವನಿಯನ್ನು ; 
ಹಿಂದಿನಿಂದ ಪರಂಪರೆಯಾಗಿ ಬೆಳೆದು ಬಿಟ್ಟಿದೆ. ಸರಿಪಡಿಸಲು ಸಾಧ್ಯವೇ ಇಲ್ಲ ಎಂಬ 
ಅರ್ಥವನ್ನು ಒಳಗೊಂಡಿದೆ. ಪೇದೆ ಮೊದಲ ಭಾರಿಗೆ ತನ್ನ ಮನಸ್ಸಿನ ಅರಿವಿನ 
ಪ್ರಜ್ಞೆಯಿಲ್ಲದೆ ಸಮಸ್ಯೆ ಪ್ರಶ್ನೆಯನ್ನು ಮತ್ತಷ್ಟು ಗೊಂದಲವನ್ನಾಗಿ ವಡಿ, 
ಪರಿಸ್ಥಿತಿಯ ಅರಿವಾದಾಗ ಬೇಜಾರಿನಿಂದ “ನೀ ಯಣಕೆ ಮೊದಲೇ ಹೇಳಬಾರದೇ 
ಅವ್ವಾ ನನಗಷ್ಟು ವೃಥಾಶ್ರಮ ತಪ್ಪುತ್ತಿತ್ತು” ಎಂದು ಹೇಳುವ ವಣತಲ್ಲಿ ಈ 
ಅವ್ಯವಸ್ಥೆ ಯನ್ನು ಸರಿಪಡಿಸಲು ಸಾಧ್ಯವೇ ಇಲ್ಲವೆನ್ನುವಂತಿದೆ. 


“ಮೊದಲಿಂದಾ ನಾ ವಠಾಡಿದ ತಪ್ಪೋ ಅದು” ಎನ್ನುವ ಪೇದೆ ವಕಾತಲ್ಲ ಈ 
ಸಮಾಜವನ್ನು ತಿದ್ದಲು ಹೊರಟವನಿಗೆ ಅದನ್ನು ತಿದ್ದಲು ಸಾಧ್ಯವೇ ಇಲ್ಲವೆನ್ನುವಷ್ಟು 
ಅರಿವು ಬಂದ ಮೇಲೆ ತನ್ನ ತಪ್ಪು ತಿಳಿಯುತ್ತದೆ. 


ಹೇಮಂತ ಮತ್ತೆ ತನ್ನ ವಕಾನವತಾವಾದದಿಂದ ಸಮಸ್ಯೆಗೆ ಸಿಲುಕುತ್ತಾನೆ. 
ಜಡ ರೂಪದಲ್ಲಿ ಬಿದ್ದಿರುವ ಶರೀರವನ್ನು ಬದುಕಿಸಬೇಕೆಂದು ಪ್ರಯತ್ನಿಸುವಾಗ, ಪೇದೆ 
ಕಾರಣಗಳನ್ನು ನೀಡಿ ತಪ್ಪಿಸಿಕೊಳ್ಳುತ್ತಾನೆ. ಪೇದೆಗೆ ಸಮಸ್ಯೆಯ ಗಂಟು ತಿಳಿದಿರುವುದ 
ರಿಂದಲೇ ಆತ ಜಾರಿಕೊಳ್ಳುವುದು. ಹೇಮಂತ ವಕಾನವತಾ ದೃಷ್ಟಿಯಿಂದ ನೋಡುವುದ 


88 ಸಾಧನೆ 


ರಿಂದ ಬದುಕಿನ ಹಲವಾರು ಸಮಸ್ಯೆಗಳನ್ನು ಬಿಡಿಸಲು ಸಾಧ್ಯವೇ ಇಲ್ಲ ಎನ್ನುವ ಪ್ರಶ್ನೆ 
ಯನ್ನು ಅರಿತಂತೆ ಕಾಣುವುದಿಲ್ಲ. ಜರ್ನಲಿಸ್ಟ್‌ ವಾಸ್ತವವಾದಿ ರಮೇಶನಿಗೆ ಜಗತ್ತಿ 
ಸಮಸ್ಯೆಯ ಪ್ರಶ್ನೆ ತಿಳಿದಿದೆ. ಹೇಮಂತನ ಧರ್ಮ ಸೂಕ್ಷ್ಮ ಪ್ರಜ್ಞೆ ಬಿದ್ದಿರುವ ಶ 
ವನ್ನು ಜಂಗಮ ರೂಪದತ್ತ ಸಾಗಿಸಲು ಪ್ರಯತ್ನಿಸುವಾಗ, ಜಂಗಮ ಸ್ವರೂಪಿಯಔದ 
ರಮೇಶನಿಗೆ ಸ್ಥಾವರ ರೂಪದ ಶರೀರವನ್ನು ಜಂಗಮತ್ವಕ್ಕೆರಿಸಲು ಸಾಧ್ಯವಿಲ್ಲ ನ 
ನಂಬಿಕೆ ಇದೆ. ಸ್ಥಾವರ ರೂಪಿಯಂತೆ ಕಲ್ಪನೆಗಳ ಲೋಕದಲ್ಲೇ ವಿಹರಿಸುವ ಸಾಹಿತ್ಯ 
ಪ್ರೇಮಿ ಹೇಮಂತನಿಗೆ ಇದ್ಯಾವುದೂ ಅರ್ಥವಾಗುವುದಿಲ್ಲ. 


ರಮೇಶನು ಹೇಮಂತನಿಗೆ “ಡಿಕ್ಕಿ ಹೊಡೆಸಿದ್ದರೆ ಆ "ರೆ' ಇದೆಯಲ್ಲಾ 
ಬಹಳ ಮುಖ್ಯವಾದುದು. ಆ “ರೆ'ಯ ಆಚೆಗಿನದು ನನಗೂ ನಿನಗೂ ಅ 
ಯಾರಿಗೂ ಸಂಬಂಧಿಸಿದ್ದಲ್ಲ. ನನಗೆ ಸಂಬಂಧಿಸಿದ್ದು. ನನಗೆ ಸಂಬಂಧಿಸಿದ್ದು, 
ನಿನ್ನ 'ರೆ'ಯನ್ನು ನಾನು ಇನ್ನೊಂದು "ರೆ'ಯಿಂದ ಸೋಲಿಸಿ ಬಿಡಲಾ 
ನಮ್ಮ ಮೋಟಾರು ಸೈಕಲ್ಲು ಇಲ್ಲಿ ಕೆಟ್ಟು ನಿಲ್ಲದಿದ್ದ"ರೆ' ಗೊತ್ತಾಯ್ತೋ” ಎನ್ನುವ 
ವಾತುಗಳು ಹೇಮತಂನ “ಇದೊಂದು ಧರ್ಮ ಸೂಕ್ಷ್ಮವಾದಕ್ಕೆ ಸಂಬಂಧಿಸಿದುದಲ್ಲ 
ಆತ್ಮಕ್ಕೆ ಸಂಬಂಧಿಸಿದ್ದು .. ನಾವು ನಾಲ್ಕು ಜನಕೆ ಕಾಲು ಗಟ್ಟಿ ಇದ್ದವರು ಸುತ್ತೂ 
ಇದ್ದೂ ಅವನು ಸತ್ತರೆ ನಾವು ಕೊಲೆ ಪಾತಕಿಗಳು ಏಕೆ ಅಲ್ಲ" ನಿನಗೆ ಗೊತ್ತಾಗುವುದಿಲ್ಲ 
ಡಿಕ್ಕಿ ಹೊಡೆದರೆ ವಕಾತ್ರ ಅಪರಾಧಿಗಳಾಗುತ್ತಿದ್ದೆವು. ಈಗ ಅಲ್ಲ ಎಂದು ಹೇ? 
ಹೇಳುತ್ತೀ 1” ಎಂದು ಹೇಮಂತ ಎತ್ತುವ ಈ ಮೂಲಭೂತ ಪ್ರಶ್ನೆಗೆ ಮೇಲಿಃ 
ರಮೇಶನ ವಕಾತುಗಳು ಮೂಲಭೂತ ವಕಾನವೀಯ ಸಿದ್ಧಾಂತಕ್ಕೆ ಸಮಂಜಸವಾಶ 
ಉತ್ತರವಾದಂತೆ ಕಂಡುಬರುವುದಿಲ್ಲ. ರಮೇಶನು ವಾಸ್ತವವನ್ನು ಎದುರಿಸುವುದ 
ಸಂಭವಿಸುವ ಘಟನೆಗಳ ಆಧಾರದ ಮೇಲೆಯೇ ಹೊರತು, ಸಂಬಂಧಿಸಿದ ಘಟನೆಗಳು 
ಳಗೆ ನೇರವಾಗಿ ತೊಡಗಿಕೊಳ್ಳುವ ಪರಿಹಾರ ಸೂಚಿಸುವುದಿಲ್ಲ. 


ರಮೇಶನ ಉತ್ತರದಿಂದ ಹೇಮಂತನಿಗೆ ತೃಪ್ತಿಯಾಗುವುದಿಲ್ಲ. ಆದುದರಿಂ।! 
ನಮಗೆ ಇಲ್ಲಿ ರಮೇಶನ ಪ್ರಶ್ನೆ ವಾಸ್ತವವನ್ನು ಸದ್ಯದ ಮಟ್ಟಿಗೆ ಎದುರಿಸಲು ಸಹಾಯ 
ವಾದ ಬದುಕಿನ ಧೋರಣೆಯನ್ನು ಕುರಿತದ್ದಕ್ಕಿಂತ ಹೆಚ್ಚಿನದಾಗಿ ಕಾಣುತ್ತದೆ 
ಹೇಮಂತ ಮತ್ತು ರಮೇಶನ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದು ಬಿಡುತ್ತನ 
ರಮೇಶ ತನ್ನ ಪ್ರಶ್ನೆಗೆ ಉತ್ತರವೋ ಎನ್ನುವಂತೆ ಹೇಮಂತನಿಗೆ "`ನಿನ್ನ ಮೋಟಾರ 
ಬೈಸಿಕಲ್ಲಿನಂತೆಯೇ ಎಲ್ಲವೂ ಕ್ಲಿಷ್ಟ ನಾವು ತಿಳಿದಷ್ಟು ಮುಗ್ದವಾಗಿಲ್ಲೊ, ಬದುಕಿನ 
ನಂಬಿಕೆ ಅಂದ್ರೆ ಸಾವಿರ ತೂತಿನ ಪಾತ್ರೆಯಲ್ಲಿ ನೀರು ಸಾಗಿಸಿದ ಹಾಗೆ ಕಾಣೋ 
ಎನ್ನುವ ವಕಾತುಗಳಲ್ಲಿ ವಾಸ್ತವತೆ ಇದೆ. 


ಹೇಮಂತನು ಅನಾಥವಾಗಿ ಬಿದ್ದಿರುವ ಶರೀರವೊಂದರೆ ಬಗ್ಗೆ ಇರಿಸಿಕೊಂಡಿರು 


ಗಿ 


ಅನುಕಂಪ, ದಯೆ ಇದೆಲ್ಲಾ ಸದಾ ಉಳಿಸಿಕೊಳ ಲಾಗುವುದಿಲ್ಲ. ಹಾಗೂ : 


ಯಮಳ ಪ್ರಶ್ನೆ : ವಿಶ್ಲೇಷಣೆ 89 


ಗು ಬ ್ಭ 


ಸೈಗೆ ಪರಿಹಾರವಿಲ್ಲ, ಅದು ಎಷ್ಟು ವಕಾಡಿದರೂ ಮುಗಿಯದ ಕೆಲಸ; ಸಾವಿರ 
[we ಪಾತ್ರೆಗೆ ನೀರು ತುಂಬಿದಂತೆ ವ ರ್ಥ ಪ್ರಯತ್ನ ನಿನ್ನದಾಗುತ್ತದೆಂಬುದನ್ನು 
'ರಮೇಶನು ಗೆಳೆಯನಿಗೆ ಹೇಳುವ ಬುದ್ಧಿವಾದದಂತೆ ಕಂಡರೂ ಹೇಮಂತನು ಈ 
'ವಕಾತುಗಳನ್ನು ಕೇಳುವ ಲೋಕದಲ್ಲಿಲ್ಲ. ತನ್ನದೇ ಆದ ಆದರ್ಶ ಲೋಕದ ಭ್ರಮೆ 
ಯಲ್ಲಿ ಸಂಪೂರ್ಣ ಮುಳುಗಿ ಹೋಗಿರುವುದನ್ನು ಕಾಣಬಹುದು. 


ರಮೇಶನ ಮಾತುಗಳಿಗೆ ಹೇಮಂತ ತನ್ನದೇ ಆದ ಕೆಲವು ತಾತ್ರಿಕ ನಿಲುವನ್ನು 
ಮುಂದಿಡುತ್ತಾನೆ. “ಅಪ್ಪ ಅಮ್ಮನ್ನು ನೀನು ಬದುಕಿರಬೇಕಾದರೆ ಹೇಗೆ ನೋಡಿದೆ 
ಅನ್ನೋದೆ ಮುಖ್ಯ. ಸತ್ತ ಮೇಲೆ ಎಷ್ಟು ರೂಪಾಯಿಯ ತಿಧಿವಣಡಿದೆ ಅನ್ನೋದು 
ಸುತ್ತ ಮುತ್ತಿ ನವರಿಗೆ ವೇದ ಶಾಸ್ತ್ರಾಚಾರಗಳಿಗೆ ನಾವು ವಕಾಡೋ ಕಣ್ಣು ಕಟ್ಟು. 
ಇವನ ತಿಥಿಗೆ ಎಷ್ಟು ಪೈಸಾ ಹಾಕಿದೆ ಅನುವುದಲ್ಲ ಈಗ ಇರುವ ಪ್ರಶ್ನೆ. ನೀನು ಹಗಸ 
'ಇವನು...... ಬದುಕಲು ಏನು ವಕಾಡಿದೆ ? ಅನ್ನುವುದೇ ಪ್ರಶ್ನೆ” ಎನ್ನುವ ಈ 
ವಕಾತುಗಳು ಅಪ್ಪಟ ವಕಾನವತಾವಾದದ ಅಭಿಪ್ರಾಯವಾಗಿದ್ದು; ಇಬ್ಬರ ಅಭಿ 
'ಪ್ರಾಯಗಳು ಒಂದಕ್ಕಿಂತ ಒಂದು ಗಟ್ಟಿಕೊಂಡು ಒಂದು ವಾಸ್ತ ಚೆರಾದ ಹುತತ ಡಿ 
'ಟೊನವತಾವಾದ ಪರಸ್ಪ ರ ಮುಖ ತಿರುಗಿಸಿ ಸ | ರ್ಧೆಗಿಳಿಯುವಂತೆ ಕಾಣುತ್ತವೆ 
ಹೊರತು ಪ್ರಶ್ನೆಗೆ ತನ್ನದೇ ಆದ ಒಂದು ಉತ್ತರಕ್ಕೆ ಬರಲು ಸಾಧ್ಯವಾಗದ ಸ 
ಪ್ರಶ್ನೆಗಳು” ಹಾಗೆಯೇ “ಯಮಲಳಪ್ಪಶ್ನೆ'ಯಕಾಗಿ ಉಳಿದುಬಿಡುತ್ತದೆ. 


ನಾಟಕದ ಕೊನೆಯ ಭಾಗದ ವೇಳೆಗೆ ನಾಟಕ ಮತ್ತೊಂದು ಆಯಕಾಮದತ್ತ 
ಸಾಗುವುದನ್ನು ಕಾಣಬಹುದು. ಆರಂಭದಿಂದ ಕೊನೆಯಕಾಗುವ ತನಕ ಸ್ಥಾವರ 
ರೂಪದಲ್ಲಿ ಬಿದ್ದಿದ್ದ ಶರೀರಕ್ಕೆ ಈಗ ವಾರಸುದಾರನೊಬ್ಬ ಬಂದಿದ್ದಾನೆ. ರಮೇಶನಿಗೆ 
ತೋಟಿ ಮಾಡುತ್ತಿ, ರುವ ಕೆಲಸ ಅರ್ಥವಾಗಿದೆ. ಹೇಮಂತನಿಗೆ ಅರ್ಥವಾ ಗುವುದಿಲ್ಲ. 
ಅರ್ಥವಾಗಿಸಿಕೊಳ್ಳುವ ಸ್ಥಿತಿಯಲ್ಲಿಯೂ ಇಲ್ಲ. ರಮೇಶನಿಗೆ ಪ್ರಪಂಚ ಒಂದು 
ಹಸಿದ ಗೋರಿಯಾಗಿ ಕಂಡು ಬರುತ್ತದೆ. ಜೀವನವೆಂಬ ರಂಗ ಮಂಟಪದ 
ಮೂಲತತ್ವಾನೇ ಬೇರೆ ರೀತಿಯದು. ತ್ಕಾಗ ಮಾಡುವುದಕ್ಕೆ ಹೊರಟರೆ ಅನಂತ 
ತ್ಕಾಗವನ್ನೇ ಕೇಳಿ ಬಿಡುವ ಜಗತ್ತಿನ ಒಂದೊಂದು ಪದರವೂ ಜರ್ನಲಿಸ್ಟು ರಮೇಶನಿಗೆ 
ಪರಿಚಯವಿದೆ. ತ್ಯಾಗ ವರಾಡಲು ಮುಂದಾದರೆ ವ್ಯಕ್ತಿ ಸವಕಾಧಿಯಕಾಗುವ ಪರಿಸ್ಥಿತಿ 
ಒದಗುವುದು ರಮೇಶನಿಗೆ ತಿಳಿಯುತ್ತದೆ. 

"ದೇಹವನ್ನು ಶವಾಗಾರದಿಂದ ಇಲ್ಲಿಗೇಕೆ ತಂದು ಹಾಕಿ ದುಡ್ಡು ಮಾಡುತ್ತಿ 
ರುವೆ !' ಎಂದು ರಮೇಶ ತೋಟಿಯನ್ನು ಕೇಳಿದಾಗ “ನಾವು ಇರೋದೆ ಸತ್ತವರ 
ಕೋಣೆ ಆಗಿರಬೇಕಾದರೆ ಇನ್ನು ಸತ್ತವರ ಕೋಣೆ ಎಲ್ಲಿಂದ ಬಂತು ಸ್ವುಮಿ” ಎನ್ನುವ 
ಮಾತುಗಳಿಗೆ ವಕಹಾತ್ರ ರಮೇಶನಿಂದ ಉತ್ತ ರಿಸಲಾಗಲಿಲ್ಲ, ಹೇಮಂತನೊಡನೆ ತೀರ 
ವಾಸ್ತವವಾದಿಯಕಾಗಿ ಮಾತನಾಡಿದ ರಮೇಶ ವಾಸ್ತ ವದಲ್ಲಿ ತೋಟಿ ಕೇಳುವ ಪ್ರಶ್ನೆಗೆ 


90 ಸಾಧನೆ 


ಉತ್ತರ ಹೇಳುವುದಕ್ಕೆ ಆಗದೆ ಮೌನವಾಗುತ್ತಾನೆ. ತೋಟಿ ಕೇವಲ ರ ನೆ 
ನನ್ನೇ ಕೇಳುವುದಿಲ್ಲ. ಭಾರತೀಯ ಸಮುದಾಯದ ಮೇಲೆ ಹಾಕಿದ ಪ್ರಶ್ನೆಯಣ 


ರಮೇಶ ಜರ್ನಲಿಸ್ಟು ; ವಾಸ್ತವತೆಯ ದೃಷ್ಟಿಕೋನದ ಮೂಲಕ ಬದುಕ 
ನೋಡುತ್ತಾನೆ. ಹೇಮಂತ ಸಾಹಿತ್ಯಕಲ್ಪನೆಯೆಂಬ ಹುಚು ಕುದುರೆಯನ್ನೇರಿ 
ಮಾಡಲು ಹೊರಟಂತಿದೆ. ಉಪನ್ಮಾಸಕನಾಗಿರುವುದರಿಂದ ತಾತ್ವಿಕತೆಯ ಹಿ 
ಯೊಂದಿಗೆ, ಆದರ್ಶದ, ಅಂದರೆ ಮಾನನತಾವಾದದ ಮೂಲಕವೇ ಬ 
ನೋಡುತ್ತಾ, ತಾವೇ ಹಾಕಿಕೊಳ್ಳುವ ಪ್ರಶ್ನೆಗಳಿಗೆ ತಮ್ಮಿಬ್ಬರಲ್ಲೂ ಉತ್ತರಗಳು ' 
ವಾಗುತ್ತವೆ. "ಯಮಳ ಪ್ರಶ್ನೆ'ಯಲ್ಲಿ ರಮೇಶ ಮತ್ತು ಹೇಮಂತರ ಪ್ರಶ್ನೆ 
ಮುಖ್ಯವಾಗದೆ. ತೋಟಿ ಕೇಳುವ ಪ್ರಶ್ನೆ ವಾಸ್ತವ ಬದುಕಿನ ಮರಂತದ ಬ 
ಎತ್ತಿದ ಪ್ರಶ್ನೆಯೇ ಮುಖ್ಯವಾಗುತ್ತದೆ. ಸ್ಥಾವರ ರೂಪದಲ್ಲಿ ಬಿದ್ದಿರುವ ಶರೀ 
ಮೌನ ಪ್ರಶ್ನೆ ಮತ್ತೊಂದು, ಈ "ಯಮಳ ಪ್ರಶ್ನೆ"ಗಳಿಗೆ ಓದುಗ/ಪ್ರೇಕ್ಷಕ ಉ: 
ಲಾಗುವುದಿಲ್ಲ. ಉತ್ತರ ದೊರೆತರೂ ಅದು ವಾಸ್ತವ ಉತ್ತರವಾಗದೆ 
ಉತ್ತರವಾದೀತು. ನಾಟಕದಲ್ಲಿ ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದು ಬಿರ 
ಇಲ್ಲಿಯ ರಚನಾ ವಿನ್ಮಾಸದ ವೈಶಿಷ್ಟ್ಯ. ನಾಟಕದ ಆರಂಭದಿಂದ ಕೊ 
ವಿಡಂಬನೆ ಬರೇ ವಿಡಂಬನೆಯಾಗಿ ಮೂಡಿಬರದೆ ಜೀವನ ಮೌಲ್ಯಗಳನ್ನು ಮೂಡಿಸ 
ದೃಷ್ಟಿಕೋನವನ್ನು ಒಳಗೊಂಡಿವೆ. ನಾಟಕದಲ್ಲಿ ಸೃಷ್ಟಿಗೊಂಡಿರುವ ಯಕಾವ ಪ್ರಶ್ನೆ 
ಉತ್ತರ ಸಿಗುವುದೇ ಇಲ್ಲ. ಸಾಧ್ಯವೂ ಇಲ್ಲ ಎನ್ನಬಹುದೇ : 


ಹಿರೇಮಡಿವಾಳದ ಶಿವನಾಂಕಾರೇಶ ರ ದೇವಾಲಯ : 
ಒಂದು ಜಾನಪದೀಯ ಅಧ್ಯಯನ 


ಎಂ. ಬೈರೇಗೌಡ 
ಕನ್ನಡನಾಡು ಸಂಸ್ಕೃತಿ - ಪರಂಪರೆಗಳ ಭವ್ಯ ಭೂಮಿ, ವಿವಿಧ ಬಗೆಯ ಬಣ್ಣ- 
ಬಣ್ಣದ ಜಾತಿಗಳೆಂಬ ಹೂತೋಟ. ನ - ದೈ ವಗಳು ಇಲ್ಲಿ ನೂರಾರು. ಇಂಥ 
ಭವ್ಯ ನಾಡಿನ ಆಗ್ನೇಯ ಅಂಚಿನಲ್ಲಿ -ಕ್ರಿ. ಶ. 13 ಸ 17 ನೇ ಶತವಕಾನದವರೆಗೆ 
“ಕಾಣಿಕಾರನ ಹಳಿ ) ಎಂದೂ 18 ೫, 20 ನೇ ಶತವಕಾನದವರೆಗೆ "ಕಾನ ಕಾನಹಳಿ' 4 
ಎಂದೂ ಸ್ವಾತಂತ್ರ್ಯಾ ನಂತರ “ಕನಕ ಪುರ'ವೆಂದೂ ಹೆಸರು ಪಡೆದ ತಾಲೂಕು ಕೇಂದ್ರ 
ವಿದೆ. ದೇಗುಲ ಮಠದ ಶಿಲಾಶಾಸನದಲ್ಲಿ "ಕಾಣಿಕಾರನ ಹಳ್ಳಿ' ಎಂಬ ಉಲ್ಲೇಖವಿದೆ. 
ಕಾಣಿ ಎಂದರೆ "ಗದ್ದೆ”ಎಂದೂ, “ಕಾಣಿಕಾರ" ಎಂದರೆ “ಗದ್ದೆಯುಳ ಸವನು' ಎಂದೂ 
ಅರ್ಥವಿದೆ. 3 


ಜಾಗತಿಕ ದೃಷ್ಟಿಯಿಂದ, ಕನಕಪುರ ತಾಲ್ಲೂಕು ನೆರೆರಾಜ್ಯವಾದ ತಮಿಳುನಾಡಿಗೆ 
ಹೊಂದಿಕೊಂಡಿದೆ, ತಾಲ್ಲೂಕಿನ ಅರ್ಧಭಾಗ ದಟ್ಟವಾದ ಅರಣ್ಮ ಮತ್ತು ಕಣಿಲೆ 
(ಗ್ರಾನೈಟ್‌) ಯ ತವರೂರು, ಈ ವಿಪುಲ ನೆ ಸರ್ಗಿಕ ಸಂಪತ್ತನ್ನು ಲೂಟಿವಕಾಡಿ 
ಶ್ರೀಮಂತರು ಅತೀ ಶ್ರೀಮಂತರಾಗುತ್ತಿ ದ್ದಾರೆ, ಬಡತನದ ಬೇಗೆಯಲ್ಲಿ ಬೆಂದು 
ಬಳಲುವವರ ಸಂಖ್ಯೆ ಏಕ ಪ್ರಕಾರವಾಗಿ ಹೆಚ್ಚುತ ಲೇ ಇದೆ. ““Money Goes 
Where There is Money’’ ಎಂಬಂತೆ. 


ಕನಕಪುರ ತಾಲ್ಲೂಕು ಬೆಂಗಳೂರು ಜಿಲೆ ಯಲ್ಲೇ ಹೆಚ್ಚು ಎಸ್ತೀರ್ಣವುಳ್ಳ 
ತಾಲ್ಲೂಕು ಎಂಬ ' ಖ್ಯಾತಿಗೆ ಹೆಸರಾಗಿದೆ. ಈ ಕನಕಪುರ ತಾಲ್ಲೂಕು ಕೇಂದ್ರದಿಂದ 
ಆಗ್ನೆಯ ದಿಕ್ಕಿಗೆ 31. ಕ ಮೀ ದೂರದಲ್ಲಿ ಕಾವೇರಿ ಮತ್ತು ಅರ್ಕಾವತಿ ನದಿಗಳು 
ಕೂಡುವ ಸ ಸಂಗಮಸ್ಸಾ ನ. ಚಿತ್ತಾಕರ್ಷಕ ಗಿರಿ. ರುರಿಗಳಿಂದಾವೃತವಾದ, ನಿತ್ಯ 


ಕಾ 
ಕಾ... 


1. ದೇಗುಲ ಜ್ಯೋತಿ, (ಸಂ.1. ಎಸ್‌. ಮಹದೇವಪ್ಪ, ಬಿ. ನಂಜುಂಡಪ್ಪ) 
ಆರ್‌, ಚಕ್ರವರ್ತಿ ಪು. 29. ತ್ತ 


ಎಫಿಗ್ರಾಫಿಕಾ ಕರ್ನಾಟಕ- 9, ಬೆಂ. 94; 1662, 
3, ದೇಗುಲ ಜೊ ಸೀತಿ (ಸ್ಮರಣ ಸಂಪುಟ) ಆರ್‌, ಚಕ್ರವರ್ತಿ ಪು, 29. 


[ಕನಕಪುರದ ದೇಗುಲ ಮಠದ ಕೊತ ಗೆ--ಸಿದ್ದಗಂಗಾ ವಿಶೇಷ ಸಂಚಿಕೆ - ಲೇ. ಬಿ. ಸಿ, 
ವೀರಪ ೈ] 


ಹಿರೇ ಮಡಿವಾಳದ ಶಿವನಾಂಕಾರೇಶ್ವರ ದೇವಾಲಯ 93 


ಹರಿಧ್ವರ್ಣ ಕಾನನ. ಪ್ರವಾಸಿಗರನು ತನ್ನೆಡೆಗೆ ಆಕರ್ಷಿಸುವ ಖ್ಯಾತ ಪ್ರವಾಸಿತಾಣ 
ಮೇಕೆದಾಟು ಇರುವುದು ಅಲ್ಲಿಯೇ. ಮೇಕೆ ದಾಟು ಮುಟ್ಟುವ ಮುನ್ನ ಒಂದು ಕಿ. 
ಮೀ. ಹಿಂದಿನ ಕೊಗ್ಗೆ ದೊಡ್ಡಿ ಬಸ್‌ ನಿಲ್ದಾಣದಲ್ಲಿ ಇಳಿದು ಉತ್ತರಕ್ಕೆ ನಡೆದರೆ 


ಅರ್ಕಾವತಿ ನದಿ ಅಡ್ಡವಾಗುತ್ತದೆ. 


ನದಿ ದಾಟಿ ಅರ್ಧ ಮೆ ಲು ನಡೆದರೆ ವನದೇವಿಯ ಒಡಲೊಳಗೆ ಸೇರಿ 
ಕೊಳು ತ್ತೇವೆ. ಎರಡು ಮೈಲಿ ದೂರ ಸವೆದರೆ ಪುರಾತನ ಅವಶೇಷಗಳಿಂದ ಒಡೆದ 
ಮಡಿಕೆಯ ' ಚೂರುಗಳು, ಒಡೆದ ವರಾಡಿನ ಹೆಂಚಿನ ಚೂರುಗಳು, ಚೂರಾದ ರಾಗಿ 
ಬೀಸುವ ಕಲ್ಲುಗಳು, ಹಾಳಾದ ಧಾನ್ಯದ ಗುಳಿಗಳ ಮೇಲೆ ಸುತ್ತಮುತ್ತ ಪಾಪಾಸುಕಳ್ಳಿ 
ಚುಜ್ಜಲಿ ಎಕ್ಕದಗಿಡಗಳನ್ನು ಕಾಣುತ್ತೇವೆ, ಕಂಡು ಬರುವ ಅವಶೇಷಗಳ ಬಗೆಗೆ 
ಕೇಳಿದರೆ ಅಲ್ಲಿನ ಜನಪದರು-ಹದಿನಾಲ್ಕು ಹಳ್ಳಿಗಳು ನಾಶವಾದ ವಿಚಾರ ಹೇಳುತ್ತಾರೆ. 
ಸ್ವಾಮಿ ಶಿವನಾಂಕಾರನ ಕೋಪಕ್ಕೆ ಬಲಿಯಕಾಗಿ ಸುತ್ತಲೂ ಇದ್ದ ಹದಿನಾಲ್ಕು ಹಳ್ಳಿ 
ಗಳೂ ನಾಶವಾದ ಬಗೆಗೆ ಒಂದು ಐತಿಹ್ಯವನ್ನು ಹೇಳುತ್ತಾರೆ* ಅಲ್ಲಿನ ಅವಶೇಷಗಳ 
ಅಳ ಅಧ್ಯಯನವನ್ನು ಇತಿಹಾಸ-ಪುರಾತತ್ವ ಇಲಾಖೆಯವರಿಗೆ ಬಿಡುತ್ತೇನೆ, ಹಾಗೂ 
ಇಂದಿಗೂ ರಾಮನಗರ ರೆವಿನ್ಯೂ ದಾಖಲೆಗಳಲ್ಲಿ ಮಡಿವಾಳ-ವಣಾವಳ್ಳಿ ದಾಖಲೆ 
ಎಂದು ನಮೂದಾಗಿರುವುದನ್ನು ಗಮನಿಸಬಹುದು. 


ಸುತ್ತಲೂ ಏಳಂ ಕಿ.ಮೀ.ಗಳಷ್ಟು ಬೆಟ್ಟ-ಕಾಡುಗಳಿಂದಾವೃತವಾದ “ಕಾಡೂರು” 
“ಹಿರೆ ಮುಡಿವಾಳಗ”ಕ್ಕೆ ನಡೆದೇ ಹೋಗಬೇಕು. ಹೋಗುವ ದಾರಿಯ ದೂರ ಕಳೆ 
ಯಲಾ ಜೊತೆಗಿದ್ದವರನ್ನು* ವಕಾತಿಗೆಳೆದು ಅಲ್ಲಿ ಕಂಡ ಮುರಿದ ಮೂರ್ತಿಯ 


4, ಬಹುಹಿಂದೆ ಶಿವನಾಂಕಾರ ಸ್ವಾಮಿಯ ಕೊಂಡಬಂಡಿ ಜೋರಾಗಿ ನಡೆಯುತ್ತಿತ್ತು. 
ತಮ್ಮಡಿಗಳು ಕೊಂಡ ಹಾಯಲು ಸಾಧ್ಯವಾಗದಿದ್ದಾಗ ಬೆಟ್ಟದ ಮೇಲೆ ಗೆಣಸು ಬಗೆಯುತ್ತಿದ್ದ 
ಇರುಳಿಗರ ಕಾಡುಶಿವನಯ್ಯ ಬಂದು ಕೊಂಡ ಹಾಯುತ್ತಾನೆ. ಕೀಳುಜಾತಿಯವನೊಬ್ಬ 
ಕೊಂಡ ಹಾಯ್ದುದಕ್ಕೆ ಅಸಮಾಧಾನಗೊಂಡ ತಮ್ಮಡಿಗಳು ಕೊಂಡ ಮಾಡುವುದನ್ನೇ 
ನಿಲ್ಲಿಸುತ್ತಾರೆ. ಇದರಿಂದ ಕೋಪಗೊಂಡ ಶಿವನಾಂಕಾರಸ್ವಾಮಿ-ಸುತ್ತಲಿರುವ ಹದಿನಾಲ್ಕು 
ಹಳ್ಳಿಗಳು (ಮಾವಳ್ಳಿ, ತಟ್ಟಗೋಡು, ಬಿಕ್ಕಳ್ಳಿ, ಊರತಟ್ಟಗೋಡು, ಎಡತಟ್ಟಗೋಡು, 
ಅಣ್ಣಳ್ಳಿ ಹೊಲ, ಬಿಕ್ಕಳ್ಳಿ, ಬೆಡ್ಲೆದಿಂಬ, ಎಳ್ಳೊಲ, ಚವರದೊಲ, ಭೂಮೇನಳ್ಳಿ, ಯಲಚಿ 
ಕುಂಟೆ, ಮಾರೆಕಂದಟ್ಟಿ, ಅಜ್ಜಿ ಬೋರೆ) ನಾಶವಾಗಲಿ, ಮಡಿವಾಳದಲ್ಲಿ ಮೂರುವರ್ಷಕ್ಕೊಮ್ಮೆ 
ಮಳೆ ಬೀಳಲಿ ಮೂರು ವರ್ಷಕ್ಕೆ ಒಂದು ಬೆಳೆಯಾಗಲಿ ಎಂದು ಶಾಪಕೊಟ್ಟಾಗ ಈ ಹಳ್ಳಿಗಳು 
ನಾಶವಾಗಿವೆ ಎಂದು ಹೇಳುತ್ತಾರೆ. ಕಾಕತಾಳೀಯವೋ ಎಂಬಂತೆ ಇಂದಿಗೂ ಮೂರಠಿ 
ವರ್ಷಕ್ಕೊಮ್ಮೊ ಬೆಳೆಯಾಗುತ್ತಿದೆ. ಇದು ಹವಾಮಾನದ ವೈಲಕ್ಷಣ್ಯವೂ ಇರಬಹುದು. 


5, 27-6-95ರಂದು ಕ್ಷೇತ್ರಕಾರ್ಕಾರ್ಥಿಯಾಗಿ ಹೋದಾಗ ಕಾಡಾನೆಗಳ ಕಾಟವಿದ್ದುದರಿಂದ 
ಅಲ್ಲಿನ ಇರುಳಿಗ ವಕ್ತೃಗಳಾದ ಕೆಂಪಯ್ಯ, ಶಿವನಾಂಕಾರಯ್ಕೆ, ಬೈರಯ್ಯ, ಬೈರಲಿಂಗಯ್ಯ 
ಹಾಗೂ ಕೆ.ಐ.ಟಿ.ಡಿ.ಸಿ. ಕಾರ್ಯಕರ್ತರಾದ ರವಿ, ಮರಿಯಪ್ಪ, ಕಬ್ಬಾಳಯ್ಕರ ಜೊತೆಗೆ 


ಹೋಗಿದ್ದೆ. 


94 ಸಾಧನೆ 


ಬಗೆಗೆ ಕೇಳಿದಾಗ ಅದಕ್ಕೆ ಪೂಜೆವಕಾಡಿ ಇದು ಎಲ್ಲೆ ವಕಾರಮ್ಮ, ಉತ್ತರಕ್ಕೆ ಕಾಡು 
ಶಿವನಯ್ಯ, ಪೊರ್ವಕ್ಕೆ ಸೊಳ್ಳೆ ಬಸಪ್ಪ ಹಾಗೂ ಪಶ್ಚಿಮಕ್ಕೆ ಎಡತಡಕೋಡು 
ಮುನಿಯಪ್ಪಾದಿಗಳಿದ್ದು ನಮ್ಮನ್ನು ಕಷ್ಟ ಕಾರ್ಪಣ್ಯದಿಂದ ಕಾಪಾಡುತ್ತಿದ್ದಾರೆಂದು 
ಹೇಳುತ್ತಾರೆ". 

ವನರಾಶಿಯು ವಿವರ ಕೇಳಿದರೆ ನೆಲ್ಲಿ, ದಿಂಡಿಗ, ಕೊಂಡವಕಾವು, ಧೂಪ ಕನಕ, 
ಚುಜ್ಜಲಿ, ಕಗ್ಗಲಿ, ಕಾರಚ್ಚು, ವಡವಾರ, ಎರುಗಲು, ಚಿಟ್ಟು ಿಚುಜ್ಕಲಿ, ತೇಗ, ಹೊನ್ನೆ, 
ಬನ್ನಿ, ಬೇಲ್ಕ ಬಿದಿರು, ಹುಣಿಸೆ, ಬಿಳುಕ, ಕಾಗವಕಾರೆ, [ಕಾಗವಕಾರೆ ಕಾಯುಟ್ಟಿ ವನ 
ಕೆಡಿಸ್ತಂತೆ] ಚಿಲ್ಲುದ ಮರ? ತಪಾಲಿ, ಆಲೆ, ಆಲ, ಮೆಟ್ಟಿ, ಅಂಕೋಲೆ, ಪೆಟ್ಟಿ, ಬಾಗೆ, 
ಹೊಂಗೆ, ಮತ್ತಿ, ಅಂಟುವಾಳ ಬಿಲ್ವಪತ್ರೆ, ಹೀಗೆ ನೂರಾರು ಮರಗಳ ಹೆಸರು 
ಪೇಳಿದರು. 


ಬೆಣ್ಣಂಚಿ, ಕೈನಾಲೆ (ಕಹಿನಾಲೆ) ಸೀನಾಲೆ (ಸಿಹಿನಾಲೆ) ಕಾಡ್ರಾಗಿ ಅಂಟು 
ಬರುಲೆ, ಮೂಡೆ, ಮುದ್ದಿ ಮುಂತಾದ ಹುಲ್ಲುಗಳು ಮುಂದೆ, ಸೀಗೆ, ಎಗನಿ, ಜಾಗಡಿ, 
ಮುಳ್ಳುಗೆಣಸು, ಅಂಬಲಿಗೆಣಸು, ಕರಿಹಂಬು, ಬಾಯಿಬಸಲೆ, ಮರಜಾಗಡಿ, ಈಶ ರೀ- 
ಹಂಬು ಇತ್ಯಾದಿ ಹಂಬುಗಳನ್ನು ಹೆಸರಿಸುತ್ತಾರೆ. ಕೇಳುತ್ತಿದ್ದರೆ ಕೇಳುತ್ತಲೇ ಇರ 
ಬೇಕೆಂಬ ಹಂಬಲ ಆದರೆ ಸಮಯಕಾಭಾವ. 

ಬಾಡುಬಕ್ಕ, ಕತ್ತರಿ, ಸೊಡ್ಲಿ, ಪಾಪಾಸುಕಳ್ಳಿ, ನೆಗ್ಗಿಲು, ಕಾರೆ, ಕಾಡುಸೀಗೆ, 
ಕೊತ್ತಿಮುಳು )ಿ, ಕೊತ್ತಿ ಹೂವು, ಹೀಗೆ ವೆ ವಿಧ್ಯಮಯ ಮುಳ್ಳು ಕಂಟಿಗಳನ್ನು 
ಪರಿಚಯಿಸಿದರು. ರುದ್ರ ರಮಣೀಯ ಸೌಂದರ್ಯದ ತಾಣ ಹಸಿರು ಸುಪ್ಪತ್ತಿಗೆಯ 
ತವರೂರು, ಗಾಢ ಮೌನ, ಹೆಮ್ಮರ, ಹಕ್ಕಿಗಳ ಕಿಲ_ಕಿಲ-ಉಲಿದಾಟ, ಎಡ- ಬಲದ 
ಎತ್ತರ ಘಟ್ಟ ಪ್ರದೇಶದ ಪರ್ವತ ಶ್ರೇಣಿಯನ್ನು ಸೀಳಿರುವ ಕಾಲುದಾರಿಯಲ್ಲಿ ನಡೆದು 
ಧಾವಿಸಿದೆವು ಹಿರೇಮಡಿವಾಳವೆಂಬ "ಕಾಡೂರನ್ನು'. 


ನಾಲ್ಕು ಕೈ ಹೆಂಚಿನ ಮನೆಯ (ನಾಡ ಹೆಂಚು) ವರಾಲೀಕರು ತಮ್ಮಡಿಗಳು 
(ಲಿಂಗಾಯತರು) ಉಳಿದ ಮೂವತ್ತು-ಮೂವತ್ತೆ ದು ತೆಂಗಿನ ಗರಿ ಮತ್ತು 
“ಹುಲ್ಲರಮನೆಯ” ಮಹಾರಾಜರುಗಳು “ಇರುಳಿಗರು” ಕಪಟ, ಮೋಸ, ವಂಚನೆ, 
ದ್ವೇಷ, ಅಸೂಯೆ, ತರತಮಗಳು ಅರಿವಿಲ್ಲದೆ ಶಿವನ ಹೆಸರೇಳಿ ಎಲ್ಲ ನಾಗರೀಕ 


6, ಎಲ್ಲೆ ಮಾರಮ್ಮನ ಗುಡಿ ಎಂದು ಹೇಳುವ ಕಡೆ ಹಲವಾರು ಶಿಲ್ಪಕಲಾ ಕೃತಿಗಳು 
ಒಡೆದು ಚೂರು ಚೂರಾಗಿ ಬಿದ್ದಿವೆ. ನದಿಯ ನೀರು ರಭಸವಾಗಿ ಹರಿದು ದೇವಾಲಯವನು 
ಕೊಚ್ಚಿಕೊಂಡು ಬಂದಾಗ ಒಂದಕೊ ್ಯಂದು ಬಡಿದು ಪುಡಿಯಾಗಿರುವುದು ಗೋಚರಿಸುತ್ತದೆ. 
7, ಚಿಲ್ಲುದ ಸೌದೆಯಿಂದ ಪಕ್ಕದ ಮನೆಯಾಕೆ ಅಡಿಗೆ ಮಾಡುತ್ತಿದ್ದಳಂತೆ, (ಸೌದೆ ಉರಿಯು 


ವಾಗ ಚಟ-ಪಟ ಎಂದು ಎಳ್ಳು ಉರಿದ ಶಬ್ದ ಬರುತ್ತಿದೆ) ಮತ್ತೊಬ್ಬಳು ತನ್ನ ಮನೆ 
ಯಲ್ಲಿದ್ದ ಎಳ್ಳನ್ನು ಬಿತ್ತನೆಗೊ 'ಇಲ್ಲದಂತೆ ಉರಿದು ತಿಂದಳಂತೆ. 


ಸವಲತ್ತುಗಳಿಂದ ವಂಚಿತರಾಗಿ ಇರುವಷ 
ಠ್‌ 


ಹಿರೇ ಮಡಿವಾಳದ ಶಿವನಾಂಕಾರೇಶ ರ ದೇವಾಲಯ 95 


ರಿ 


ರಲ್ಲೇ ತೃಪ್ತ ಜೀವನ ನಡೆಸುತ್ತಿರುವ 
ಪ್ರಿ 


ಇರುಳಿಗರನ್ನು ನೋಡಿದರೆ ದರಿದ್ರ ಸಂಸ್ಕೃತಿಯ ನಾವು (ನಾಗರೀಕ ಸಂಸ್ಕೃತಿಗೆ ಗಿರಿ 
ಜನರು ಕೊಟ್ಟ ಹೆಸರು ದರಿದ್ರ ಸಂಸ್ಕೃತಿ) ತಲೆ ತಗ್ಗಿ ಸಬೇಕು. ಏಕತೆಯ ಪಾಠವನ್ನು 
ಅವರಿಂದ ಕಲಿಯಬೇಕು. 


ಅಲ್ಲೊಂದು ವೀರಶೈವ ಮಠವೂ ಇದೆ. ಶಿವರಾಶ್ರಿಯ ಸಂದರ್ಭದಲ್ಲಿ ಪೂಜಾ 
ವಿಧಿಗಳು ಅನೂಚಾನವಾಗಿ ನಡೆಯುತ್ತದೆ. ಸಾವಿರಾರು ಭಕ್ತಾದಿಗಳು ಬಂದು 
ಸ್ವಾಮಿಯ ದರ್ಶನವಕಾಡಿ ಹೋಗುತ್ತಾರೆ. 


ಮಡಿವಾಳದ ಜನರನ್ನು ಕಾಪಾಡುವ ಅವರ ಆರಾಧ್ಯ ದೈವ ಸ್ವಾಮಿ ಶಿವ 
ನಾಂಕಾರನ ಗುಡಿ ಊರಿಂದ ಒಂದು ಮೈಲಿ ಉತ್ತರ ದಿಕ್ಕಿನಲ್ಲಿದೆ. ಗರ್ಭಗುಡಿ ಎಂದು 
ಹೇಳಲಾಗುವ ಆಲಯದ ಮೂರು ಕೋಣೆಗಳನ್ನು ಶಿವನಾಂಕಾರ, ತಮ್ಮ ವೀರಭದ್ರ, 
ಸೇವಕಿ ಸೋಲಗಿತ್ತಿ, ಸರಿಯಾಗಿ ಪಾಲುವಕಾಡಿಕೊಂಡಿದ್ದಾರೆ. 


ಗಂಗ ಚೋಳರ ಕಾಲದ ವಾಸ್ತು ಶೈಲಿಯಲ್ಲಿ ಈ ದೇಗುಲವಿದೆ. ಮೈಸೂರು 
ಮಹಾರಾಜರು ಜೀರ್ಣೋದ್ದಾರ ವರಾಡಿಸಿದ ಕುರುಹುಗಳೂ ಕಾಣಸಿಗುತ್ತವೆ. ಈ 
ದೇಗುಲ 365 ಅಂಕಣವಿತ್ತೆಂದೂ, ನೂರೊಂದು ಅಂಕಣವಿತ್ತೆಂದೂ ಹೇಳುತ್ತಾರೆ. 
ಆದರೆ ಅದರ ವಿಸ್ತೀರ್ಣ ಇಷ್ಟೇ ಎಂದು ನಿಖರವಾಗಿ ಹೇಳಲು ಆಗದಿದ್ದರೂ ಬಹು 
ದೊಡ್ಡದಿತ್ತು ಎಂಬುದಕ್ಕೆ ಬೇಕಾದ ಸಾಕ್ಷಿ ಆಧಾರಗಳು. ಅಡಿಪಾಯದ ರೂಪದಲ್ಲಿ 
ಹಾಗೆಯೇ ಉಳಿದಿದೆ. ಈಗಂತೂ ಗರ್ಭಗುಡಿಯೂ ಸೇರಿದಂತೆ ಪ್ರಾಂಗಣವನ್ನು 
ಅಳತೆ ಮಾಡಿದರೆ 35 ರಿಂದ 40 ಚದರಗಳಷ್ಟು ಉಳಿದಿದೆ. ಆಲಯದ ಎಡ ಭಾಗ 
ದಲ್ಲಿ ಹಾಯ್ದು ಹೋಗುವ ಚಿಕ್ಕ ತೊರೆಯಲ್ಲಿ ಸುತ್ತಾಡಿದಾಗ ಶಿಲ್ಪ ಕಲಾಕೃತಿಗಳು 
ನೂರಾರು, ಸಾವಿರಾರು ನದಿಯ ಉಸುಕಿನಲ್ಲಿ ಉದುಗಿ ಹೋಗಿರುವುದು ಗೋಚರಿಸಿತು, 
ಕುತೂಹಲದಿಂದ ಕೆಲವನ್ನು ಕೆದಕಿ ನೋಡಿದಾಗ ಏಳು ತಲೆಯ ಸರ್ಪ, ರಾಹುತರು, 
ವಿವಿಧ ಭಂಗಿಯ ನೃತ್ಯಗಾರ್ತಿಯರು, ಮೂರ್ತಿ ಶಿಲ್ಪಗಳು ಕಂಡುಬಂದವು. ಆ ಶಿಲ್ಪ 
ಕೃತಿಗಳು ದೇಗುಲದ ಬೃಹತ್ತು ಮಹತ್ವಗಳಿಗೆ ಸಾಕ್ಷಿಭೂತವಾಗಿವೆ. 


ಈ ದೇಗುಲದ ಮೇಲ್ವಿಚಾರಕರು, ಇಲ್ಲಿ ಕೆಳವರ್ಗದ ಜನರ ಮೇಲೆ ನಡೆದ 
ದೌರ್ಜನ್ಯದ-ಬಂಡಾಯದ ಕೂಗು ಧ್ವನಿಸುವ ಜಾನಪದ ಸಂಗ್ರಹವನ್ನು ತಮ್ಮ 
ಮುಂದಿಡುತ್ತೇನೆ. ಮುಖ್ಯವಾಗಿ ಇಲ್ಲಿ ಗುಡಿ ನಾಶವಾದ ಮತ್ತು ಕೆಳವರ್ಗದ ಕನ್ಮೆ 

ೋಲಗಿತ್ತಿಯ ಸತ್ವಗಳನ್ನು ವರ್ಣಿಸುವ ಜಾನಪದ ಹಾಡುಗಳನ್ನು ಅವುಗಳ ಸತ್ವ 
ವನ್ನು ಪರಿಚಯಿಸುತ್ತೇವೆ. 

ಹುಣಸನಹಳ್ಳಿ ಕೆರೆಯಿಂದ ಬರುವ ಜಿನುಗು-ಚಿಕ್ಕ ತೊರೆಯಣಾಗಿ ಶಿವನಾಂಕಾರ 
ಸ್ವಾಮಿಯ ದೇಗುಲದ ಎಡಪಾರ್ಶ್ವದಲ್ಲಿ ಈಗಲೂ ಹರಿಯುತ್ತಿದೆ. ಅಲ್ಲಿನ ಜನಪದರು 


96 ಸಾಧನೆ 


ಹೇಳುವಂತೆ ಉನ್ಮತ್ತಳಾದ ಗಂಗೆ ರಭಸವಾಗಿ ಬರುತ್ತಾಳೆ. ಚಿಕ್ಕವಾದ ತೊರೆಯಾದ್ದ 
ರಿಂದ ಹೋಗಲು ಸ್ಥ ಳವಿಲ್ಲದೆ ಶಿವನಾಂಕಾರ ಸಾ ಮಿಯು Hb, ಒಂದು ದಿನ 


ಒಪ್ಪತ್ತು ತಡೆದಿಡುತ್ತಾನೆ. ಆಗ ಗಂಗಾದೇವಿ ಕೇಳುತ್ತಾಳೆ. 


“ಸ್ವಾಮಿ ನನಗೆ ಮುಂದೆ ಹೋಗಲು ಜಾಗ ಕೊಡು”-ಎಂದು 


“ಎಲ್ಲಿ ಹೋಗುತ್ತಿ ೀಯ'-ಎಂದು ಸ್ವಾಮಿ ಕೇಳುತ್ತಾ ನೆ. ಅದಕ್ಕೆ ಗಂಗೆ ಹೇಳು 
ತ್ತಾಳೆ-”ಒಂದು ತಮ ಡಗೇರಿಯ ಮೇಲೆ ಹೋಗುತ್ತೇನೆ (ಈಗಿನ ಮಡಿವಾಳಕ್ಕೆ 
ತಮ್ಮ ಡಿಗಳು ವಾಸವಾಗಿದ್ದು ದರಿಂದ ತಮ್ಮಡಗೇರಿ ಎಂಬ ಹೆಸರಿದೆ) ಅಥವಾ ನಿನ್ನ 3 

f 
| 
ೆ 


ಗುಡಿಗೋಪುರಗಳನ್ನು ಈ. ಕೊಂಡು ಹೋಗು. ೇನೆ”-ಎನ್ನುತ್ತಾಳೆ. 


ಶಿವನಾಂಕಾರೇಶ್ವರ ದೇವಾಲಯದ ಮೂಲ ವಿಗ್ರಹ 


“ತಮ್ಮಡಗೇರಿಯನ್ನು ಹೊತ್ತಾಕೊಂಡಾ ಹೋದರೆ ನನ್ನ ಸಿರಿಮುಡಿಯ 
ಮೇಲೆ ಗಂಧ ನೀರಾಕುವವರಿಲ್ಲ, ಆದ್ದರಿಂದ ನನ್ನ ಗುಡಿಯನ್ನೇ ಎತ್ತಿಕೊಂಡು 
ಹೋಗು”--ಎನ್ನುತ್ತಾನೆ. [ಆ ಚಿಕ್ಕ ತೊರೆ ಹೋಗಿರುವ ಸ್ಥಳ ನೋಡಿದರೆ ಬಲಗಡೆ 
ತಗ್ಗಾಗಿದ್ದರೂ ಏಕೆ ಹೋಗಲಿಲ್ಲ. ಎಂಬ ಅನುವಠಾನ ಕಾಡುತ್ತದೆ. ನಿಜವಾಗಿ 
ನೀರು ಸುಲಭವಾಗಿ ಹರಿಯಲು ಅನುಕೂಲವಾಗಿರುವುದು ದೇಗುಲದ ಬಲಭಾಗಕ್ಕೆ 


ಇಂದು ನದಿ ಹರಿಯುತ್ತಿರುವುದು ವಕಾತ್ರ ಎಡಭಾಗದಲ್ಲಿ ಇದನ್ನು ನೋಡಿದಾಗ 
ಆಶ್ಚರ್ಯವಾಗುತ್ತದೆ. 


ಅದರಂತೆ ಮಧೋನ್ಮತ್ತಳಾದ ಗಂಗೆ ದೇಗುಲವನ್ನು ಒಡೆದುಕೊಂಡು ಅದರ 
ಜೊತೆಗೆ ಹನ್ನೆರಡು ಗಾಲಿಯ ಕಂಚಿನ ತೇರನ್ನು ಹೊತ್ತುಕೊಂಡು ಹೋಗುತ್ತಾಳೆ. 


ಕಾವಿ ೨. 
ಲರ ಬಸಿ 


pS 
(3 


ತ್ತು 


/ 


ವ 


ಗಂಧ 


98 ಸಾಧನೆ 


ಕೋಪಗೊೋಡ ಶಿವನಾಂಕಾರ ಸ್ವಾಮಿ “ಮತ್ತಿ ಮರದುದ್ದ ಬಂದರೂ ಮಧ್ಯಾಹ್ನ 
ದೊತ್ತಿಗೆ ಬತ್ತಿಹೋಗು” ಎಂದು ಶಾಪ ಕೊಡುತ್ತಾನೆ. ಅದರಂತೆ ಎಷ್ಟೇ ರಭಸವಾಗಿ 
ಬಂದರೂ ಕೆಲವೇ ಗಂಟೆಗಳಲ್ಲಿ ನೀರು ಕಡಿಮೆಯಕಾಗುತ್ತದೆಂಬ ನಂಬಿಕೆ ಆ ಜನರಲ್ಲಿದೆ. 
ಆದರೆ ವಾಸ್ತವವಾಗಿ ನೋಡಿದಾಗ ಅಲ್ಲಿರುವ ಮೂಲದ ಕೊರತೆಯನ್ನು ಗಮನಿಸ 
ಬಹುದು. ಈ ಕಥಾಸಾರವುಳ್ಳ ಜನಪದ ಕಥನ ಗೀತೆ ಮಡಿವಾಳದ ಮಹಿಳೆಯರ 
ಬಾಯಿಂದ ಕೇಳಿದ್ದನ್ನು ಧ ೈನಿಮುಂದ್ದಿ ಿಸಿಕೊಂಡು ತಮ್ಮ ಮುಂದಿಡುತ್ತಿದ್ದೇನೆ. 


ಮಳೆ ನೀರ ಪಾಲಾಯ್ತು 
ಮಲೆ ದೇಗುಲ 


ಅಂಗರಕೆ ಗಿಡವುಟ್ಟಿ ಕೊಡಲಿಗೆ ಕಾವಾದೋ 

ಒಂದೇ ಅಂಕಣಕೆ ತೊಲೆಯಕಾದೋ 

ಒನ್ನೆಯ ಗಿಡವುಟ್ಟಿ ಕೊಡಲೀಗೆ ಕಾವಾದೋ 

ಕೋಟಿರಡಂಕಣಕೆ ತೊಲೆಯಾದೋ ॥ಪ॥ 
ಮುಂದೆರಡಂಕಣಕೆ ತೊಲೆಯಾದೊ ಶಿವನಯ್ಯ 

ಅವ್ರೊಡದೀ ಮೂಡವರೆ ಗುಡೀಯಲ್ಲೀ 

ಮಡಿವಾಳ ವಕಾವಳಿ ಶ್ರ ನಡುವೆ ದಿಂಬದ ಗುಳಿ 

ಕಡದಿ ಗೇದವರೆ ಕಲ್ಲು ಕಂಬ ॥೧॥ 


ಕಡದಿ ಗೇದವರೆ ಕಲ್ಲುಕಂಬ ಶಿವನಯ್ಯ 

ವಡದಿ ಮಣಡವರೆ ಗುಡಿಯಲ್ಲೀ 

ವಡದೀ ಮೂಡವರೇ ಗುಡಿಯಲ್ಲಿ-ಶಿವನಯ್ಯ 

ಅವ್ರೊಡೆದ ತೆಂಗಿನಕಾಯ ಯಳನೀರೂ ॥೨॥ 


ಕಾಡಿನಂದಾಕೆ, ಕಾಡೀನ ಚೆಂದಾಕೆ 

ಕಾಡುಮಲ್ಲೀಗೆ ಗಮಲಾಕೇ 

ಕಾಡು ಮಲ್ಲೀಗೇ ಗಮಲಾಕೆ ಶಿವನಯ್ಕೋ 

ಕಾಹೊಳ್ಳೆದೆಂದು ನೆಲೆಗೊಂಡ್ರು | Ia 


ಗುಂಡಿನಂದಾಕೆ - ಗುಂಡಿನ ಚಿಂದಾಕೆ 
ದುಂಡು ಮಲ್ಲೀಗೆ ಗಮಲಾಕೆ - ಶಿವನಯ್ಯ 
ಗುಂಡೊಳ್ಳೆದೆಂದೂ ನೆಲೆಗೊಂಡ್ರೋ ॥೪॥ 


ಹಿರೇ ಮಡಿವಾಳದ ಶಿವನಾಂಕಾರೇಶ್ವರ ದೇವಾಲಯ 99 


ಅಂಗೈಲಾರೂತೀ ಮುಂಗೈಲಿ ಒಂಬಾಳೇ 
ಮೂರನೆ ಕೈಲಾಸ ಮಡಿವಾಳಾ - ದೊಡ್ಡಿಯಲ್ಲಿ 
ಬುಟ್ಟ ರಂಗಾಲೆ ಕೆಡಲಿಲ್ಲಾ ॥೫॥ 


ನಿಸರ್ಗದ ಚಲುವಿಗೆ ಮನಸೋತಾ ಬೇರೆಡೆಗೆ ಹೋಗಲು ಆಗದೆ ನೆಲೆಗೊಂಡ 
ನೆಂಬುದನ್ನು ತ್ರಿಪದಿಯ ಮಟ್ಟಿನಲ್ಲಿ ಹಾಡುಕಟ್ಟಿ ಹಾಡುತ್ತಾರೆ-ಕೇಳುಗರಿಗೆ ಇಂಪಾಗು 
ವಂತೆ ಜನಪದರು. 


ಮೂರನೇ ಕೈಲಾಸ ಮಡಿವಾಳ ಬೀದೀಲಿ 
ಬುಟ್ಟ ರಂಗೋಲೆ ಕೆಡಲಿಲ್ಲಾ | ಅಂತೇಳಿ 


ಸತವಂತ್ರು ಕಾಣೇ ಸರಣಾರೂ ॥೬॥ 
ಕೈಯಲ್ಲೂವಿನ ಕುಕ್ಕೆ - ಹೊಂಗೆ ವಕಾವಿನ ಪತ್ರೇ 
ತಂದಿ ಮಡಿವಾಳ್ದ ಶಿವನೀಗೇ- ॥೭॥ 


ಚಿಕ್ಕು ಮಡಿವಾಳ ಉಕ್ಕಿದರೆ ಗಜಪೇಟೇ 
ಚಿತ್ತಾರ ಬರೆದೊ ಜಗತೀಯೋಃ- ಕಲ್ಲಿನ ಮೇಲೇ 
ಸ್ವಾಮೀ ಶಿವನಯ್ಯ ಪಗಡೇಯಕಾ ॥೮॥ 


ಸ್ವಾಮೀ ಶಿವನಯ್ಯ ಪಗಡೆೇಯ ನಾಡುವಾಗ Fs 

ಮಜ್ಜರದ ಕಲ್ಲು ಕರೆಯಿಡದೋ-ಶಿವನಯ್ಯ 

ಗುಡಿಯ ಕಲ್ಲೆಲ್ಲ ಪುಡಿಯಾದೋ ॥೯॥ 
ಗುಡಿಯ ಕಲ್ಲೆಲ್ಲಾ ಪುಡಿಯಾದ ಸ್ವಪ್ನಕಂಡು 

ಮನಗಿದ ಶಿವನಯ್ಯ ಇರುಳೆದ್ದು-ಏನಂದ 

ನಾನು ಕೆಟ್ಟ ಸ್ವಪ್ನಾವ ಕಂಡಿದ್ದೆ ॥೧೦॥ 


ಮುಂದಿನ ಮಳೆ ಊದು ಅಳ * ಕೊಳ ಕ ತುಂಬ್ಕೊಂಡೂ 
ವಕಾರಮುಂಡೀಯ ಒಡಕೊಂಡೂ-ಗಂಗವ್ಮು 
ಅವು ಗುಡಿಯ ಬಾಗ್ಲೆಲಿ ನಿಂತುಕೊಂಡೂ ॥೧೧॥ 


ಗುಡಿಯ ಬಾಗ್ಗೆಲಿ ನಿಂತುಕೊಂಡು ಗಂಗಮ್ಮ 
ಏನಂತ ಅವಳು ಕೇಳುತಾಳೋ - ॥೧೨॥ 


ಗುಡಿಯೇ ಕೊಟ್ಟೇಯೋ. ಗೋಪುರವೇ ಕೊಟ್ಟೇಯೋ 
ತಮ್ಮಡಗೇರಿಯಕಾ ಕೊಟಿ ಯೋ ॥ ೧೩॥ 


1) ಜಗತೇ - ಜಗಲಿ, 


100 ಸಾ 


ಮದೋನ್ಮತ್ತಳಾದ ಗಂಗೆ ಬಂದು ನಿನ್ನ ಗುಡಿಯ ಗೋಪುರವನ್ನೂ ಕೊಚ್ಚಿ 
ಕೊಂಡು ಗಳೋ ಪಕ್ಕದ ತಮ್ಮ ಡಗೇರಿಯನ್ನು ಕೊಚ್ಚೆ ಕೊಂಡು ಹೋಗಲೋ 
ಎಂದು ಕೇಳಿದಾಗ ಸ್ವಾಮಿ ಣರ ಹೇಳುತ್ತಾನೆ. 


ತಮ್ಮಡಗೇರಿ ಕೊಟ್ಟಾರೆ ಗಂಧವಿಲ್ಲ. ಚಂದ್ರವಿಲ್ಲ. 


೧೨ 


ಪೂಜೆ ವಾಡೋರೂ ಯರಾರೂ ಇಲ್ಲ. ॥ ೧೪॥: 
ನಾನು ಬಂದಯ್ಯೋ ದಿನ ಮದ್ದಾನಾತಯ್ಯೋ | 
ಬಾಗವೇ ಕೊಟ್ಟು ಕಳಬಯ್ಯೋ ॥೧೫॥ 
ಗಂಗಮ್ಮ ತಾಯೇ ಗುಡಿಯೇ ಕೊಡತೀನಿ 


ಒಡಕೊಂಡು ನೀನು ಹೊರಟೋಗೇ ॥ O೬ 1 


ಚೂಜಿಯ ತ್ವಾರ ಸಂದಿಗೊಡೊ ಶಿವನಯ್ಯ 1 
ತಮ್ಹಗೇರಿಗೆ ಹೊರದ್ದೇನೀ ೧೭॥ | 


ಚೂಜೀಯ ತ್ವಾರ ಸಂದೀಯ ಕೊಡೊದಿಲ್ಲ | 
ಚೂಜೀ ಮೊನೆಯಷ್ಟು ಕೊಡೆದಿಲ್ಲಾ WS 
ಕೊಚ್ಚಿಕೊಂಡು - ಕೊರಕೊಂಡೂ ಗುಡಿಯನ್ನು ಒಡಕೊಂಡು 

ಕಂಚೀನ ತೇರ ಎಳಕೊಂಡೂ - ಗಂಗಮ್ಮ 

ಮುತ್ತೀನ ಸೆರಗ ಮರೆವರಾಡೀ | I OF 1 


ಹೀಗೆ ಗುಡಿ ಗೋಪುರ ಕಂಚಿನ ತೇರನ್ನೂ ಹೊತ್ತುಕೊಂಡು ಹೋಗುವಾಗ 
ವೀರಭದ್ರ ಎರಡು ಬೆಟ್ಟ ಗಳಿಗೆ ತನ್ನ ಕಾಲುಚಾಚಿ ಒಂದೂವರೆ ದಿನ ತಡೆದು ನಿಲ್ಲಿಸಿದ್ದ 
ಸಂತೆ. ಕೊಚ್ಚಿಹೋದ ಮೇಲೆ ಭಿನ್ನವಾಯಿತು ಬಿಟ್ಟುಬಿಡು ತಮ್ಮ ಎಂದು ಶಿವನಾಂಕಾರ 
ಸ್ವಾಮಿ ಹೇಳಿದ ಮೇಲೆ ವೀರಭದ್ರ ಬಿಟ್ಟುಕೊಟ್ಟನಂತೆ. ಇಂದಿಗೂ ಕಂಚಿನ ತೇರಿನ 
ಹನ್ನೆರಡು ಚಕ್ರಗಳು ಮೇಕೆದಾಟುವಿನ ಯಕಾವುದೋ ಸ್ಥಳದಲ್ಲಿ ಮಿರ-ಮಿರ ಮಿಂಚು 
ತ್ತದೆ--ಪುಣ್ಯವಂತರಿಗೆ ವಠಾತ್ರ ಗೋಚರಿಸುತ್ತದೆಂಬ ಪ  ತೀತಿ, 


ಶಿವನಾಂಕಾರ ಹೇಳುತ್ತಾನೆ 
ಗಂಗಮ್ಮ ತಾಯೇ ತೇರನ್ನ ಬಿಟ್ಟುಕೊಡೇ 
ಈಗಾದ್ರೆ ನಾನೂ ಬುಡೊದೆಲ್ಲಾ | ॥ 2೦ ॥ 


ತಮ್ಮಡ್‌ಗೇರಿ ಕೊಟ್ಟಿದ್ದರೆ ತೇರನ್ನ ಬುಡುತಿದ್ದೇ 
ಗುಡಿಯ ಗೋಪುರವಾ-ಬಿಡುತಿದ್ದೆ -ಶಿವನಯ್ಯ 
ಈಗಲಾದರೆ ನಾನು ಬುಡವೊಲ್ಲೇ ॥೨೧॥ 


ಹಿರೇ ಮಡಿವಾಳದ ಶಿವನಾಂಕಾರೇಶ ಶರ ದೇವಾಲಯ 101 


| ಈ ಮಾತು ಕೇಳಿ ಕೋಪಗೊಂಡ ಶಿವನಾಂಕಾರ ಸಾ ಮಿ ಗಂಗೆಗೆ ಶಾಪ 
| ಮತ್ತೀ ಮರದುದ್ದ ಬಂದಾರೂ ಗಂಗಮ್ಮ 
ಕ್ವ ಮದ್ದಿನ* ಕಿಲ್ಲದಂಗೇ ಆಗಾಲೀ ॥೨೨॥ 


ಒಳಗ:ಡಿ ಸೇರಿದ ಸೋಲಗಿತ್ತಿ 


ಸೋಲಿನ ಕನ್ಮೆಯೋರ್ವಳ ಭಕ್ತಿಯ ಪರಾಕಾಷ್ಠತೆಯನ್ನು ಲೋಕಕ್ಕೆ 
. ಪರಿಚಯಿಸುವುದನ್ನು-ಜನಪದರ ಬಾಯಿಂದಲೇ ಕೇಳೋಣ. 


ನುಗ್ಗೇಯ ಮರದಡೆ ಕರಿಯ ಕಂಬಳಿ ಹಾಗಿ 
ಮುದ್ದಾಡಿ ಪಗಡೇಯಾಡುತಾರೇ-ಶಿವನಯ್ಯ 
ನುಗ್ಗೆ ಹೂನಂಗೆ ಮೊಗವೊಳದೋ ಸ ॥೧॥ 


ಆಲದ ಮರದಡಿ ಜಾಲಗಂಬಳಿ ಹಾಸೀ 

ಜಲನಾಡಿ ಪಗಡೆಯ ಆಡುತಾರೆ-ಶಿವನಯ್ಯ | 
ಜಾಲದೂನಂಗೆ ಮೊಗವೊಳದೋ ॥೨॥ 
ನಾಗರ ಕೋಲು ರನ್ನಾದ ಸ್ವಾರೆ ಬುರುಡೆ 
ಕನ್ನೆ ಸ್ವಾಲಗಿತ್ತಿ ಕಾಡ ಬೇಟೇ-ಗೋಗುವಾಗ 


ಸ್ವಾಮಿ ಸಿವನಯ್ಯ ಎದುರಾದ್ರೋ ॥೩॥ 
ಸ್ವಾಮೀ ಸಿವನಯ್ಯ ಎದುರಾಗಿ ಏನಂದ್ರು 

ಎಲ್ಲಿಗೆ ಸೋಲಗಿತ್ತಿ ದುರಪಯಣ ॥೪॥ 
ನೂಲೇಯ ಗೆಣಸು, ಬಿದಿರಕ್ಕಿ ಜೇನುತುಪ್ಪಾ 

ನೂರೊಂದು ಲಿಂಗಾಕೆ ಎಡೆಯಾದೋ Iz 


ಆವಕಾತುಲವರು ಕೇಳುತಾರೆ ಶಿವನಯ್ಯೋ 
ವಾಯವಾಗಿ ಅವರು ಹೊರಟಾರೋ ॥ ೬॥ 
ಗಂಡುಡುಗೆಲವಳು ಕೂತವಳೆ ಸ್ವಾಲಗಿತ್ತೀ 
ಗೆಡ್ಡೆ ಗುಂಡೀಯಲಗದೆವಳೆ - ಸ್ವಾಲಗಿತ್ತೀ 


ಚೀಲಕೆ ಅವಳು ತುಂಬಾಳೇ Wl ೭M 
ಚೀಲುಕೆಲವಳು ತುಂಬುತಾಳೆ ಸ್ವಾಲಗಿತ್ತೀ 
ಗೆಡ್ಡೆ ಚೀಲಾವ ವೊಲುದಾಳೇ-ಸ್ವಾಲಗಿತ್ತಿ ಚೆ 


ಎತ್ತುಕ್ಕಾಗದೆ ದುಃಖವಣಡೀ 


*ಮದ್ಧಿನ ಮಧ್ಯಾಹ್ನ 


102 ಹಾಢನ 


ಗೋಳು ಗೋಳನ್ನೆ ವಕಾಡವಳೆ ಸ್ವಾಲಗಿತ್ತಿ 


ಗೋಳು ಮುಟ್ಟೇತು ಸಿವನೀಗೆ ॥೯॥ 
ಸ್ವಾಮೀ ಶಿವನಯ್ಯ ದಾಸಪ್ಪನ್ಯಾಸ ತಾಳೀ 

ಆನಂದಡವೀಗೆ ಬರುತಾರೋ ॥ ೧೦॥ 
ಯಾವೂರು ದಾಸಪ್ಪ ಯಣಾವ ಕೇರಿದಾಸಪ್ಪ 

ಗೆಡ್ಡೇ ಚೀಲಾವ ಎತ್ತಬನ್ನೀ ॥ ೧೧॥ 
ಎತ್ತಿದಂಗೆ ಲವರು ಎತ್ತಿಬುಟ್ಟು ಶಿವನಯ್ಯೋ 

ವಕಾಯವಾಗಿಲವರು ಹೊರಟಾರೋ ॥ ॥ ೧೨॥ 
ಗವಿಯ ಬಾಕಿಲಿಗೆ ಹೋಗವಳ ಸ್ವಾಲಗಿತ್ತೀ 

ಚೀಲವಲವಳು ಇಳುಸವಳೆ 11 ೧೩॥ 


ಚೀಲಾ ಎಲವಳೂ ಇಳಿಸವಳೆ ಸ್ವಾಲಗಿತ್ತಿ 
ಗೆಡ್ಡೇಯಲವಳೂ ತೆಗೆದಾಳೋ ॥ ೧೪ ॥ 


ಸ್ವಾಮಿ ಸಿವನಯಕ್ಕಾ ಏನಂತ ಗ್ಯಾನವಕಾಡಾನೋ 
ಸೋಲಿಗರೆಣ್ಣಿನ ದುಡಮನವಾ -- ಈಗಲಾದರೆ 
ನಾನು ನೋಡಬೇಕೂ... ॥ ೧೫ ॥ 


ಗೆಡ್ಡೆ ಗೆಣಸನ್ನು ಚೀಲದಲ್ಲಿ ಎತ್ತಿಕೊಂದು ಗವಿಯ ಬಾಗಿಲಿಗೆ ಬಂದಾಗ ಶಿವನು 
ದಾಸಯ್ಯನ ವೇಷ ತಾಳಿ ಹಸಿವು ಎಂದು ಹೇಳುತ್ತಾನೆ. ಗೆಡ್ಡೆಯನ್ನು ಕಾಡಿನಿಂದ 
ತಂದಿದ್ದೀನಿ ತಿಂದು ನಿನ್ನ ಹಸಿವನ್ನು ಹಿಂಗಿಸಿಕೋ ಎಂದು ಹೇಳುತ್ತಾಳೆ. 


ಯಕಾವೂರೋ ದಾಸಪ್ಪ, ಯಣಾವ ಕೇರಿ ದಾಸಪ್ಪ 


ಊಟಾನ ನೀವು ವರಾಡ ಬನ್ನೀ ॥ ೧೬ ॥ 
ಸ್ಥಾನ ಜಪವನ್ನಾ ವಕಾಡಬೇಕು ಕೇಳೆಣ್ಣೆ 

ನಾವು ಅಂಗೆಲ್ಲ ಊಟ ಮಾಡಲ್ಲೆ ॥ ೧೭॥ 
ಅಕ್ಕಿ-ಪಕ್ಷಿ ಕುಡಿಯಕಾಕೆ ತೊಟ್ಟು ನೀರಿಲ್ಲಾ 

ಎಲ್ಲೋಗಿ ಶಿವನೆ ತರಬಲ್ಲೇ : ॥ ೧೮ ॥ 


ಚಿನ್ನದಾರೇ ಕೋಲು ರನ್ನಾದ ಸ್ವಾರೆ ಬುರುಡೇ 


ಸಣ್ಣವೇ ವಾಡಿ ಇಡಕೊಂಡೂ 1೧೯] 


ಸಣ್ಣವೇ ವಾಡಿ ಇಡಕೊಂಡೆತ್ತಿಕೊಂಡು ಸ್ವಾಲಗಿತ್ತಿ 


ದೇವ್ರ ಬೆಟ್ಟಾಕೇ ಹೊರಟಾಳೋ ॥ ೨೦॥ 


ತ್ತ ಹಿರೇ ಮಡಿವಾಳದ ಶಿವನಾಂಕಾರೇಶ್ವರ ದೇವಾಲಯ 103 


ತಾಯಿ ತಂದೇನ ನೆನಕೊಂಡು ಸ್ವಾಲಗಿತ್ತೀ 
ಬಂಡೇಗ್‌ ಮೂರೇಟಾ ಒಡೆದಾಳೋ-ಸೋಲಗಿತ್ತಿ 


ಏನಂತಲಾಗ ನೆನುದಾಳೋ ॥ ೨೧ ॥ 
ಒಬ್ಬ ತಾಯೀಗೇ ಒಬ್ಬಾನೆ ತಂದೇಗುಟ್ಟಿ ಕೈದ್ದರೇ 
ಯಜ್ಜದೇಲಿ ನೀರು ಬರಾವಲೀ ॥ ೨೨॥ 
ಒಂದು ಎಜ್ಜದೇಲಿ ಹಾಲನಂಗೆ ನೀರುಬಂದೋ 
ಒಂದು ಎಜ್ಜದೇಲಿ ಸಿರಿಗಂಧ* ॥ ೨೩ ॥ 


ಹೀಗೆ ಬಂದ ಗಂಧ- ನೀರನ್ನು ತೋರಿಸಿ ಸೋಲಗಿತ್ತಿ ಹೇಳುತ್ತಾಳೆ. 


ಬನ್ನೀ ದಾಸಪ್ಪ ಸ್ನಾನವೆ ವರಾಡೀಕೊಳ್ಳಿ 
ಅಂಗಂತಲವಳೂ ಏಳುತಾಳೇ ॥ ೨೪ ॥ 


ನೀರ ಕೊಳದೇವಿ ಸ್ನಾನಾವೆ ವಕಾಡಿಕೊಳ್ಳಿ 
ಗಂಧದ ಸೊಣೆಯ ಗಂಧಾ ದರಿಸೀ-ದಾಸಯ್ಯ 
ಹಾಲಿನ ಕೊಳದೇಲಿ ಜಪ ವಣಡೀ ॥ ೨೫ ॥ 


ವನಾಂಕಾರ ಸ್ವಾಮಿಯು ಹಾಗೆಯೇ ವಕಾಡುತ್ತಾನೆ-ಜನಪದರು ಶಿವ ಭಕ್ತರ 
ಶಾಂಧವ್ಯವನ್ನು ಚಿತ್ರಿಸುವ ರೀತಿ ಮನೋಜ್ಞವಾಗಿರುತ್ತದೆ. ಹೀಗೆ ಓತಪ್ರೋತವಾಗಿ 
ಕಾಡು ಸಾಗುತ್ತದೆ. ಕಾಡು ಕಾಡು ಸುತ್ತಿ ಕಾಡು ಮಲ್ಲಿಗೆ ಪುಷ್ಟ ತಂದು, ತೇಗದೆಲೆ 
ತ್ತು ಜೊನ್ನೆ (ದೊನ್ನೆ) ಮಾಡಿ, ನರಾಲೆಯ ಗೆಣಸು, ಕಿರು ಜೇನು ತುಪ್ಪಾ ಬಿಟ್ಟು 
ಮಿಗೆ ಎಡೆವಕಾಡಿ ಊಟ ಬಡಿಸುತ್ತಾಳೆ. ಕಡೆಗೆ ಶಿವನು ನಿಜರೂಪ ತಾಳಿ... 


ಸತ್ಕಾಕೆ ನಾನು ಮೆಚ್ಚೀದೆ ಕಾಣೆಣ್ಣೆ 

ನಡಿಯೆಣ್ಣೆ ನನ್ನ ಚಿನ್ನ ಇಂದೇ ॥ 

ತಂದೆ ಕಾರಯ್ಗ ಬಿಟ್ಟು ತಾಯಿ ಸಂಕಮ್ಮ ಬಿಟ್ಟು 
ಬರುಲಾರೆ ಸ್ವಾಮಿ ಚಿನ್ನ ಇಂದೇ ॥ 


ತಂದೇನು ನಾನೆ, ತಾಯೀನು ನಾನೇ 
ಬಾರೆಣ್ಣೆ ನನ್ನ ಚಿನ್ನ ಇಂದೇ ॥ 


* ಮಡಿವಾಳೆ ಊರಿನ ಫೂರ್ವಕ್ಕೆ ನಡೆದರೆ ಐದು ಸಾವಿರ ಮೀ.ಗೂ ಎತ್ತರವಾದ ಮರಳು 
ಮಿಶ್ರಿತ ನುರುಜುಗಲ್ಲಿನ ಪರ್ವತ ಕಾಣುತ್ತದೆ. ಗರುಡುನಂಬಿ ಶಿಖರದ ಮೇಲ್ಮಾಗ 
ದಲ್ಲಿದೆ. ಆದರೆ ಕೆಳಗೆ ಒಂದು ಕಲ್ಲಿನಲ್ಲಿ ಮೂರು ಕುಳಿಗವೆ. ಇಂದಿಗೂ ಒಂದು ಕುಳಿ 
ಯಲ್ಲಿ ನೀರು. ಮತ್ತೊಂದು ಕುಳಿಯಲ್ಲಿ ಗಂಧ ಬರುವುದನ್ನು ನೋಡಿ ಬಂದಿರುತ್ತೇವೆ. 
(ಗಂಧದಂತೆಯೇ ಇದ್ದರೂ ವಾಸನೆ ಇಲ್ಲ) ಅದರ ಭಾವ ಚಿತ್ರವನ್ನು ತೆಗೆದುಕೊಂಡು 


ಬಂದಿರುತ್ತೇನೆ. 


104 ಸಾಧನೆ 


ಹೀಗೆ ಎಲ್ಲರನ್ನೂ ಬಿಟ್ಟು ನಾನು ಹೇಗೆ ಬರಲಿ ಎಂದರೆ-- 


ಅಕ್ಕಾನು ನಾನೆ ತಂಗೀನು ನಾನೀ 
ಅಣ್ಣ ತಮ್ಮದಿರೂ ನಾನೀನೀ-- 
ನಡಿ ಎಣ್ಣೆ ನನ್ನ ಒಳಗುಡಿಗೇ-- ॥| 
ಈಗಲೂ ಸೋಲಗಿತ್ತಿಯು ಸ್ವಾಮಿ ಶಿವನಾಂಕಾರನ ಒಳೆಗುಡಿಯಲ್ಲಿರುವುದನ 


ಕಾಣಬಹುದು, ಸೋಲಿಗರ ಹೆಣ್ಣು ಶಿವನ ಸಾನ್ನಿಧ್ಯದಲ್ಲಿ ಶಾಶ್ವತವಾಗಿ, ಪೂ 
ರ್ಹಳಾಗಿ ನೆಲೆಗೊಂಡಿದ್ದಾಳೆ ಹಿರೇಮಡಿವಾಳದಲ್ಲಿ 


ವಕ್ಸೃ ವಿವರ 
1. ಶ್ರೀ ಕೆಂಪಯ್ಯ ಗಂ... ಇರುಳಿಗೆ 45 ವರ್ಷ ಮಡಿವಾಳ 
2. ಶ್ರೀ ಶಿವನಾಂಕಾರಯ್ಯ ಗಂ. ಕೆ ಶೆಟ್ರ 
3. ಶ್ರೀ ಬೈರಯ್ಯ ಗಂ. ಕ ಬ (ಯ ೪ 
4. ಶ್ರೀ ಬೈರಲಿಂಗಯ್ಯ ಗಂ. ನ 35 » AN 
೨. ಶ್ರೀಮತಿ ಮದ್ದೂರಮ್ಮ ಹೆಂ. ತ 28 ್ಮ್ಶ 3 ' 
6. ಶ್ರೀ ಕೆಂಪಮ್ಮ ಹೊ: MOO AN 
1. ಶ್ರೀ ಶಿವವರಾದಮ್ಮ ಹೆಂ. ಕ ತೆ ತ ಎ 8 
8. ಈರಮ್ಮ ಹೆಂ. ky ತಿರಿ ಹ ಸಳ 
ಬೇಟಿ ಕೊಟ್ಟ ದಿನಗಳು 

ಗ 

ಗ 

3. 14.9.95 

4, 28.10.95 
ಸಹಕಾರ-.ಶ್ರೀ ರೇವಿ | KITDP— ಕಾರ್ಯಕರ್ತರು 

ಶ್ರೀ ಕಬ್ಬಾಳಯ್ಕ [Kanakapura Tribal Develp- 

ಶ್ರೀ ಮರಿಯಪ್ಪ ment Programme] 


ಕೃತಜ್ಞತೆಗಳು -. ಶ್ರೀಯುತ ಜಿ. ಶಿವರಾಜೇಗೌಡ ೫.17. ಐ. 3 
ನಿರ್ದೇಶಕರು. ಕನಕಪುರ ' 


'ಹಾರಂಗಮಠ ಇತಿಹಾಸ 


ತೈ 

Pe 1 

ತ ಡಾ॥ ಬಸವಲಿಂಗ ಸೊಪ್ಪಿಮಠ 
3. , 

ತೆ ಕರ್ನಾಟಕದ ಪ್ರಾಚೀನ ವೀರಶೈವ ಮಠಗಳಲ್ಲಿ ಸಾರಂಗಮಠವೂ ಒಂದು. 


' ಉಜ್ಜಯಿನಿ ಸಿಂಹಾಸನದ ಮರುಳಸಿದ್ದೇಶ್ವರನ ಶಾಖೆಗೆ ಸೇರಿರುವ ಇದು ಗುರುಸ್ಥಲದ 
(ಪಂಚಾಚಾರ್ಯ ಸಂಪ್ರದಾಯ) ಮಠವಾಗಿದೆ. ಈ ಮಠದ ಸ್ವಾಮಿಗಳು ವಿರಕ್ತರಿರುವ 
ಹಾಗೆ (ಪಟ್ಟಾಧ್ಯಕ್ಷರು), ಸಾರಂಗಮಠ ಹೆಸರಿನ ಗೃಹಸ್ಥ ಮನೆತನದವರೂ ಕರ್ನಾಟಕ 


9 


 ದಲ್ಲಿದ್ದಾರೆ. "ಶ್ರೀಮತ್‌ ಪರಮಪಾವನ ಚಾರುಚರಿತ್ರೆ ಚರಚಕ್ಪವರ್ತಿ ಕಾಶೀ 
'ಸಾರೆಂಗ ಸಿಂಹಾಸನಪತಿ ಧರ್ಮಕಪ್ಪಡಿ ಕಾರಣಕರ್ತರಾದಂಥ...” ಎಂದು 
| ಮೊದಲಾಗುವ ಒಕ್ಕಣಿಯನ್ನು ಇವರು ಹೊಂದಿದ್ದಾರೆ. ಇಲ್ಲಿ ಸಾರಂಗ ಎಂಬ ವ್ಯಕ್ತಿ 
ಯನ್ನು ಕಾಶಿ ಮತ್ತು ಕಪ್ಪಡಿ (ಕೂಡಲ ಸಂಗಮ) ಗಳಿಗೆ ಸಂಬಂಧಿಸಿ ಸ್ತುತಿಸಲಾಗಿದೆ. 
ಕಾಶಿ ಮತ್ತು ಕಪ್ಪಡಿಗಳು ವಕಾತ್ರವಲ್ಲ, ಬಹುತೇಕ ದಕ್ಷಿಣ ಭಾರತದಲ್ಲಿ ಸಾರಂಗಮಠ 
ಕ ಗಳಿದ್ದ ಬಗೆಗೆ ಆಧಾರಗಳಿವೆ. ಕರ್ನಾಟಕದಲ್ಲಿ ಕೂಡಲ ಸಂಗಮವೇ ಮುಖ್ಯ ನೆಲೆ 
ಯಾಗಿದ್ದು, ಈಗಲೂ ಇಲ್ಲಿ ಸಾರಂಗಮಠ ಅಸ್ತಿತ್ವದಲ್ಲಿದೆ. ಅದೇ ರೀತಿ ಗುಳೇದಗುಡ್ಡ, 
ಸಿಂದಗಿ (ವಿಜಾಪುರ ಜಿಲ್ಲೆ) ಯಲ್ಲೂ ಸಾರಂಗಮಠ ಇದೆ. 
ಸಂಗಮ ಮತ್ತು ಗುಳೇದಗುಡ್ಡದ ಸಾರಂಗಮಠ ಅಧಿಪತಿಗಳಿಂದ ಬಹಳ 
ಕಿ ಡಾ. ಫ. ಗು. ಹಳಕಟ್ಟಿ ಅವರು ಸಾರಂಗಮಠ ಚರಿತ್ರೆಯನ್ನು ಹೇಳುವ 


ನಮ್ಮ ಕಣ್ಣಮುಂದೆ ಇರುವುದು ಇದೊಂದೇ ಕೃತಿ. ಕೃತಿ ಚಿಕ್ಕದಾದರೂ ಇದು 
ನೀಡುವ ಸಾಮಗ್ರಿ, ವಠಾಡುವ ಉಲ್ಲೇಖ ಮಹತ್ಪೂರ್ಣವಾಗಿದ್ದು ಸಾರಂಗಮಠ 
'ಇತಿಹ ಸ ಸಂಶೋಧಕರಿಗೆ ಇದು ಅವಶ್ಯ ಆಕರಗ್ರಂಥವಾಗಿದೆ. 

ಗೆ ಸಾರಂಗಮಠದ ಸ್ಮಾಪಕ ಸಾರಂಗ, ಸಾರಂಗಸಿದ್ದೇಶ್ವರ, ಸಾರಂಗಧರ, ಸಾರಂಗ 
ದೇವ ಮೊದಲಾದ ಹೆಸರಿನ ಸಾರಂಗ ಎಂಬುದನ್ನು ಶ್ರೀ ಹಳ:ಟ್ಟಿ ಅವರ "ಸಾರಂಗ 
ವ ರಾಧಿ ಶ್ವರರು' ಕೃತಿ ಹೇಳುತ್ತಿದ್ದಾಗಲೂ ಈತ ಯಾರು : ಈತನ ನಿಜಹಿನ್ನೆಲೆ 
? ಎಂಬಂಥ ಪ್ರಶ್ನೆಗಳಿಗೆ ಸಂಶೋಧನಾತ್ಮಕ ಉತ್ತರವನ್ನು ಇಲ್ಲ ಹೇಳಲಾಗಿಲ್ಲ, 


1, ಡಾ| ಫ. ಗು. ಹೆಳೆಕಟ್ಟೆ (ಸಂ.) ಸಾರಂಗಮಠಾಧೀಶ್ವರರು, ಶಿವಾನುಭವ ಗ್ರಂಥಮಾಲಾ, 
ವಿಜಾಪುರ 1956, 


106 ಸಾತ 


ಲೋಕದಲ್ಲಿ ಅನೀತಿ ಹೆಚ್ಚಾಗಿದ್ದಾಗ ಶಿವನ ದಕ್ಷಿಣಭಾಗದಿಂದ ಸಾರಂಗ ಮುನಿವರನು 1 
ಅವತರಿಸಿ ಕಾಶಿಯಲ್ಲಿ ಕಾಣಿಸಿಕೊಂಡನು ಎನ್ನಲಾಗಿದೆ. ಸಾರಂಗಮಠದ ಒಕ್ಕಣೆಯಲ್ಲಿ 
“ಕಾಶೀ ಸಾರಂಗ ಸಿಂಹಾಸನಪತಿ` ಎಂಬ ಪದವಿದ್ದು. ಈ ಹಿನ್ನೆಲೆಯಲ್ಲಿ “ಸಾರಂಗದೇವನು 
ಕಾಶೀಪಟ್ಟಣದವನೆಂಬ ಅನುವಕಾನ ಉಂಟಾಗುತ್ತದೆ” ಎಂದಿದ್ದಾರೆ ಶ್ರೀ ಹಳಕಟ್ಟಿ 
ಯವರು ಸಾರಂಗನು ಕಾಶಿಯಲ್ಲಿದ್ದಾಗ "ಅಲ್ಲಿ ಕಲೀಂದ್ರರು (ಮುಸಲ್ಮಾನರು) 
ಜನರ ಮೇಲೆ ರಾಜ್ಯವಕಾಡುತ್ತ ಪ್ರಬಲರಾಗಿದ್ದರು. ಆಗ ಈ ಭಾಗದಲ್ಲಿ ಮಳೆಯು 
ಬೀಳದೆ ಜನರು ತಾಪತ್ರಯವನ್ನು ಪಡುತ್ತಿರುವುದನ್ನು ಸಾರಂಗ ಮುನಿಯು 
ನೋಡಿ ಪರ್ಜನ್ಯವು ಬರುವಂತೆ ವಕಾಡಿದನು, ಹೀಗೆ ಜನರ ಸಂಕಷ್ಟಗಳನ್ನು ದೂರ ' 
ಮಾದಿದನು, ಆಗ ಸಾರಂಗದೇವನಿಗೆ "ಮಳೆಯ ಮಲ್ಲೇಶ' ನೆಂಬ ಹೆಸರು ಪ್ರಾಪ್ತ 
ವಾಯಿತು ಎಂದು ಬರೆಯುತ್ತ. ಮಳೆಯಮಲ್ಲೇಶನೆಂದು ಹೆಸರಾದ ಸಾರಂಗ 
ಮುನಿಯು ಕಾಶಿಯಿಂದ ಶ್ರೀಶೈಲಕ್ಕೆ ಬಂದು `ಕಪಿಲಸಿದ್ಧೇಶ್ವರ”' ನೆಂಬ ಹೆಸರಿನಿಂದ ' 
ಇರುತ್ತಿರಲಾಗಿ, ಅಲ್ಲಿ ಕೈಕಾಲುಗಳಿಲ್ಲದೆ ಕಷ್ಟದಿಂದ ಬಳಲುತ್ತಿದ್ದ ಸಾರಂಗದೇವ ಎಂಬ 
ಅರಸನನ್ನು ಕಂಡು ಕರುಣೆದೋರಿ ಅವನಿಗೆ ಕೈಕಾಲುಗಳನ್ನಿತ್ತು ಉದ್ದರಿಸಿ, ಆ ಅರಸನ 
ವಿನಂತಿಯ ಮೇರೆಗೆ ತನ್ನ ಕಪಿಲಸಿದ್ಧೇಶ್ವರ ಹೆಸರಿಗೆ ಬದಲು ಅರಸನ 
"ಸಾರಂಗದೇವ' ಹೆಸರನ್ನೇ ಧರಿಸಿದನಂತೆ. ಇಲ್ಲಿಂದ ಆತ ಪುದುಚೆರಿ, ವಿಜಯನಗರ, 
ಶಿವಗಂಗೆ, ಉಜ್ಜಯಿನಿ, ಕಪ್ಪಡಿ, ಆಲಮೇಲ, ಸಿಂದಗಿ, ಬಾಗೇವಾಡಿ, ಬೆಳ್ಳುಬ್ಬಿ, 
ಯರ್ಜರಿ, ಹುನಗುಂದ, ಕೆಲೂರ, ಚಳ್ಳಗೆರೆ, ಹೂಲಿ ಮೊದಲಾದ ಊರುಗಳಿಗೆ ತೆರಳಿ 
ಸಾರಂಗಮಠಗಳನ್ನು ಸ್ಥಾಪಿಸಿದನೆಂದು ಡಾ॥ ಹಳಕಟ್ಟಿಯವರು ಬರೆದಿದ್ದಾರೆ. ಹೀಗೆ 
ಆಂಧ್ರ, ಕರ್ನಾಟಕ, ತಮಿಳ್ನಾಡು ರಾಜ್ಯಗಳಲ್ಲಿ ಸಂಚರಿಸಿ ತನ್ನ ಹೆಸರಿನಲ್ಲಿ ವೀರಶೈವ 
ಮಠಸ್ಥಾಪನೆ ತನ್ಮೂಲಕ ಧರ್ಮಪ್ರಸಾರ ವಕಾಡಿದ ಬಹುಮುಖ ಹೆಸರು ಹಾಗೂ 
ಕಾರ್ಯಗಳ ಸಾರಂಗ ಎಂಬ ಈ ಮಹಾನುಭಾವ ಯಾರು  ಕಾಲ-ದೇಶ 
ಜೀವನೇತಿಹಾಸಗಳೇನು ? 


ಡಾ| ಹಳಕಟ್ಟಿಯವರು ತಮ್ಮ ಸಾರಂಗ ಮಠಾಧೀಶ್ವರರು ಕೃತಿಯಲ್ಲಿ ಸಾರಂಗ 
ನಿಗಿರುವ ಪರ್ಯಾಯನಾಮಗಳನ್ನು ತಿಳಿಸುತ್ತ, ಕಪಿಲ ಸಿದ್ದೇಶ್ವರ ಮಳೆಯಮಲ್ಲೇಶ 
ಹೆಸರಿನ ಈತ ಶ್ರೀಶೈಲದ ಸಾರಂಗದೇವ ಹೆಸರಿನ ಅರಸನನ್ನು ಉದ್ದರಿಸುವ ಮೂಲಕ 
ಸಾರಂಗವೆಂದು ಹೆಸರಾದ ಎಂದಿರುವುದು ಪರಿಶೀಲನಾರ್ಹ ವಿಚಾರವಾಗಿದೆ. ಈ 
ಸಾರಂಗ ಅರಸು ಯಣರು ? ಯಕಾವ ಕಾಲದಲ್ಲಿದ್ದನು? ಕೈ ಕಾಲುಗಳಿಲ್ಲದೆ ಬಳಲು 
ತ್ತಿರಲು ಕಾರಣವೇನು? ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡರೆ, ಈತನ 

೩. ಅದೇ, ಪು, 5. 

ತ, ಅಲ್ಲೇ, 

4, ಅದೇ, ಪ್ರ, 6. 


ಸಾರಂಗಮಠ ಇತಿಹಾಸ 107 


 ಕಾಲದಲ್ಲಿದ್ದು ಈತನನ್ನು ಉದ್ಭರಿಸಿದ ಈತನ ಹೆಸರನ್ನು ತಾನು ಸ್ವೀಕರಿಸಿದ ಕಪಿಲ 
. ಸಿದ್ಧೇಶ್ವರ ಅರ್ಥಾತ್‌ ಮಳೆಯ ಮಲ್ಲೇಶನ ಕಾಲ ಹೊರಬೀಳುವ ಸಾಧ್ಯತೆ ಇದೆ. 


ಡಾ| ಹಳಕಟಿ $ ಯವರು "ಸಾರಂಗ ಮಠಾಧೀಶ [ರರು' ಕೃತಿಯಲ್ಲಿ ಕಾಣಿಸಿದ 
ಸಾರಂಗ ಅರಸನ ಕತೆ ಹೀಗಿದೆ: “ಸಾರಂಗದೇವನು ಕಾಶಿಯಲ್ಲಿ ಬಾದಶಹನಿಂದ 
ಹಿಂದುಗಳ ಧರ್ಮಕ್ಕೆ ಚ್ಯುತಿ ಬಾರದಂತೆ ವರ್ತಿಸುವೆನೆಂದು ಆಶಾ _ಸನೆಯನ್ನು 
ಹೊಂದಿದವನಾಗಿ ಅವನು ದಕ್ಷಿಣ ಪ್ರಾಂತಕ್ಕೆ ಬರುವವನಾದನು. ಈ ದಕ್ಷಿಣ 
ಪ್ರಾಂತದಲ್ಲಿ ಶ್ರೀ ಶೈಲದಲ್ಲಿ ಒಂದು ಸಂಸ್ಥಾನವಿದ್ದು ಅಲ್ಲಿ ಸಾರಂಗದೇವನೆಂಬ ಅರಸು 
ಆಳುತ್ತಿದ್ದನು. ಅನನು ಕೈ ಕಾಲುಗಳಿಲ್ಲದೆ ಬಳಲುತ್ತಿದ್ದ ನು. ಆಗ ಅವನು ಅಲ್ಲಿ 
ಕಷ್ಟತರವಾದ ತಪಸ್ಸನ್ನು” ಆಚರಿಸುತ್ತಿದ್ದನು. ಆಗ ಮಳೆಯ ಮಲ್ಲೇಶ್ವರನು 
“ಕಪಿಲ ಸಿದ್ದ' ಎಂಬ ಹೆಸರಿನಿಂದ ಈ ಪ್ರಾಂತದಲ್ಲೆಲ್ಲ ಬಹು ಪ್ರಸಿದ್ಧಿಯನ್ನು 
ಹೊಂದಿದ್ದನು. ಆಗ ಸಾರಂಗದೇವ ನೃಪತಿಯು ಅವನನ್ನು ತನ್ನಲ್ಲಿಗೆ ಬರವರಾಡಿ 
ಕೊಂಡು ಅವನಿಗೆ ಶರಣಾಗತನಾಲು ಅವನಿಗೆ ಕೈಕಾಲುಗಳು ಬಂದವು. ಆಗ ಅರಸನು 
ಅವನಿಗೋಸ್ಕರ ಬಹಳ ಭಕ್ತಿಯನ್ನು ತಾಳಿ ear ಸಿದ್ಧಾಪುರ ಎಂಬ ಗ್ರಾಮವನ್ನು 
ಕಾಣಿಕೆಯಾಗಿ. ಅರ್ಪಿಸಿದನು. ಮತ್ತು ತನ್ನ ಹೆಸ ಸರನ್ನೇ ಇಟ್ಟು ಕೊಳ. ಬೇಕೆಂದು 
ಅರಸನು ವಿಜ್ಞಾಪಿಸಿಕೊಳ ಲು ಸಾರಂಗಮುನಿಯು ತನ್ನ ಮೊದಲಿನ ಹೆಸರು ಕಪಿಲ 
ಸಿದ್ದೇಶರ ಇದ್ದು, ಆದನ್ನು ಬಿಟ್ಟು “ಸಾರಂಗದೇವ'ನೆಂಬ ಹೆಸರನ್ನು ತಾಳಿದನು. 
ಮತ್ತು ಶ್ರೀಪರ್ವತದಲ್ಲಿ ಸಾರಂಗಮಠವೆಂಬ ಹೆಸರಿನಿಂದ ಒಂದು ಮಠವನ್ನು 
ಸ್ಥಾಪಿಸಿದನು; ಈ ಸಾರಂಗ ಮಠವು ಈಗಲೂ ಅಲ್ಲಿ ಅಸ್ತಿತ್ವದಲ್ಲಿದೆ”: 


ಸಾರಂಗ ಮಠಗಳ ಹಸ್ತಪ್ರತಿ (ಕಪ್ಪಡಿ ಮತ್ತು ಗುಳೇದ ಗುಡ್ಡ) ಆಧಾರದ 
ಮೇಲೆ ಡಾ| ಹಳಕಟ್ಟಿ ಅವರು ಕೊಟ್ಟಿರುವ ಮೇಲಿನ ಕತೆಗೆ ಹೊರತಾಗಿ ಸಾರಂಗನ 
ಕತಯೊಂದು ಸಿದ್ಧನಂಜೇಶನ "ಗುರು ರಾಜ ಚಾರಿತ್ರ'ದಲ್ಲಿ ಬಂದಿದ್ದು, ಡಾ ಹಳಕಟ್ಟಿ 
ಆದಿಯಾಗಿ ಯಾರೂ ಇದನ್ನು ಗಮನಿಸಿಲ್ಲ. ಸಾರಂಗನ ಇತಿಹಾಸಕ್ಕೆ ತನ್ಮೂಲಕ 
ಸಾರಂಗಮಠ ಇತಿಹಾಸಕ್ಕೆ ಒಳ್ಳೆಯ ಆಧಾರವಾಗುವ ಈ ವಿಖ್ಯಾತ ಕತೆ ಹೀಗಿದೆ: 


ಹಿಂದಕ್ಕೆ ಶಾಂತರಾಯ ಎಂಬ ಅರಸು. ಈತನ ಮಗ ಸಾರಂಗಧರ ಇವನ 

ಚಿಕ್ಕ ಮ್ಮ ಚಿತ್ರಾಂಗಿ ಸಾರಂಧರ ಒಮ್ಮೆ ಡೇಗೆ (ಗಿಡುಗ 7) ಹಾರಿಸುತ್ತ ಚಿತ್ರಾಂಗಿಯ 
ಅರಮನೆ ಗೆ ಬಂದ. ಇವನಿಗೆ ಮೋಹಿತಳಾದ ಆಕೆ ಇವನನ್ನು ಕಾಮಕೇಳಿಗೆ ಕರೆದಳು. 
ಬೆಚ್ಚಿಬಿದ್ದ ಸಾರಂಗಧರ “ತಂದೆಗಳ ಸತಿ ತಾಯಿ' ಎಂದು ಬುದ್ಧಿವಾದ ಹೇಳಿ ವಿಫಲ 
ನಾಗಿ ಕೋಸರಿ ಅಲ್ಲಿಂದ ಹೊರಬಿದ್ದ. ತನ್ನ ವಶವಾಗದ್ದಕ್ಕೆ ಕುಪಿತಳಾದ ಚಿತ್ರಾಂಗಿ ಈ 
ವಾರ್ತೆ ಗಂಡನ ಕಿವಿಗೆ ಬಿದ್ದರೆ ಉಳಿಗಾಲವಿಲ್ಲವೆಂದು ಮೈಯೆಲ್ಲ ಚೂರಿದ ಗಾಯ 


5 ಪೂರ್ವೋಕ್ತ, ಪು. 6 


108 ಸಾಧನೆ 


ವಕಾಡಿಕೊಂಡು ಸಾರಂಗ ತನ್ನ. ವತಾನಭಂಗಕ್ಕೆ ಎಳಸಿದನೆಂದು ದೂರು 
ವಿವೇಚನಾಹೀನ ಅರಸು ಹಿಂದು-ಮುಂದು ವಿಜಾರಿಸದೆ ತನ್ನ ಆಪ್ತಭಟರನು 
ಮಗನ ಕೈಕಾಲು ಕತ್ತರಿಸಲು ಅಪ್ಪಣೆ ವಕಾಡುತ್ತಾನೆ. ನಿರಪರಾಧಿ | 
"ಸರ್ವವೂ ಶಿವಾಧೀನ'ವೆಂದು ಒಪ್ಪಿ, ಕತ್ತರಿಸಿದ ಕೈಕಾಲುಗಳಿಂದ ೇದನೇ 
ಬಹುತರವಾಗಿ ಒದ್ದಾಡುತ್ತಿರುವಾಗ ಆಕಾಶಗಾಮಿಯಕಾಗಿ ಹೊರಟಿದ್ದ ಕ 
ಸಿದ್ದ ಸಾರಂಗನನ್ನು ಕಂಡು ಕರುಣೆದೋರಿ ಅವನ ಕೈಕಾಲು ಪುನಃ ಚಿಗಿಯು 
ಮಾಡುತ್ತಾನಲ್ಲದೆ ಮಂತ್ರೋಪದೇಶವಿತ್ತು ಅವನನ್ನು “ಸಾರಂಗ ಸಿದ್ದ'ನಾ 
ತ್ತಾನೆ. | 
ಇಷ್ಟು ಗುರುರಾಜ ಚಾರಿತ್ರ ಹೇಳುವ ಸಾರಂಗನ ಕತೆ. ಕಮ್ಮಟದು 
ದೊರೆ ಕಂಪಿಲನ ಮಗ ಕುವಕಾರರಾಮನ ಕತೆಯ್ಗ್ನ ಹೋಲುತ್ತಿರುವ ಈ ಕತೆ 
ಮತ್ಸ್ಕೇಂದ್ರ ಸಿದ್ದನ ಪ್ರವೇಶ, ಈತನಿಂದ ಮರಳಿ ಕೈಕಾಲು ಪಡೆದ 
'ಸಾರಂಗಸಿದ್ಧ'ನಾದ ವಿಚಾರ ಮಹತ್ವ “ಸಾರಂಗಧರನತ್ತ ನೋವಿನಿಂದ- 
ಡಾ ಹಳಕಟ್ಟಿಯವರು ಕೊಟ್ಟಿರುವ ಸಾರಂಗನ ಕತೆ ಗುರುರಾಜ 
ಹೇಳುವ ಸಾರಂಗನ ಕತೆ ಒಂದೇ ಎನ್ನವಲ್ಲಿ ಅನುವಹಾನವಿಲ್ಲ. ಎರಡೂ ಕತೆ 
ಸವರಾನವಾಗಿರುವ ಅಂಶವೆಂದರೆ, ಸಾರಂಗಧರ ರಾಜಮನೆತನದ ವ್ಯಕ್ತಿ: ಈತ 
ಹೀನನಾಗಿ ನರಳುತ್ತಿದ್ದಾಗ "ಸಿದ್ದ' ನೊಬ್ಬನಿಂದ ಉದ್ಧಾರವಾದ, ಈ ಸಿದ್ದ ! 
ಸಿದ್ಧ ಹೆಸರಿನ ಮಳೆಯಮಲ್ಲೇಶ ಅರ್ಥಾತ್‌ ಸಾರಂಗಮಠ ಸ್ಥಾಪಕ ಸಾರಂಗ ಎ 
ಡಾ| ಹಳಕಟ್ಟಿಯವರು ಹೇಳುತ್ತಿದ್ದರೆ, ಮಲ್ಲೇಂದ್ರಸಿದ್ದ ಎಂದು ರು 
ಚಾರಿತ್ರ ಹೇಳುತ್ತದೆ. ತ 


ಹೊರಳುತ್ತ ಶಿವಧೋ ಎಂಬನಿತಕೊಳಗಾಕಾಶ 

ಸರಣಿವಿಡಿದುಂ ಬರುತ ಮಚ್ಚೇಂದ್ರಸಿದ್ಧ ಪತಿ 

ಪಿರಿದಾರ್ತ ವಚಿನಮಂ ಕೇಳಿ ಕರುಣಂ ಪುಟ್ಟಿ ಇಳಿಗಿಳಿದುವನಕುಡು 

ಪರಿವಿಡಿಯೊಳೆಲ್ಲವಂ ಕೇಳ ಂಜಬೇಡೆಂದು 

ಹೊರಿಸಿಕೊಂಡು ಹೋಗಿಯೊಂದು ಸುಸ್ಮಾನದೊಳ 

ಗಿರಿಸಿ ಮಂತ್ರೋಪದೇಶವನಿತು ಮೇಲೊಂದು ಗುಂಡ ಕಟ್ಟಿದ ನೋಡುತ 

ಶಿವನ ಧ್ಯಾನಿಪ್ರದೆಂದು ನೇಮಿಸಲ್‌ ಧ್ಮಾನ ಬಲಿ 

ದವಗೆ ಕ್ಲೆ ೌಲ್ಲಳುಂ ಚಿಗಿತು ಬಂದವು ಸತ್ಮ 

ಕವಧಿಯುಂಟೇ ಮುಂದೆ ಸಾರಂಗಹಿದ್ಧ ನೆಬತಿಬಳೆದ ಸಿದ್ಧನಾದ ; 

— (ಪ್ರೊ! ಸಂ.ಶಿ. ಭೂಸನೂರಮಠ (ಸಂ.). ಗುರುರಾಜಚಾರಿತ್ರ, ಸಂ. 13, ಪ. 51 

*ಮುರಿಗೆ ,ಶಾಂತವೀರರು ಸಾರಂಗನ ಕುರತು ತಮ್ಮ “ವೈರಾಗ್ಯ ಹಟ್ಟದಿಯ 
“ಸಿದ್ಧ. ಸಾರಂಗನಂ ವೃರ್ಧಕೆ ಘಾತಕದಿ ಚಿತ್ರಾಂಗಿ ಕೈಕಾಲ ಕೊಯ್ಸಿದಳ್‌” : ಪದ್ಯ 
ಎಂದಿರುವುದನ್ನು ಗಮನಿಸಬೇಕು (ನೋ : ಮುರಿಗೆ ಶಾಂತವೀರ ಸಾವಿಗಳ ಕ. 
ಸಂ: ಎಸ್‌, ಶಿವಣ್ಣ) ಇ 


ಸ 


ಸಾರಂಗಮಠ ಇತಿಹಾಸ 109 


ಪಾಲ್ಫ್ಯೇಂದ್ರ ಸಿದ್ಧ ವಿಖ್ಯಾತ ನಾದ ಸಿದ್ಧನಾದ ಗೋರಖನಾಥನ ಗುರು ಎನ್ನು 

¥ ಹವಿಲ್ಲ. ಗೋರಖನಾಥನನ್ನು ಅಲ್ಲಮಪ್ಪ ಭುದೇವ ಶ್ರೀಶೈಲದಲ್ಲಿ ಸಂಧಿ 
ದ, ಪ್ರಭುದೇವರ ಕಾಲವಾದ 12ನೆಯ ಶತವಕಾನದಲ್ಲಿ ಗೋರಖನನ್ನೂ, 
ಗುರು ಮತ್ತೆ ್ರ್ಯೀಂದ್ರನನ್ನು ಊ ಸಬಹುದಾಗಿದೆ ಗುರುರಾಜ ಚಾರಿತ್ರದ 
ಕನು ಒಬ್ಬದರೆ, ಪಾತ್ರ್ಯೇಂದ್ರನ ಶಿಷ್ಯನಾಗಿ “ಸಾರಂಗ ಸಿದ್ದ' ನ ಕಾಲ ಕ್ರಿ.ಶ. 
ಂ ಶತವರಾನವೇ ಆಗುತ್ತ ದೆ. 

ಡಾ॥ ತಲ್‌ 50 ಸಾರಂಗನ ಗುರುವಾಗಿ ಹೇಳಿರುವ "ಕಪಿಲಸಿದ್ದ 
ಸಿದ ಸಂಪ್ರದಾಯದ ' ಹೆಸರಾಗಿ ಕೇಳಿಸುತ್ತಿರುವುದು ಗಮನಾರ್ಹ ವಾಗಿದೆ. 
«ಂದ್ರ ಸಿದ್ದ ನನ್ನೇ ಡಾ॥ 'ಹಳಕಟ್ಟೆಯ ಯವರು ಗಮನಿಸಿರುವ ಸಾರಂಗಮಠ ಹಸ್ತ 
[ರರ ತಪ್ಪಾ ಗಿ ಗ್ರಹಿಸಿದರೇನೆ | “ಕಪಿಲಸಿದ್ಧ' ಹೆಸರಿನ ಚಾರಿತ್ರಿಕ ವ್ಯಕ್ತಿ 
) 12ನೆಯ ಶತಮಾನದಲ್ಲಿ ನಮ್ಮ ಕಣ್ಣಿ ಗೆ ಬೀಳದಿರುವು ದರಿಂದ, ಈ ಹೆಸರು 
ಹಣವಾಗಿರುವ ಸಾಧ್ಯತೆ ಹೆಚಿ ಗಿರುವುದರಿಂದ ಮ ್ರ್ಯೇಂದ್ರ ಸಿದ್ಧನೆ ಸಾರಂಗನ 
ನೆಂದೂ ಕಪಿಲಹಿದ್ದ "ಮತ್ತೈ ಂದ್ರನ ಪ li ಕಳುದ ಎಂಬ 
ನ್ನು ಸದ್ಯಕ್ಕೆ ಸ್ವೀಕರಿಸಬಹುದಾಗಿದೆ. 


ಶಿಷ್ಯ ವಂಗ ಹೆಸರನ್ನು ಗುರು ಕೆಪಿಲಸಿದ್ದ ಸ್ರಿ ಕರಿಸಿ ಸಾರಂಗ ದೇವನಾದ; 

ಗವ ಸ್ಮಾಪಕನಾದ ಎಂಬ ಡಾಸ ಹಳಕಟ್ಟಿ ಅವರ ಸಂಗ್ರಹಿಸಿರುವ ಹಸ್ತಪ್ರತಿ 
ಹೇಳಿಕೆ ತುಂಬ ಅಸಹಜವಾದುದು ಎನ್ನದೆ ಇದ್ಯ ಯಿಲ್ಲ, "ಗುರುಪರಂಪರೆಯಲ್ಲಿ 
್ವ ಗುರುವಿನ ಹೆಸರನ್ನು ಧರಿಸುವು ಇದೆಯೇ ಹೊರತಾ ಶಿಷ್ಯನ ಚ: 
ಧಾರಣ ಮಾಡಿರುವುದು ಸಂಪ್ರದಾಯದಲ್ಲಿ ಇಲ್ಲ. ಗುರುವಿನಿಂದ ದೀಕ್ಷೆ ಹೆ 

: “ಸಾರಂಗಸಿದ್ಧ 'ನಾದ ಎಂಬ ಗುರುರಾಜ ಚಾರಿತ್ರ ಹೇಳಿಕೆಯೇ ಸಮಂಜಸ 
ತತ ಸಾರಂಗಸಿದ್ದ ನಿಂದ ಸಾರಂಗಮಠಗಳು ಕಾಣಿಸಿಕೊಂಡಿರುವ ಸಂಭವವಿದೆ. 
ರು ಮತ್ತೆ ದ್ರ ನಾಥನ 5 ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋದ 
್ರ ಸಾರಂಗ ಎನ್ನಲು ಮನಸ್ಸಾಗಾತ್ತ ದೆ. po ಸಂಪ್ರದಾಯದ 84 ಜನ 
ಜು ಹೆಸರಿರುವುದು ಈ ನಿಟ್ಟೆನಲ್ಲಿ ಲಕ್ಷಿಸುವಂತಿದೆ.? ಹೀಗೆ ಮೂಲತಃ 
ಹೀರವಾಗಿರಬಹುದಾದ ಸಾರಂಗಮಠ ಕ ಮಠವಾಗಿ ಪರಿವರ್ತಿತ 
ದು ಯಾವಾಗ : ಎಂಬುದರ ಚರ್ಚೆಯನ್ನು ಈ ಲೇಖನದಲ್ಲಿ ಮುಂದೆ ಎತ್ತಿ 
ಕ್ಸವವನಿದ್ದೇನೆ. 

' ಸಾರಂಗನಿಗಿರುವ ಪರ್ಕಾ ಯನಾಮಗಳಾದ ಕಬಲಸಿದ್ದೇಶ್ವರ, ಮಳೆಯಮಲ್ಲೇಶ 
ಗಳಲ್ಲಿ ಮಳೆಯಮಲ್ಲೇಶ ಎಂಬುದು ಥಟ್ಟಿನೆ ನಮ್ಮನ್ನ ಸೆಳೆಯುವ ಪರಿಚಿತ 
, ಚೆನ್ನ ಬಸವಪುರಾಣ, ಗುರಾರಾಜಚಾರಿತ್ರ, ರಕ್ಕೆ ವಾಮೃತ ಪುರಾಣ, 
ಫೋಡಿ ಡಾ ಮ. ಸು. ಕೃಷ್ಣಮೂರ್ತಿ, ಬದ್ದ ಸಾಹಿತ್ಯ, ಪ. 


110 ಸಾಧನೆ 


ಪ್ರೌಢರಾಯನ ಕಾವ್ಯ ಮೊದಲಾದ ವೀರಶೈವ ಕಾವ್ಯ ಪುರಾಣಗಳಲ್ಲಿ ಮಳೆಯ 
ಮಲ್ಲೇಶ ಉಕ್ತನಾಗಿದ್ದಾನೆ. ಬರಗಾಲದಲ್ಲಿ ಜನ ತತ್ತರಿಸುತ್ತಿದ್ದಾಗ ಮಳೆ ತರಿಸಿದ್ದ 
ರಿಂದ ಮಳೆಯಮಲ್ಲೇಶ ಹೆಸರು ಈತನಿಗೆ ಪ್ರಾಪ್ತವಾಯಿತೆಂದು ಈ ಕೃತಿಗಳು ಏಕ 
ಕಂಠದಿಂದ ಸಾರುತ್ತವೆ. ಡಾ| ಹಳಕಟ್ಟಿಯವರು ತಮ್ಮ "ಸಾರಂಗಮಠಾಧೀಶ್ವರರು' 
ಕೃತಿಗೆ ಬಳಸಿಕೊಂಡಿರುವ ಹಸ್ತಪ್ರತಿಗಳಲ್ಲೂ ಇದೇ ಅಭಿಪ್ರಾಯವಿದ್ದು, ಕಾಶಿಯಲ್ಲಿ 
ಮಳೆ ತಂದು ಸಾರಂಗ ಮಳೆಯ ಮಲ್ಲೇಶನಾದ ಎನ್ನಲಾಗಿದೆ. ಚೆನ್ನಬಸವ ಪುರಾಣ 
ಹೇಳುವಂತೆ, "ಮರ್ತದ ಮಹಾಶರಣರ್ಗೆ ಗುರುವೆನಿಸಿ ಸಕಲ ದೇಶಂಗಳ ಚರಿಸಿದ' 
ಮಳೆಯ ಮಲ್ಲೇಶ 

ವರಖಲಿಂದರೇಳುನೂರ್ವರ್ಗೆ ಗುರುವಾಗಿ 

ಹರುಷದಿಂ ಮುಖ್ಯಕ್ಕೆ ಪೋಗಿ ಮಹಿಮೆಯ ತೋರಿ 

ತುರುಕಾಣ್ಯದೊಳಗನಾವೃಷ್ಟಿದೋಷಂ ಬಂದು ಪಸರಿಸೆ ಪವಾಡದಿಂದೆ ॥ 

ವರುಷಮಂ ಸುರಿಸಿ ಸುರಿತಾಳನಿಂ ಪೂಜೆಯಂ 

ಪಿರಿದಾಗಿ ಕೆ ಕೊಂಡು ಘನತರ ಕೀರ್ತಿಯಂ 

ಧರಿಸಲಂದಂದಿತ್ತ ಮಳೆಯಮಲ್ಲೇಶನೆಂದೆಂಬ ನಾಮವನಾಂತನು ॥ 
ಚೆನ್ನಬಸವ ಪುರಾಣ ಹೇಳುವ ಈ ಮಳೆಯ ಮಲ್ಲೇಶ, ಸಾರಂಗನಿಗೆ ಸಂಬಂಧಿಸಿ 
ಡಾ| ಹಳಕಟ್ಟಿ ಸಂಗ್ರಹಿತ ಹಸ್ತಪ್ರತಿಗಳ ಮಳೆಯ ಮಲ್ಲೇಶ ಒಬ್ಬ ವ್ಯಕ್ತಿಯೇ 
ಆಗಿದ್ದಾನೆ ಎನ್ನಲು ಈತನ ಮಳೆ ಪವಾಡ ಆಧಾರವಾಗಿದೆ. ಈತನ ಈ ಪವಾಡ 
ಮಕ್ಕಾ ಕಾಶಿ ಎರಡರಲ್ಲಿ ಎಲ್ಲಿಯಾದರೂ ಆಗಿರಲಿ ಖಲಂದರರು (ಮುಸಲ್ಮಾನರು) 
ಈ ದೇಶದಲ್ಲಿ ಕಾಣಿಸಿಕೊಂಡಾಗಿನ ಕಾಲದಲ್ಲಿ ಎಂಬುದು ಸ್ಪಷ್ಟ. ಸುವಕಾರು ಇದೇ 
ಕಾಲದಲ್ಲಿಯೇ ಪ್ರೌಢರಾಮನ ಕಾವ್ಯದ ಕರ್ತೃ ಅದೃಶ್ಯನ ಗುರು ಬೆಳ್ಳುಬ್ಬಿ 
ಮಳೆಯ ಮಲ್ಲೇಶ ಬರುತ್ತಾನೆ. ಡಾ| ಹಳಕಟ್ಟಿಯವರು ಸಾರಂಗನ ಸಂಚಾರಿ 
ನೆಲೆಗಳನ್ನು ಹೇಳುವಾಗ ಬೆಳ್ಳು ಬ್ರಿಯನ್ನು ಕಾಣಿಸಿದ್ದಾರೆ. ಅಂದರೆ ಬೆಳ್ಳುಬ್ಬಿ 
ಮಳೆಯ ಮಲ್ಲೇಶ ಸಾರಂಗ ಮಠದ ಸಾರಂಗನೆಂಬುದು ಹೊಳೆಯುತ್ತದೆ. ಪ್ರೌಢ 
ರಾಮನ ಕಾವ್ಯ ಸಂಪಾದಕರಾದ ಪ್ರೊ. ಸಂ. ಶಿ. ಭೂಸನೂರಮಠ ಅವರು ತಮ್ಮ 
ಪ್ರಸ್ತಾವನೆಯಲ್ಲಿ ಕವಿಚರಿತೆಕಾರರು ಗುರುತಿಸಿರುವ ಮಳೆಯ ಮಲ್ಲೇಶನ ಕಾಲ 
ಕ್ರಿ.ಶ. 1500ನ್ನು ಒಪ್ಪಿದ್ದಾರೆ. ನಾವಾದರೂ ಈ ಕಾಲವನ್ನು ಒಪ್ಪಬಹುದು ; 
ಆದರೆ ಇರುವ ಪ್ರಬಲ ಅಡ್ಡಿಯೆಂದರೆ ಸು.ಕ್ರಿ.ಶ. 12ನೆಯ ಶತವಣನದ ಮತ್ಸೇಂದ್ರ 
ಸಿದ್ಧನ ಶಿಷ್ಯನಾದ ಸಾರಂಗ ಅರ್ಥಾತ್‌ ಮಳೆಯ ಮಲ್ಲೇಶ ಕ್ರಿ.ಶ, 1500ರ ಕಾಲ 
ದವನಾಗುವುದು ಹೇಗೆ ? ಹಾಗಾದರೆ ಮಳೆಯ ಮಲ್ಲೇಶ ಹೆಸರಿನವರು ಅನೇಕರು 
ಇದ್ದು, ಬೇರೆ ಬೇರೆ ಕಾಲಘಟ್ಟದ ಈ ಇಬ್ಬರು ಬೇರೆ ಬೇರೆ ಎನ್ನೋಣವೆ ? ಮಳೆ 
ಪವಾಡದ ಮಳೆ ಮಲ್ಲೇಶ ವೀರಶೈವ "ಮಳೆ ಬಗಿ'ಯ ಮೂಲ ಪುರುಷನಾಗಿದ್ದು, 


8, ಚೆನ್ನಬಸವ ಪುರಾಣ, ಪೀಠಿಕಾ ಸಂಧಿ, ಪು. 19 


ಸಾರಂಗಮಠ ಇತಿಹಾಸ 111 


ಈ `ಬಗಿ ಉಜ್ಜಯಿನಿ ಸಿಂಹಾಸನದ ಮರುಳಸಿದ್ದೇಶ್ವರರ ಶಾಖೆಯನ್ನು ಹೇಳುತ್ತದೆ. 
ಇವತ್ತಿಗೂ ಸಾರಂಗಮಠ ಉಜ್ಜಯಿನಿ ಪೀಠಕ್ಕೆ ಸಂಬಂಧಪಡುವ ಗುರುಸ್ಮಲದ 
ಮಠಗಳಾಗಿರುವುದಾ ಚಾರಿತ್ರಿಕ ಸಮರ್ಥನೆಯಣಾಗಿದೆ. ಡಾ| ಹಳಕಟಿ ಯವರ "ಸಾರಂಗ 
ಮಠಾಧೀಶ್ವರರು ಕೃತಿಯಲ್ಲಿ ಕಪ್ಪಡಿ (ಸಂಗಮ) ಸಾರಂಗಮಠದ ಹಸ್ತಪ್ಪತಿಯಲ್ಲಿನ 
ಕೆಲವು ಪದ್ಯಗಳ ಉಲ್ಲೇಖವಾಗಿದ್ದು, ಸಾರಂಗನ ಐಕ್ಕವನ್ನು ಹೇಳುವ ಕೊನೆಯ ಪದ್ಯ 
ದಲ್ಲಿ "ವರಕೀರ್ತಿ ಪಡೆದ ಮರುಳಸಿದ್ದೇಶ್ವರನ ಅವತಾರಮೂರ್ತಿ ಧರೆಯಲ್ಲಿ ಸಾರಂಗ 
ದೇವರು ಮಹತ್ವ ಪುರುಷರು ಎಂದು ಕರವೆತ್ತಿ ಕೊಂಡಾಡಿದರು ಕಂಡ್ಕಾ ಸಾರಂಗ 
ದೇವರ ಚಾರಿತ್ರ್ಯಮಂ” ಎನ್ನಲಾಗಿದೆ. ಸಂಗಮದಲ್ಲಿ ಕೊನೆಯಾದ ಸಾರಂಗದೇವ 
ರನ್ನು ಮರುಳಸಿದ್ದೇಶ್ವರನ ಅವತಾರಮೂರ್ತಿ ಎಂದು ಕರೆದಿರುವುದು ಮಹತ್ವದ್ದು. 
ರೇವಣಸಿದ್ಧನ ಸಮಕಾಲೀನನೂ ಉಜ್ಜಯಿನೀ ಪೀಠ (ಬಳ್ಳಾರಿ ಜಿ.) ಪ್ರವರ್ತಕನೂ 
ಆದ ಮರುಳಸಿದ್ಧನ ಕಾಲ ಹನ್ನೆರಡನೆಯ ಶತವಕಾನ. ಈ ಕಾಲದಲ್ಲಿಯೇ ಸಾರಂಗ 
ಇದ್ದಾನೆ. ಈತನ ಗುರು ಮತ್ಸ್ಕೇಂದ್ರ ಸಾರಂಗರ ಹಾಗೆ ರೇವಣಸಿದ್ಧ ನಾಥಪಂಧಿಯೆ ? 
ಎಂಬ ಅನುವತಾನಗಳು ನಮ್ಮಲ್ಲಿ ಇವೆ. ರೇವಣಸಿದ್ದನ ಶಿಷ್ಕನಾಗಿ ಮರುಳಸಿದ್ದ 
ನಾಥಸಿದ್ದನೆಂದು ತರ್ಕಿಸಲು ಬರುವಂತಿದೆ. ವಿಚಿತ್ರವೆಂದರೆ ನಾಥಸಿದ್ದರೆಂಬ 
ಸಂದೇಹದ ರೇವಣ, ಮರುಳ, ಸಾರಂಗ ಸಿದ್ಧರು ವೀರಶೈವ ಗುರುಸ್ಥಲದ ಆಚಾರ್ಯ 
ರಾಗಿದ್ದಾರೆ. ಇದು ಹೇಗೆ? ನಾಥ ಸಿದ್ದರಿಗೂ ಈ ವೀರಶೈವ ಸಿದ್ಧರಿಗೂ ಇದ್ದಿರ 
ಬಹುದಾದ ಸಂಬಂಧದ ಸ್ವರೂಪವೇನು ? ಎಂಬುದಿನ್ನೂ ನಿಖರ ಶೋಧನೆಗೆ 
ಒಳಪಡಬೇಕಿದೆ. ನನ್ನ ಅನುವಕಾನ ಇದು : 12ನೆಯ ಶತವಕಾನದ ಸಾರಂಗಸಿದ್ದ 
ಮರುಳಸಿದ್ದನೇ ಯಾಕಾಗಿರಬಾರದು ? ಮಳೆ ವಾಸ್ತವವಾಗಿ "ಮಲೆ' (ಪರ್ವತ) 
ಯನ್ನು ಹೇಳುತ್ತಿದ್ದು ಸಿಂಹಪರ್ಷೆಯ ಮಲೆಯಕಾಳ ಪಂಡಿತ ಎಂಬ ಶಾಸನೋಕ್ತ 
ವ್ಯಕ್ತಿ ಈ ಮರುಳಸಿದ್ದನೇ ಆಗಿದ್ದು, ಈತನ ಪೀಠದಲ್ಲಿ ಕುಳಿತ 15ನೆಯ ಶತವಕಾನದ 
ವ್ಯಕ್ತಿಯೂ ಮಳೆಯ ಮಲ್ಲೇಶ ಎನಿಸಿದನೆ? ಬಹುಶಃ ಈ ಸಾಧ್ಯತೆಗಳನ್ನು 
ಅಲ್ಲಗಳೆಯಲಾಗುವದಿಲ್ಲ. ಹದಿನೈದನೆಯ ಶತವಕಾನದ ಮಳೆಯ ಮಲ್ಲೇಶನಿಗೂ 
ಪೂರ್ವದಲ್ಲಿ ಅದೇ ಹೆಸರಿನ ಅಂದರೆ ಇನ್ನೊಬ್ಬ ಮಳೆಯ ಮಲ್ಲೇಶ ಹನ್ನೆರಡನೆಯ 
ಶತವಕಾನದಲ್ಲಿ ಆಗಿಹೋಗಿದ್ದಾನೆ ಎಂಬುದು ನನ್ನ ಗಟ್ಟಿ ನಂಬುಗೆ. ಇದಕ್ಕೆ 
ಆಧಾರವಾಗಿ, ಇದುವರೆಗೆ ಯಾರೂ ಗಮನಿಸದೆ ಹೋಗಿರುವ ಸಿದ್ಧರಾಮನ ವಚನ 
ವನ್ನು ಇಲ್ಲಿ ಕಾಣಿಸುತ್ತೇನೆ : 
ಗುರು ವಾಕ್ಕದಿಂದ ನಾರದನಿಗನಂತ ಜನ್ಮಪ್ರಳಯವಾಯಿತ್ತು 


ಗುರು ವಾಕ್ಯದಿಂದ ಚಿದನ ಶಿವಾಚಾರ್ಯರಿಗೆ ಬೋಧರತ್ನ ದೊರಕಿತ್ತು 
ಗುರು ವಾಕ್ಯದಿಂದ ಮಳೆಯ ಮಲ್ಲೇಶಂಗೆ ಪಾತಾಳ ಪದಾರ್ಥ ಸಿದ್ಧಿ ಯಾಯಿತ್ತು 


9 ಅದೇ, ಪು, 13. 


112 ಸಾಧನೆ 


ಇದು ಕಾರಣ, ಗುರುವೆ ಘನವೆಂದಜ”ದು 

ಗುರುವಾಗಿ ಗುರುಪೂಜೆಯ ಮಾಡಬೇಕಲ್ಲದೆ 

ಗುರು ಸಮ್ಮುಖದಲ್ಲಿ ಗದ್ದುಗೆಯನೇಜ್‌ದೆಡೆ 

ಕಪಿಲಸಿದ್ಧ ಮಲ್ಲಿಕಾರ್ಜುನ ಕರಸಿತಗ, ಕೇಳಾ ನಿಜಗುಣಯ್ಯ್ಯಾ 
ಮಳೆಯ ಮಲ್ಲೇಶನನ್ನು ಇಲ್ಲಿ ಉಲ್ಲೇಖಿಸುತ್ತಿರುವ ಸಿದ್ಧರಾಮನ ಕಾಲ ಕ್ರಿ.ಶ. 
12ನೆಯ ಶತಮಾನವಾದುದರಿಂದ, ಮಳೆಯ ಮಲ್ಲೇಶ ಸಹಜವಾಗಿ  ಸಿದ್ದರಾವಾನಿಗೆ 
ಪೂರ್ವಿಕನಾಗಬೇಕು. ಸಾರಂಗಮಠದ ಮೂಲ ಪುರುಷನಾಗಿರುವ ಈತ, ಸಾರಂಗ" 
ಮಠ ಹಸ್ತಪ್ರತಿಗಳು ಸ್ಮರಿಸುವ ಮರುಳಸಿದ್ದ ಪರ್ಯಾಯ ನಾಮವನ್ನೂ ಹೊಂದಿರ 
ಬಹುದು. ಈ ಮರುಳಸಿದ್ದ ಸಿದ್ದರಾಮನ ಸಮಕಾಲೀನನೂ ರೇವಣಸಿದ್ದನ 
ಶಿಷ್ಯನೂ ಆದ ಮರುಳಸಿದ್ದನೆ ? ಅಥವಾ ಪೂರ್ವದವನ : ತಿಳಿಯದು. ಶ್ರೀ ಐ. 
ಶಿವಮೂರ್ತಿಶಾಸ್ತ್ರಿಗಳು ನಾಲ್ಲರು ಮರುಳಸಿದ್ದರನ್ನು ತಮ್ಮ ಒಂದು ಲೇಖನದಲ್ಲಿ" 
ಊಹಿಸುತ್ತಿದ್ದು, `ಈ ಮರುಳಸಿದ್ದರಲ್ಲಿ ಪೂರ್ವಾಚಾರ್ಯ ಮರುಳಸಿದ್ದನ ಬಗ್ಗೆ 
ಹೆಚ್ಚು ಸಂಶೋಧನೆ ಅಗತ್ಯವೆಂದು ತೋರುತ್ತದೆ ಎಂದಿದ್ದಾರೆ.!! ಏನೇ ಇದ್ದರೂ 
ನಾವು ಮೇಲೆ ನೋಡಿದಂತೆ ಮತ್ತ್ಯೇಂದ್ರ ಶಿಷ್ಯ ಸಾರಂಗನೇ ಸಾರಂಗಮಠಕ್ಕೆ ಸಂಬಂಧಿಸಿ ' 
ಕೇಳಿಬರುವ ಮರುಳಸಿದ್ದನಾಗಿದ್ದು, ರೇವಣನ ಶಿಷ್ಯ ಮರುಳಸಿದ್ದ ("ರೇವಣ ' 
ಪ್ರಭುವೆ” ಅಂಕೀತದ ವಚನಕಾರ) ನಿಂದ ಈತ ಬಹುಶಃ ಭಿನ್ನವೆಂದೇ ತೋರುತ್ತದೆ. 


ಹೀಗೆ ಸಿದ್ದರಾಮ ಉಲ್ಲೇಖಿಸುವ ಮಳೆಯ ಮಲ್ಲೇಶ ಮೂಲ ಸಾರಂಗ 

ನಾಗಿದ್ದು, ಮತ್ಸ್ಯೇಂದ್ರನ ಶಿಷ್ಯನಾಗಿ ನಾಥಸಿದ್ದನಾದ ಈತ ಶ್ರೀಶೈಲದಲ್ಲಿ ತನ್ನ 
ಹೆಸರಿನಲ್ಲಿ ಮಠ ಸ್ಥಾಪನೆ ವಣಾಡಿದಂತಿದೆ ಶ್ರೀಶೈಲದಲ್ಲಿ ಈಗಲೂ ನೋಡಿ ಸಿಗುತ್ತಿರುವ 
ಪಾಳುಬಿದ್ದ ಸಾರಂಗಮಠವೇ ಸಾರಂಗನ ಮೂಲ ಮಠವಾಗಿರಬೇಕು: ಪ್ರಮುಖ 
ನಾಥಪೀಠವಾಗಿ ಕಾರ್ಯನಿರ್ವಹಿಸಿರಬೇಕು; ಮುಂದೊಂದು ಕಾಲದಲ್ಲಿ ವೀರಕೆ ೈವದಲ್ಲಿ 
ಎಲೀನವಾಗಿರಬೇಕು. ಹೀಗೆ ನುಡಿಯಲು "ಗುರುಲಿಂಗ ಜಂಗಮ ಚಾರಿತ್ರ' ನಮಗೆ 
ಬಲವಾದ ಆಧಾರವಾಗಿದೆ. ಕೆಳಗಿನ ಪದ್ಯಗಳನ್ನು ನೋಡಿ: 

ಬಂದು ಸಾರಂಗ ಸಿದ್ದೇಶ್ವರ ಲಿಂಗವ 

ಕಂಡು ದರುಶನವನೆ ಮಾಡೆ 

ಅಂದು ಮಹತ್ತು ಬಿಡಾರವ ಮಾಡಿರೆ 

ಬಂದರು ಜೋಗಿಗಳೆಲ್ಲ ॥ 


ಇತ್ತ ಶ್ರೀಗಿರಿ ತಮ್ಮದೆಂದು ಜೋಗಿಗಳೆಲ್ಲ 
ಸತ್ತು ಬಳಸಿ ಸಂಭ್ರಮದಿ 
ಮುತ್ತಿಗೆಗಿಳಿವಂತೆ ಸಾರಂಗ ಮಂಟಪ 


೨ * 4 
ದೊತ್ತೀಲಿ ಪಾಳೆಯವಿಳಿಯೆ ॥ 


10 ಡಾ|| ಆರ್‌, ಸಿ. ಹಿರೇಮಠ (ಸಂ), ಶ್ರೀ ಸಿದ್ಧರಾಮೇಶ್ವರ ವಚನಗಳು, ವ.ಸಂ, 328 
11 ಬಸವೇಶ್ವರರ ಸಮಕಾಲೀನರು, ಪ್ರಃ ಬಸವ ಸಮಿತಿ ದೆಂಗಳೂರು, ಪು. 318 


12 ಉದ್ಧ ೨3 : ಜಾನಪದ ಸಾಹಿತ್ಯ ದರ್ಶನ, ಭಾಗ-13, 


ಹನ್ನೆರಡು ಸಾವಿರ ಜೋಗಿಗಳೆಲ್ಲ 
ಮನ್ನೆಯವಳಿತದಿ ಬಂದು 

ಇನ್ನೆಂದೂ ಸಾರಂಗಮಠ ತಮ್ಮದೆಂದುರೆ 
ಸನ್ನದ್ಧರಾಗಿ ನುಡಿದರು ॥ 

ಸಾರಂಗಮಠ ತಮ್ಮದೆನಲು 

ವೀರ ಕುಮಾರ ಜಂಗಮರೆಲ್ಲ ಕೂಡಿ 
ಸಾರಿ ವಿಚಾರಿ ಕೇಳೆ ॥ 


ಸಾರಂಗಸಿದ್ಧ ಶ್ರೀಗಿರಿಯೊಳು ತಾನಲ್ಲಿ 
ಓರಂತೆ ತಪವಿರೆ ಮೆಚ್ಚೆ 

ಮಾರಹರನು ಮೈಲಾರಲಿಂಗವ ಕೊಡಲಾಗಿ 
ಸೇರಿತು ಯೆಮಗೆಂದರವರು ॥ 


ಮತ್ತ್ಯೇಂದ್ರನು ಗೋರಕ್ಷನು ತಾವಿಲ್ಲಿ 


; ಯಚ್ಚರಿ ಮಿಗೆ ತೆಪಮಿರಲು 


ನಿಶ್ಚಯದಿಂದಲೆ ಮಲ್ಲಿಕಾರ್ಜುನ ತಾನೆ 
ಮೆಚ್ಚೆ ಅವರಿಗಿತ್ತ ಮಠವ ॥ 


ಅಂದು ನಾಗಾರ್ಜುನ ತಪವ ಮಾಡಲು ಮೆಚ್ಚಿ 
ಇಂದುಧರನು ಅವರ್ಗಿತ್ತಾ 

ಸಂದೇಹವೇಕಿನ್ನು ಸಾರಂಗಮಠ ತಮ್ಮ 
ದೆಂದು ನುಡಿಯೆ ಜೋಗಿಗಳು ॥ 


ಆದಿಭೈರವನನಾದಿ ಸಿದ್ಧನುಯಂದು 
ಓದುತಿಹರು ಶಾಸ್ತ್ರಗಳ 

ಮಾಧವ ಹರನಿಗೆ ಹುಟ್ಟಿವ ಭೈರವನ 
ನಾದಿ ಭೈರವ ಹೇಗಾದ? ॥ 


ಟಗರು ಟಗರು ತಾಗಿದಂದದಿ ಹೊಯ್ದಾಡಿ 
ಜಗಳವ ಮಾಡಲು ಕೂಡಿ 

ರ್ದು ಬಿದ್ದ ಪಗಡೆಯಂದದಿ ತೆಗದು 
ಕಡೆಗೆಸೆದರು ಕೇಳ್ತಲೆಗಳನು ॥ 


ಅಲ್ಲಮಪ್ಪಭು ಗೋರಕ್ಷಣೆ ಕಥೆವೇಳ್ದು 

ಅಲ್ಲಿ ಸಿದ್ಧರ ಮಠದೊಳಗೆ 

ಎಲ್ಲಿ ತೆತ್ವಂಗಳ ಪೇಳಿ ಶಿಷ್ಯನ ಮಾಡಿ 

ಅಲ್ಲಿ ಶ್ರೀಗಿರಿಯೊಳೊಬ್ಬದರು॥ 12 

ಪು. 95-96 (ಶ್ರೀ ಹೈಕ್ಯ 


ರಾಜೇಗೌಡರ ಲೇಖನ : ದಕ್ಷಿಣ ಕರ್ನಾಟಕದಲ್ಲಿ ಮೈಲಾರಲಿಂಗ ಸಂಪ್ರದಾಯ) 


114 ಸಾಧನೆ 


ಇಲ್ಲಿನ ಪದ್ಯಗಳಿಂದ ನಿಷ್ಟನ್ನವಾಗುವುದು ಇಷ್ಟು : 1) ಶ್ರೀಗಿರಿ ಅಂದರೆ ಶ್ರೀಶೈಲದಲ್ಲಿ 
ಸಾರಂಗಮಠ - ಅಸ್ತಿತ್ವದಲ್ಲಿತ್ತು. 2) ಸಾರಂಗಮಠದ ಸಾರಂಗನ, ನಾಗಾರ್ಜುನ, 
ಮಲ್ಲೇಂದ್ರನಾಥ, ಗೋರಖನಾಥ ಇವರ ಸಂಪ್ರದಾಯಕ್ಕೆ ಸೇರಿದ ಸಿದ್ಧನು. 
3) ಸಾಕ್ಷಾತ್‌ ಮಲ್ಲಿಕಾರ್ಜುನನಿಂದ ಸಾರಂಗನಿಗೆ ದತ್ತವಾದ ಲಿಂಗ ಮೈಲಾರಲಿಂಗ 
4) ಸಾರಂಗಮಠ ತಮ್ಮದೆಂದು "ಜೋಗಿಗಳು' ತಮ್ಮದೆಂದು 'ವೀರ ಕುವಕಾರ ಜಂಗ 
ಮರು" ಪರಸ್ಪರ ಕಾದಾಡುತ್ತಿದ್ದಾರೆ. 


'ಗುರುರಾಜ ಚರಿತ್ರೆ" ಸಾರಂಗನನ್ನು ಮತ್ಸ್ಸೈೆಂದ್ರನ ಶಿಷ್ಯನೆಂದು ಕರೆದಿದ್ದರೆ, 
ಪ್ರಸ್ತುತ "ಗುರುಲಿಂಗ ಜಂಗಮ ಚಾರಿತ್ರವು' ಸಾರಂಗನ ಸಿದ್ಧಪರಂಪರೆಯಲ್ಲಿ 
ನಾಗಾರ್ಜುನ ಗೋರಖ್‌ನಾಥನನ್ನೂ ಸೇರಿ ಮತ್ಸ್ಯೆಂದ್ನ ನನ್ನು ಉಲ್ಲೇಖವಣಡಿದೆ. 
ಸಾರಂಗಮಠದಲ್ಲಿ 'ಜೋಗಿಗಳು' ಇರುವುದು, “ಮೈಲಾರಲಿಂಗ' ತಮ್ಮ ದೇವರು, 
ಎನ್ನುವುದು. ನಾಥ ಸಿದ್ದ ಪರಂಪರೆಯನ್ನು ಈ ಪೀಠ ಹೊಂದಿರುವುದು-ಈ ಅಂಶ 
ಗಳು ಶ್ರೀಶೈಲದ ಸಾರಂಗಮಠವನ್ನು ನಿಸ್ಸಂದೇಹವಾಗಿ ನಾಥಪೀಠ ಎಂಬ ನಿರ್ಣಯಕ್ಕೆ 


ದಾರಿ ವಕಾಡಿಕೊಡುತ್ತವೆ. 


ಮೇಲಿನ ಪದ್ಮಗಳಲ್ಲಿ ಜೋಗಿಗಳು ಸಾರಂಗಮಠ ತಮ್ಮದು ತಮಗೆ ಸೇರ 

ಬೇಕಾದದ್ದು ಎಂದು ಪಟ್ಟು ಹಿಡಿದಿದ್ದರೆ, "ವೀರ ಕುವಕಾರ ಜಂಗಮರು' ತಮ್ಮ 
ದೆಂದು ವಾದ ಹೂಡಿದ್ದಾರೆ. ಜೋಗಿಗಳು ನಾಥಸಿದ್ಧರಾಗಿದ್ದರೆ ಈ "ವೀರಕುವಘಾರ 
ಜಂಗಮರು' ಯಾರು ? ಬಹುಶಃ ವೀರಶೈವ ಜಂಗಮರೇ ಇರಬೇಕೆನ್ನಲು “ಜಂಗಮ' 
ಪದಪ್ರಯೋಗ ಅಲ್ಲಿರುವುದು ಸಾಕಾಗುತ್ತದೆ. ``ವೀರಕುವಾರ ಎಂಬಲ್ಲಿ ವೀರ ಪದ, 
ಈ ಜಂಗಮರು ವೀರಗಣ ಎಂಬುದನ್ನು (ಉಗ್ರಶಿವನಿಷ್ಠೆಯ ದಶಗಣ ತೇರೆಸಗಣ 
ಎಂಬಂತೆ) ಸೂಚಿಸುತ್ತಿರುವಂತೆ ತೋರುತ್ತದೆ. ವೀರ ಜಂಗಮರೊಂದಿಗೆ ಸೇರಿ 
ಸಾರಂಗಮಠದಲ್ಲಿ ಭಿಡಾರ ಹೂಡಿರುವ "ಕುವಕಾರ', ಆ ಹೆಸರಿನ ವೀರಶೆ ವ ಮಠಾಧಿಪ 
ಎನ್ನಲು "ಗುರುರಾಜ ಚಾರಿತ್ರ'ದಲ್ಲಿ ಪುರಾವೆಗಳಿವೆ. ಈ ಪದ್ಮಗಳನ್ನು ನೋಡಿ ; 

ಧರೆಗೆ ಬಾಳೆಯಹಳಿ ಲ ಸಿಂಹಾಸನಾಧೀಶ 

ಚರಚಕ್ರವರ್ತಿ ದುಷ್ಟನಿಗ್ರಹಂ ಶಿಷ್ಠ ಜನ 

ಪರಿಪಾಲಕಂ ಕುಮಾರಸ್ವಾ ಮಿಮಷ್ನ ಸೈ ವಿಧಷೋಡಶು ಪಚಾರದಿಂದ॥ . 

ಹರನನರ್ಚಿಸುತಿರಲಿ ಶಶ ಜಂಗಮರೂಪ 

ಧರಿಸಿ ಬರೆ ನೀವಾರದೆಲ್ಲಿಂದ ಚಂದಿರೆನೆ 

ದರಹಸಿತ ಮುಖನಾಗಿ ಶಂಕರಂ ಚಮವಾಗೆ ಕಂಡು ಪಶ್ಚಾತ್ತಾಪದಿ॥ 

ಬಳಲುತಿರೆ ಸ್ಹಪ್ನದೊಳು ಪ್ರತ್ಯಕ್ಷನಾಗಿ ನೀ 

ನಳಲದಿರು ಪರ್ವತದ ಸಾರಂಗಮಠದೊಳಿಹ 

ಖಳಜೋಗಿವಡೆಯ ಸಂಹರಿಸಿ ಮಾಹಲ್ತೆನುರುಸಿಂಹಾಸನವ ಮಾಡೆನೆ ॥ 


? NR 


ಸಾರಂಗಮಠ ಇತಿಹಾಸ 115 


ಒಲಿದು ಸೂರ್ಯಗ್ರಹೆಣ ಪುಣ್ಯಕಾಲದೊಳು ಹೊಳೆ 

ಗಿಳಿದೇಳು ನೂರಂದಳದ ಜೋಗಿಗಳ ಕೊಂದು 

ಸಲೆ ವೀರಮಾಹೇಶ ರರ ತಿಂಧೀಣಿಯ ಮಾಡಿ ಮೆರೆದನಾಪರ್ವತವನು 

ಇಲ್ಲಿ ಉಕ್ತವಾದ “ಕುವಕಾರ ಸಾ ಿಮಿ'ಯೇ ವೀರ"ಕುವಕಾರ' ಜಂಗಮ, ಎನ್ನು 
ವಲ್ಲಿ ಅನುಮಾನವಿಲ್ಲ... ಈತ ವೀರಶೈವ ಪಂಚಾಚಾರ್ಯ ಪೀಠಗಳಲ್ಲಿ ಒಂದಾದ 
ಬಾಳೇಹಳ್ಳಿ (ರಂಭಾಪುರಿ) ಸಿಂಹಾಸನದ ಅಧಿಪತಿಯಾಗಿದ್ದು, ನಾಥ ಸಿದ್ಧರ ಸಾರಂಗ 


' ಮಠವನ್ನು ತನ್ನ ಅಂದರೆ ವೀರಶೈವ ವಶಕ್ಕೆ ತೆಗೆದುಕೊಳ್ಳಲು ಆ ಮಠದ ಜೋಗಿ 


ಗಳೊಂದಿಗೆ ಬಲವಾದ ಹೋರಾಟವನ್ನೇ ನಡೆಸಿರುವುದು ಮೇಲಿನ ಎರಡೂ ಕಾವ್ಯ 
ಗಳಿಂದ-ಗುರುಲಿಂಗ ಜಂಗಮ ಚಾರಿತ್ರ ಹಾಗೂ ಗುರುರಾಜ ಚಾರಿತ್ರ-ಇಲ್ಲಿ ಸ್ಪಷ್ಟ 
ಪಡುತ್ತದೆ. ಕುವಕಾರಸ್ವಾಮಿ ಹಾಗೂ ಆತನ ಸಹಚರರ ಕೈ ಮೇಲಾಗಿರಬೇಕು. 


ಸಿದ್ಧರ ಸಾರಂಗಮಠ ಈ ದಿನ ಕರ್ನಾಟಕದಲ್ಲಿ ಅಂತೆಯೇ ಶ್ರೀ ಶೈಲದಲ್ಲಿ ವೀರಶೈವ 


ಮಠವಾಗಿ ಮುಂದುವರಿಯುತ್ತಿರುವುದೇ ಇದಕ್ಕೆ ಸಜೀವ ಸಾಕ್ಷಿಯಾಗಿದೆ. 


ಬಾಳೇಹಳ್ಳಿ (ಚಿಕ್ಕಮಂಗಳೂರು ಜಿಲ್ಲೆ) ಸಿಂಹಾಸನ ರೇವಣಸಿದ್ದ ಪರಂಪರೆಯ 
ವೀರಶೈವ ಗುರುಪೀಠ (ರೇವಣಸಿದ್ಧನೇ ರೇಣುಕಾಚಾರ್ಯನೆಂದು ಪ್ರತೀತಿ). ರೇವಣ 
ಸಿದ್ಧನ ಮಗ ರುದ್ರಮುನಿ, ರುದ್ರಮುನಿ ಶಿಷ್ಯ ಮುಕ್ತಿಮುನಿ, ಮುಕ್ತಿಮುನಿ ಶಿಷ್ಯ 
ದಿಗಂಬರ ಮುಕ್ತಿ ಮುನಿ, ದಿಗಂಬರ ಮುಕ್ತಿ ಮುನಿ ಶಿಷ್ಯನೇ ಈ ಕುವರಾರಸ್ವಾವಿ 
ಯಾಗಿದ್ದು, ಈತನಿಗೆ "ಕುವಕಾರ ಚೆನ್ನಬಸವೇಶ್ವರ' ಎಂಬುದಾಗಿ ಪೂರ್ಣ ಹೆಸರಿರು 
ವುದು “ಚೆನ್ನಬಸವ ಪುರಾಣ'ದಿಂದ ತಿಳಿದುಬರುತ್ತದೆ 
ವರದಿಗಂಬರ ಮುಕ್ತಿಮುನಿ ದೇವರಾಜ್ಞೆಯಿಂ 
ಹರುಷದಿಂ ಸುಕುಮಾರ ಚೆನ್ನಬಸವೇಶ್ವರಂ 
ಶರಣ ಸಂಕುಲವನುರೆ ಪಾಲಿಸುತೆ ದುಷ್ಪಪರವಾದಿಗಳ ಸಂಹರಿಸುತೆ ॥ 
ಎಂಬಲ್ಲಿ "ದುಷ್ಟಪರವಾದಿಗಳ' ಸಂಹರಿಸಿದ ಕುವಕಾರ ಚೆನ್ನಬಸವೇಶ್ವರನ ವೀರ 
ಪ್ರತಾಪ ಸುವ್ಯಕ್ತವಾಗಿದೆ. ಚೆನ್ನಬಸವ ಪುರಾಣದಲ್ಲಿ ಕುವಕಾರ: ಚೆನ್ನಬಸವೇಶ್ವರ 
ಸಾರಂಗ ಮಠದ ಜೋಗಿಗಳೊಂದಿಗೆ ಕಾದಿದ ವಿವರಗಳಿಲ್ಲ. ಆದರೆ ಗುರುರಾಜ 
ಚಾರಿತ್ರ ಹೇಳುವ ಕುವಕಾರಸ್ವಾಮಿಯೇ ಈ ಕುವಕಾರ ಚೆನ್ನಬಸವೇಶ್ವರ ಎನ್ನಲು 
ನಮಗಿರುವ ಪ್ರಬಲ ಆಧಾರವೆಂದರೆ, ಇಬ್ಬರೂ ಬಾಳೇಹಳ್ಳಿ ಸಿಂಹಾಸನಕ್ಕೆ ಸೇರಿದ 
ವರು, ಇಬ್ಬರಿಗೂ ದಿಗಂಬರ ಮುಕ್ತಿಮುನಿಯೇ ಗುರು-ಈ ಸಾಮ್ಯ ಅಂಶಗಳು 
ಕುವಣರಸ್ಪಾಮಿ ಮತ್ತು ಕುವಕಾರ ಚೆನ್ನಬಸವೇಶ್ವರ ಅಭಿನ್ನರೆಂದೂ, ಗುರುಲಿಂಗ 
ಜಂಗಮ ಚಾರಿತ್ರ ಹೇಳುವ "ವೀರಃಕುವಣರ* ಜಂಗಮ' ಈತನೇ ಎಂದು ಖಚಿತ 
ವಾಗಿ ನುಡಿಯಬಹುದು. 


13 ಗಂರುರಾಜ ಚಾರಿತ್ರ, ಸಂ, 13, ಪ. 34-35 
14 ಚೆನ್ನಬಸವ ಪುರಾಣ, ಸಂ. 62, ಪು. 43 


116 ಸಾಧನೆ 


ಕುವಾರಸ್ವಾಮಿ ಸಾರಂಗಮಠದ ಖಳಜೋಗಿ ವಡೆಯ ಸಂಹರಿಸಿ ವಕಾಡಿದ್ದು 
“ವಾಹತ್ತಿನುರು ತಗಳ! ಎನ್ನುತ್ತದೆ ಗುರುರಾಜ ಚಾರಿತ್ರ. ಗುರುಲಿಂಗ ಜಂಗಮ 
ಚಾರಿತ್ರ ಅದನ್ನು "ಮಹತ್ತಿನ ಬಿಡಾರ' ಎಂದು ಕರೆದಿದೆ. ಈ “ಮಹತ್ತು' ಏನನ್ನು 
ಸೂಚಿಸುತ್ತಿದೆಯೋ ತಿಳಿಯದು. ಆದರೆ ಸಾಮ್ಯತೆ ಎರಡೂ ಪ್ರಯೋಗಗಳಲ್ಲಿದೆ. 
ಬಹುಶಃ "ಮಹಂತ' ಪದದಿಂದ ನಿಷ್ಟನ್ನಗೊಂಡ ಮಹತ್ತು (ಶ್ರೇಷ್ಠ) ಈ 
ವಕಾಹತ್ತು ಆಗಿರಬೇಕು. 


ಕುವಕಾರಸ್ವಾಮಿ ತನ್ನ ಗುರುವಾದ ದಿಗಂಬರ ಮುಕ್ತಿಮುನಿ ಅಪ್ಪಣೆಯ 

ಮೇರೆಗೆ "ದುಷ್ಟಪರಿವಾದಿಗಳ ಸಂಹಾರ'ಕ್ಕೆ ತೊಡಗಿದನೆಂದು ಚೆನ್ನಬಸವ ಪುರಾಣ 
ಹೇಳಿದರೆ, ಸಾಕ್ಷಾತ್‌ ಮಲ್ಲಿಕಾರ್ಜುನನೇ ಕುವಕಾರಸ್ವಾಮಿಯ ಕನಸಿನಲ್ಲಿ ಬಂದು 
ಸಾರಂಗಮಠವನ್ನು ವೀರಶೈವ ಮಠವಾಗಿಸಲು ಸೂಚಿಸಿದನೆಂದು ಗುರುರಾಜ ಚಾರಿತ್ರ 
ಹೇಳುತ್ತದೆ. ಇವುಗಳಲ್ಲಿ ಚಿನ್ನ ಬಸವ ಪುರಾಣದ ಹೇಳಿಕೆಯೇ ನೈಜವಾಗಿ ಕಾಣುತ್ತದೆ 
ಆದರೆ "ಮಲ್ಲಿಕಾರ್ಜುನನು ಕನಸಲ್ಲಿ ಬಂದು' ಎನ್ನುವಾಗ ಕುವಣಾರಸಾ ಸ್ವಾಮಿ ಆಗ ಶ್ರೀ 
ಶೈಲದಲ್ಲಿ (ಮಲ್ಲಿಕಾರ್ಜುನ ನೆಲೆ) ಇದ್ದನೋ ಬಾಳೇಹಳ್ಳಿಯಲ್ಲಿ ಇದ್ದನೋ ಎಂದು 
ಕೇಳುವಂತಾಗುತ್ತದೆ. ಬಾಳೇಹಳ್ಳಿಯಲ್ಲಿ ರೇವಣಸಿದ್ದ ಸಂಪ್ರದಾಯದ ಗುರುಪೀಠ 
ರಚನೆಗೊಳ್ಳುವ ಮುಂಚೆಯೇ ರೇವಣಪುತ್ರ ರುದ್ರಮುನಿ ಈ ಪೀಠವನ್ನು ಶ್ರೀ ಶೈಲ 
ದಲ್ಲಿ ಆರಂಭಿಸಿದ್ದರಿಂದ ಈ ವರಾತು. 

ಬಂದನಿಬರಲೆ ಗೋಪ್ಯದಿಂದಿರುತೆ ರುದ್ರಮುನಿ 

ತಂದೆ ತನ್ನಯ ಶಿಷ್ಯ ಮುಕ್ತಿಮುನಿಯೊಡನೆ ನೀ 

ನಿಂದೈದಿ ಸಕಲ ದೇಶಗಳಂ ಚರಿಸುತುಂ ದುಷ್ಟಪರವಾದಿಗಳನು ॥ 

ಕೊಂದು ಶರಣರ ಪೊರೆವುದೆಂದುಸುರಿ ಕಳುಹಲಾ 

ನಂದದಿಂದಖಿಳ ದೇಶಂಗಳ ಚರಿಸುತಾ 

ನಿಂದು ಶ್ರೀಗಿರಿಯ ಸಿಂಹಾಸನದೆ ಸಕಲ ಸದ್ಧ ಕ್ತರಂ ಪಾಲಿಸುವನು ॥15 


ಚೆನ್ನಬಸವ ಪುರಾಣದಲ್ಲಿ ಚೆನ್ನ ಬಸವಣ್ಣ ಸಿದ್ಧರಾಮನಿಗೆ ಹೇಳುವ ಕಾಲಜ್ಞಾನ 
ಸಂದರ್ಭದಲ್ಲಿ ಬಂದಿರುವ ಈ ವರಾತಿನಲ್ಲಿ ರುದ್ಧ ಮುನಿ “ಶ್ರೀಗಿರಿಯ ಸಿಂಹಾಸನ' ದಲ್ಲಿ 
ನಿಂತುದು ವ್ಯಕ್ತವಾಗಿದೆ. ಈ ರುದ್ರಮುನಿಯಿಂದ ನಾಲು ಲ ತಲೆವಕಾರು ಈಚೆ ಕುವಕಾರ 
ಸ್ವಾಮಿ ಇದ್ದು, ಈತನ ವೇಳೆಗಾಗಲೇ ರುದ್ರಮುನಿ ಸ್ಥಾಪಿಸಿದ ಶ್ರೀ ಶೈಲದಲ್ಲಿದ್ದ ಈ 
ಸಿಂಹಾಸನ ಬಾಳೇಹಳ್ಳಿ ಗೆ ಬಂದಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ Hs ಮುಕ್ತಿ 
ಮುನಿ-ಕುವಕಾರಸ್ವಾ ಮಿ ಕಾಲಕ್ಕೇ ರುದ್ಧ ಮುನಿ ಸ್ಥಾಪಿತ ಪೀಠ ಶ್ರೀಶೈಲದಿಂದ ಬಾಳೇ 
ಹಳ್ಳಿಗೆ ಸ್ಥ ಳಾಂತರಗೊಂಡಿದೆ. "ಬಾಳೇಹಳ್ಳಿ ಗೆ ಬರುವ ಪೂರ್ವದಲ್ಲಿಯೇ ಫಿ ಶ್ರೀಶೈಲದ 
ಸಾರಂಗಮಠವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳು ವ ಪ್ರಯತ್ನ ಕುವಕಾರಸ್ವಾ ಸಿನಿ 


15 ಚೆನ್ನಬಸವ ಪುರಾಣ, ಸಂ. 62, ಪ. 37 


ಸಾರಂಗಮಠ ಇತಿಹಾಸ 117 


ನಡೆದಿದೆ ಎಂದು ಒಪ್ಪಬಹುದು. ರುದ್ರಮುನಿಯ ಕಾಲ ಬಸವಾದಿ ಶಿವಶರಣರ 
ಹನ್ನೆರಡನೆಯ ಶತವಕಾನವೇ ಆಗಿದ್ದು, ರುದ್ರಮುನಿಯಿಂದ ನಾಲ್ಕು ತಲೆವಕಾರು ಈಚೆ 
ಇರುವ ಕುಮಾರಸ್ವಾಮಿಯ ಕಾಲವನ್ನು ಕ್ರಿ. ಶ. 1250 ಎಂದು ಸ್ವೀಕರಿಸಬಹುದು. 
ಸಿದ್ಧರ ಸಾರಂಗಮಠ ವೀರಶೈವ ಗುರುಮಠವಾದುದು ಈ ಕಾಲಕ್ಕೆ ಎಂಬುದು ನಿಚ್ಚಿತ. 

ಸಾರಂಗಮಠ ತಮ್ಮದೆಂದು ವಾದಹೂಡಿ ಗೆದ್ದ ಕುವಕಾರಸ್ವಾಮಿ ವೀರಶೈವ 
ಪಂಚಾಚಾರ್ಯ ಪೀಠದಲ್ಲಿ ಬಾಳೇಹಳ್ಳಿ 2 ಸಿಂಹಾಸನದ ಅಧಿಪತಿಯಾಗಿದ್ದರೆ, ಇವತ್ತು 
ಸಾರಂಗಮಠ ವ್ಯವಹರಿಸುತ್ತಿರುವುದು ಉಜ್ಜಯಿನಿ ಸಿಂಹಾಸನದ ಶಾಖೆಯಾಗಿ. 
ಹಾಗಾದರೆ ಸಾರಂಗಮಠ ಬಾಳೇಹಳ್ಳಿ ಪೀಠದಿಂದ ಉಜ್ಜಯಿನಿ ಪೀಠಕ್ಕೆ ಹಸ್ತಾಂತರ 
ವಾದುದು ಯಕಾವಾಗ? ಯಾಕೆ? ಎಂಬ ಪ್ರಶ್ನೆಗಳು ಏಳುತ್ತವೆ. ನಮಗೆ 
ತೋರುವಂತೆ, ರುದ್ರಮುನಿ ಸ್ಥಾಪಿತ ಪೀಠ ಶ್ಲಿ ಶ್ರೀಶೈಲದಿಂದ ಬಾಳೇಹಳ್ಳಿಗೆ ಸ್ನ ಸ ಳಾಂತರ 
ಗೊಂಡಾಗಲೇ ಸಾರಂಗಮಠದ "ಮೇಲೆ ಅದರ ಓಡಿತ ತಪ್ಪಿರಬೇಕು. ಅದೇ ಆಗ 
ವಕಾಳವ ದೇಶದ ಉಜ್ಜಯಿನಿಯಿಂದ ಕರ್ನಾಟಕದ ಉಜ್ಜಯಿನಿಗೆ ಬಂದಿಳಿಯುತ್ತಿದ್ದ 
ಮರುಳಸಿದ್ದ ಸಂಪ್ರದಾಯದ ಪೀಠದಲ್ಲಿ ಮಳೆಯ ಮಲ್ಲೇಶ ಎಂಬ ವೀರಶೈವ ಮಳ 
ಜಗಿದು (ಮಳೆ ಪವಾಡದ) ಪ್ರಭಾವೀ ಗುರುವಿನಿಂದ ಉಜ್ಜಯಿನಿ ಹ ಅದು 
ಸವಕಾವೇಶಗೊಂಡು ಗುರುಪೀಠವಾಗಿಯೇ ಮುಂದುವರಿದಿರಬೇಕು. ಇವತ್ತು 
ಕರ್ನಾಟಕದ ಬಹುತೇಕ ಸಾರಂಗಮಠಗಳನ್ನು ಮಧ್ಯಯುಗದ ಈ ಮಳೆಯ ಮಲ್ಲೇಶನೇ 
ಸ್ಕಾ ಪಿಸಿದಂತಿದೆ. ಹಿಂದೆ ನೋಡಿದಂತೆ ಈತನ ಕಾಲ ಕ್ರಿ.ಶ. 1500... ಇಸ್ಲಾಂ ಈ 
ನಾಡಿನಲ್ಲಿ ವೆ ಭವಿಸುತ್ತಿ ದ್ದ ಕಾಲದಲ್ಲಿ ಈತನ ಉತ್ಸಾಹ, ತಿಸಿ ಊರು- ನಿಂತ ನೆಲೆ- 
ಸ್ಥಾಪಿಸಿದ ಪೀಠಗಳು ನಮ ೫ ಮಹಾಜಿರಗು ಮೂಡಿಸುತ್ತವೆ. 


ಇದುವರೆಗಿನ ಚರ್ಚೆಯಿಂದ! ಸಾರಂಗಮಠದ ಮೂಲಪುರುಷ ಹನ್ನೆರಡನೆಯ 
ಶತವಠಾನದ ಚಾರಿತ್ರಿಕ ವ್ಯಕ್ತಿ ಸಾರಂಗಸಿದ್ದ ನೆಂಬುದು* ಮತ್ತ್ಯೇಂದ್ರನ ಶಿಷ್ಯ ನಾದ ಈತ 
ನಾಥಸಿದ್ಧ ನಾಗಿದ್ದು ಸರಳು ಮೂಲತಃ ಸಿದ್ದ ರಮಠ ಹಹ ಮಧ್ಯ ಕಾಲದ 
ಸಾರಂಗವೆಂದರೆ ವೀರಶೈ ವ ಗುರುವರ್ಗದ ಮಳೆಯ ಮಲ್ಲೇಶನೆಂಬುದಂ" ಮಳೆಯ 
ಮಲ್ಲೇಶನಿಗೆ ಪೂರ್ವದಲ್ಲಿಯೇ ಕುವಕಾರಸ್ವಾಮಿ ಸಾರಂಗಮಠವನ್ನು ಮಹತ್ತಿನ 
ಮಠವಾಗಿ ವೀರಶೈವಕ್ಕೆ ಪರಿವರ್ತಿಸಿದನೆ ಉದು ವಿವರವಾಗಿ ಚರ್ಚಿತವಾಯಿತು. 
ಆದರೆ ಸಾರಂಗ ಅಭಿಧಾನ ಮಳೆಯ ಮಲ್ಲೇಶನಿಗೆ ವಕಾತ್ರ ಬಳಕೆಯಾಗಿದ್ದು, ಕುವಕಾರ 
ಸ್ವಾ ಮಿಗೆ ಇಲ್ಲದಿರುವುದು ಆಶ್ಚರ್ಯ ಕರವಾಗಿದೆ. ಡಾ। ಹಳಕಟ್ಟೆಯವರು ಸಂಪಾದಿಸಿದ 
ಕಪ್ಪ ಡಿ-ಗುಳೇದಗುಡ್ಡ ಹಸ ಪ್ರ ಗಳಲ್ಲಿ ಸಾರಂಗನೆಂದರೆ ಮಳೆಯ ಮಲ್ಲೇಶನೆಂದೇ 
ಅವುಗಳ ಅಂಬೋಣ. ಸಾರಂಗಪೀಠದವರಿಗೆಲ್ಲ ಸಾರಂಗ ಎಂಬ ನಾಮ ಅಂಕಿತವಾಗಿರು 
ವುದು ಇದರಿಂದ ಸ್ಪಷ್ಟಪಡುತ್ತದೆ. ಈ ವಕಾತಿಗೆ ಮಳೆಯ ಮಲ್ಲೇಶನೇ ಉದಾಹರಣೆ 
ಯಣಗಿರುವಂತೆ, ಮಳೆಯ ಮಲ್ಲೇಶನ ಕಾಲಾನಂತರ ಆ ಪರಂಪರೆಯಲ್ಲಿ ಬಂದ ಸಣ್ಣ 
ಸಾರಂಗೇಶ್ವರನೂ ವಕಾದರಿಯಾಗಿದ್ದಾನೆ. ಈ ಸಣ್ಣಸಾರಂಗೇಶ್ವರ ಸಾರಂಗಮಠ 


118 ಸಾಧನೆ 


ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದ ಬಹುಮುಖ ವ್ಯಕ್ತಿತ್ವದ ಇನ್ನೊಬ್ಬ 
ಪ್ರಭಾವಶಾಲೀ ಶರಣನಾಗಿದ್ದಾನೆ. ಈತನ ಬಗೆಗೆ ಡಾ। ಹಳಕಟ್ಟಿಯವರು ತಮ್ಮ 
"ಸಾರಂಗಮಠಾಧೀಶ್ವರರು' ಗ್ರಂಥದಲ್ಲಿ ವಿವರಗಳನ್ನು ನೀಡಿದ್ದಾರೆ. ಅವರು 
ಹೇಳುವಂತೆ ಸಾರಂಗದೇವನಿಗೆ (ಅಂದರೆ, ಅವರು ಹೇಳುವ ಮಳೆಯ ಮಲ್ಲೇಶನಿಗೆ 
ಒಬ್ಬ ತಮ್ಮನಿದ್ದ ನಂತೆ. ಈತನಿಗೆ (ಹೆಸರು ಹೇಳಿಲ್ಲ ಶಿವಸಂಗಪ್ಪಯ್ಯ ಕಾಶೀದೇವರು 
ಮತ್ತು ಸೂರಪ್ಸನೂ) ಎಂದು ಮೂವರು ಮಕ್ಕಳಿದ್ದರಂತೆ. ಇವರಲ್ಲಿ ಶಿವ 
ಸಂಗಪ್ಪಯ್ಯನ ಮಗನೇ ಸಣ್ಣಸಾರಂಗೇಶ್ವರ ಎನ್ನಲಾಗಿದೆ... ಈತನ ಕುರಿತು 
ಬರೆಯುತ್ತ ಡಾ. ಹಳಕಟ್ಟಿಯವರು ಹೀಗೆ ಹೇಳಿದ್ದಾರೆ--“ಉಜ್ಜಿನಿಯಲ್ಲಿ ಹರಪನ 
ಹಳ್ಳಿಯ ದೊರೆಯು ಇರಲಾಗಿ ಒಂದು ದಿವಸ ಅನೇಕ ಪಂಡಿತರು ಅವನ ಆಸ್ಥಾನದಲ್ಲಿ 
ನೆರೆದಿದ್ದರು. ಆಗ್ಲೆ ' ಧರ್ಮಚರ್ಚೆಗಳು ನಡೆಯಲು, ಸಣ್ಣ ಸಾರಂಗೇಶ್ವರನು 
ಎಲ್ಲರನ್ನೂ ವಿವಾದದಲ್ಲಿ ಸೋಲಿಸಿ, ವೀರಶೈವ ಮತದ ಹೆಚ್ಚಳವನ್ನು ಅರಸನಿಗೆ 
ಮನವರಿಕೆ ವರಾಡಿಕೊಟ್ಟನು. ಆಗ ಅರಸನು ಅಲ್ಲಿದ್ದ ಶಿಖಾ, ಶೈಲ, ಕಠಾರಿಗಳನ್ನು 
ಅವನಿಗೆ ಕೊಟ್ಟನು. ead ಸಣ್ಣಸಾರಂಗೇಶ್ವರನು ಉಜ್ಜ ; ನಿಯಲ್ಲಿ ತನ್ನ ಶಿಷ್ಯರನ್ನಿಟ್ಟು 
ಕಾಶಿಗೆ ಹೋದನು ಎಂದಿದ್ದಾರೆ. 17” ಇಲ್ಲಿ, ಉಜ್ಜಯಿನಿ ಬಳ್ಳಾರಿ ಜಿಲ್ಲೆಯ ಐತಿಹಾಸಿಕ 
ನೆಲೆಯಾಗಿದ್ದು, ಇಲ್ಲಿ ಸಾರಂಗೇಶ್ವರ ಕಂಡ ಹರಪನಹಳ್ಳಿಯ ದೊರೆ ಯಾರು? 
ಈ ದೊರೆ ಸಾರಂಗೇಶ್ವರನಿಗೆ ಶಿಖಾಶೈಲ ಕಠಾರಿಗಳ ರಾಜಮರ್ಯಾದೆ ನೀಡಿ ಗೌರವಿಸ 
ಬೇಕಾದರೆ ಸಾಕಾಣೆ ಈ ಸ್ಟಾ ಮಾತ ಪ್ರ ಕಯ ಸಂಬಂಧ ಏನು? 
ಎಂದು ಕೇಳುವಂತಾಗುತ್ತದೆ. 


ಸಣ್ಣಸಾರಂಗೇಶ್ವರನು ಸಾರಂಗದೇವ ಅರ್ಥಾತ್‌ ಮಳೆಯ ಮಲ್ಲೇಶನ ತಮ್ಮನ 
ಮಗ (ಶಿವಸಂಗಪ್ಪಯ್ಯ)ನ ಮಗನೆಂದು ಹೇಳಿರುವುದರಿಂದ ಮಳೆಯ ಮಲ್ಲೇಶನಿಗಿಂತ 
ಎರಡು ತಲೆಮಾರು ಈಚೆ ಸಣ್ಣಸಾರಂಗೇಶ್ವರ ಇದ್ದಾನೆ. ಹಿಂದೆ ನೋಡಿದಂತೆ 
ಮಳೆಯ ಮಲ್ಲೇಶನ ಕಾಲ ಕವಿಚರಿತೆಕಾರರು ನಿರ್ಣಯಿಸಿದಂತೆ ಸುವಕಾರು ಕ್ರಿ.ಶ. 
1500 ಇಲ್ಲವೆ 15ನೆಯ ಶತವಕಾನದ ಉತ್ತರಾರ್ಧಃ. ಇಲ್ಲಿಂದ ಎರಡು ತಲೆವಕಾರು 
ಈಚೆ ಅಂದರೆ ಸ್ಥೂಲವಾಗಿ 16ನೆಯ ಶತವಕಾನದ ಮಧ್ಯಭಾಗದಲ್ಲಿ ಸಣ್ಣಸಾರಂಗೇಶ್ವರ 
ನಿದ್ದಾನೆ. ಹೆಚ್ಚು ಕಡಿಮೆ ಇದೇ ವೇಳೆಗೆ ವೀರಶ್ತೆ ಓವನಿಷ್ಠೆಯ ಹೆಸರಾಂತ ದೊರೆಯೊಬ್ಬ 
ಹರಪನಹಳ್ಳಿ-ಉಜ್ಜಯಿನಿ ಭಾಗದಲ್ಲಿ ಆಗಿಹೋಗಿದ್ದಾನೆ; ಆತನೇ ಬಸವಂತರಾಯ. 
ಈ ಬಸವಂತಭೂಪಾಲನ ಗುರು ಚೀವಾಳ ಎಂಬ ಚೀವಾಳ ಸಮಯ ಪ ಧ್ರೈವರ್ತಕ. 


16 ಸಾರಂಗಮಠಾಧೀಶ್ವ ರರು, ಪು. 13 ರಿಂದ 16 
1b RA 
18 ಕ.ಕ.ಚ.,ಸಂ.2, ಪು. 305. 


ಸಾರಂಗಮಠ ಇತಿಹಾಸ 119 


ಚೀವಾಳ ಸಮಯ ವೀರಶೆ ಓವ ವಿರಕ್ತ ವರ್ಗದ ಜಗದ್ಗು ರು ಪೀಠ ಸಂಪ್ರದಾಯ 
ಗಳಲ್ಲಿ (ಮುರುಗಾ ಸಮಯ, ಕುವಕಾರ ಸಮಯ ಎಂಬಂತೆ) ಒಂದಾಗಿದೆ.» ಬಸವ 
ಪ್ರಭು ಎಂಬ ಪರ್ಕಾಯನಾಮ ಹೊಂದಿರುವ ಈ ಚೀವಾಳನು ಮತ್ತು ಚಿತ್ರದುರ್ಗ 
ಬೃಹನ್ಮಠದ ಮುರಿಗೆ ಶಾಂತವೀರರು ಸಮಕಾಲೀನರಾಗಿದ್ದು, ಕಟ್ಟಿಗೆಹಳ್ಳಿ ಸಿದ್ಧ 
ಲಿಂಗನ (ಇವರ ಪರ್ಕಾಯ ನಾಮ ಕಟ್ಟಿಗೆಹಳ್ಳಿ ಸಂಗಮೇಶ್ವರ?) ಶಿಷ್ಯರಾಗಿದ್ದಾರೆ 
ಇಬ್ಬರೂ ಷಟ್ಸ್ಸ್‌ಲ ಶಿವಾಯಣ (ಸು. 1700), ಮಹಾಲಿಂಗೇಂದ್ರ ವಿಜಯ 
(1870) ಎಂಬ ಎರಡು ವೀರಶೈವ ಕಾವ್ಯಗಳಲ್ಲಿ ಈ ಗುರು-ಶಿಷ್ಯರುಗಳ ಚರಿತ್ರೆ, 
ಪರಸ್ಪರ ಸಂಬಂಧ ವಿವರಗಳು ಕಾಣಿಸಿಕೊಂಡಿವೆ. ಇವುಗಳಲ್ಲಿ “ಪಟ್ಟ ಲಶಿವಾಯಣ' 
ಹೇಳುವಂತೆ ಚೀವಾಳನ ಜನನ ಕಾಲ “ಆನಂದನಾಮ ಸಂವತ್ಸರದ ಕಾರ್ತಿಕ ವಕಾಸ' 
ವಾಗಿದ್ದು ಇದರ ತೇದಿ ಡಾ| ಕಲಬುರ್ಗಿಯವರು ಊಹಿಸುವಂತೆ ಕ್ರಿ.ಶ. 1615 
ಆಗಿದೆ. ಸುವಕಾರು ಈ ಕಾಲದಲ್ಲಿಯೇ ಹರಪನಹಳ್ಳಿಯ ಬಸವಂತರಾಯ ಹಾಗೂ 
ಸಣ್ಣ ಸಾರಂಗೇಶ್ವರ ಇದ್ದಾರೆ. 


ಹರಪನಹಳ್ಳಿಯನ್ನು ಬಸವಂತರಾಯ ಆಳುತ್ತಿದ್ದಾಗ ಚೀವಾಳಸ್ವಾಮಿ 
ಹತ್ತಿರದ ಅತ್ತಿಕಟ್ಟೆಯಲ್ಲಿ ಬಾಲಸಂಗ, ಮಲಯ ವಠಾದನೆ, ಮಂಟಿದಯ್ಮ, ಕೊಡೆ 
ಕಲ್ಲು ರಾಚ ಇವರಿಂದ ಪೂಜೆಗೊಳ್ಳುತ್ತಿರುತ್ತಾನೆ. ಆಗ ಈತನನ್ನು ಕರೆತರಲು 
ಕಟ್ಟಿಗೆಹಳ್ಳಿ ಸಿದ್ದಲಿಂಗರು ಬಸವಂತರಾಯನನ್ನು ಕಳುಹುತ್ತಾರೆ. ಆ ಪ್ರಕಾರ 
ಚೀವಾಳಸ್ವಾಮಿ ಮುಂದೆ ಕೆಲವು ದಿನಗಳಲ್ಲಿ ಹರಪನಹಳ್ಳಿಗೆ ಬಂದು ಶಿಖಾಸಹಿತ 
ಷಟ್‌ಸ್ಮಲ ಪಟ್ಟಾಭಿಷಿಕ್ತನಾಗಿ ಅರಸನಿಂದ ಉಡುಗೊರೆ ಸ್ವೀಕರಿಸುತ್ತಾನೆ. 


"ಷಟ್‌ಸ್ಕಲ ಶಿವಾಯಣ'ದಲ್ಲಿನ ಚೀವಾಳಸ್ವಾಮಿಯ ಈ ಕತೆಗೂ "ಸಾರಂಗ 
ಮಠಾಧೀಶ್ವರರು' ಹೇಳುವ ಸಣ್ಣಸಾರಂಗೇಶ್ವರನ ಕತೆಗೂ ಸಾಮ್ಯತೆ ಇರುವುದನ್ನು 
ಗುರುತಿಸಬಹುದು. ಹರಪನಹಳ್ಳಿಯ ದೊರೆಯನ್ನು ಸಣ್ಣಸಾರಂಗೇಶ್ವರ ಚೀವಾಳ 
ಸ್ವಾಮಿ ಇಬ್ಬರೂ ಕಂಡಿದ್ದಾರೆ. ಸಣ್ಣಸಾರಂಗೇಶ್ವರ-ಹರಪನಹಳ್ಳಿ ದೊರೆಯ 
ಭೇಟಿ ಆಕಸ್ಮಿಕವಾಗಿರದೆ ರಾಜಮರ್ಯಾದೆಯನ್ನು ಒಳಗೊಂಡಿದೆ, ಚೀವಾಳಸ್ವಾಮಿ 


19 ಚಿತ್ರೆದುರ್ಗ ಬೃಹನ್ಮಠದ ಮುರಿಗೆ ಶಾಂತವೀರರಿಂದ ಮುರುಗಾ ಸಮಯ, ಚೀವಾಳ 
ನಿಂದ ಚೇವಾಳ ಸಮಯ ಆದಂತೆ ಬಾಳೇಹಳ್ಳಿ ಸಿಂಹಾಸನದ ಕುಮಾರಸ್ವಾಮಿ 
(ಕುಮಾರ ಚೆನ್ನಬಸವೇಶ್ವರ)ಯಿಂದ ಕುಮಾರ ಸಮಯ ಕಾಣಿಸಿಕೊಂಡಿತೆ ? ಆದರೆ 
ಕುಮಾರಸ್ವಾಮಿ ಗುರುವರ್ಗದ ಸ್ವಾಮಿಯಾಗಿದ್ದು, ವಿರಕ್ತ ಸಮಯ ಸ್ಥಾಪನೆ ಹೇಗೆ? 
ಆಗ ಈ ಭೇದ ಇರಲಿಲ್ಲವೆ ? 

20 ಮುರಿಗೆ ಶಾಂತವೀರರ ಕೃತಿಗಳು, ಸಂ। ಎಸ್‌. ಶಿವಣ್ಣ, ಪೀಠಿಕೆಯಲ್ಲಿ (ಪು. ಳ) 

21 ಚೀವಾಳೆ ಸಮಯ, ಕರ್ನಾಟಕ ಭಾರತಿ, ಸಂ, 24, ಸಂಚಿಕೆ 4, ಪುಟ. 28 


120 ಸಾಧನೆ 


ಯಂತೆ ಸಾರಂಗ-ಚೀವಾಳ. ಇಬ್ಬರೂ ದೊರೆ ಬಸವಂತರಾಯನಿಂದ ಶಿಖಾ ಸಹಿತ 
ಉಡುಗೊರೆ ಚಿಡೆದವರಾಗಿದ್ದಾರೆ. "ಶಿಖಾನಿರೂಪ' ಎಂದು ಷಟ್‌ಸ್ಕಲ ಶಿವಾಯಣ 
ಹೇಳಿದರೆ; ಶಿಖಾಶೈಲಕಠಾರಿ' ಎಂದು ಒಂದು ಹೆಜ್ಜೆ ಮುಂದೆ ಹೋಗಿ “ಸಾರಂಗ 
ಮಠಾಧೀಶ್ವರರು' ಕೃತಿಯಲ್ಲಿನ ಹಸ್ತಪ್ರತಿಗಳು ಹೇಳುತ್ತವೆ.2೭ ಹಾಗಾದರೆ 
ಹರಪನಹಳ್ಳಿ ದೊರೆಯಿಂದ ಪೂಜೆಗೊಂಡ ಸಣ್ಣ ಸಾರಂಗೇಶ್ವರ-ಚೀವಾಳ ಅಭಿನ್ನರೆ ? 
ಎಂದು ಕೇಳುವ ಮನಸ್ಸಾಗುತ್ತದೆ. ಆದರೆ ಚೀವಾಳ ವಿರಕ್ತ ಪೀಠಕೆ  ಸಂಬಂಧಿಸಿದವ 
ನಾಗಿದ್ದರೆ, ಸಣ್ಣಸಾರಂಗೇಶ್ವರ ಮಳೆ ಬಾಗಿಯ ಉಜ್ಜಯಿನಿ ಪೀಠದ ಗುರು ವರ್ಗಕ್ಕೆ 
ಸಂಬಂಧಿಸಿದವನಾಗಿದ್ದಾನೆ. . ಇದನ್ನು ನೋಡಿದರೆ ಗುರು-ವಿರಕ್ತ ಭೇದ ಆಗ 
ಇರಲಿಲ್ಲವೆಂದೇ ತೋರುತ್ತದೆ. ಅಥವಾ ಚೀವಾಳ-ಸಣ್ಣ ಸಾರಂಗ ಭಿನ್ನ ವ್ಯಕ್ತಿಗಳಾ 
ಗಿದ್ದು, ಬಸವ ತಮ್ಮ ಪಾಲ ಇಬ್ಬರನ್ನು ಸಮನಾಗಿ ಗೌರವಿಸುತ್ತಿದ್ದನೆ ? ಎನ್ನ 
ಬೇಕಾಗುತ್ತದೆ. 


ಚೀವಾಳಸ್ವಾಮಿ ಸಂಚರಿಸಿದ ನೆಲೆಗಳೆಲ್ಲವೂ ಸಾರಂಗಮಠಾಧಿಪರು ಸಂಚರಿಸಿದ 
ನೆಲೆಗಳೇ ಆಗಿರುವುದು ಲಕ್ಷಿಸುವಂತಿದೆ. ಶ್ರೀಶೈಲ, ಹಂಪೆ, ಸಂಗಮ, ಹರಪನಹಳ್ಳಿ, 
ಉಜ್ಜಯಿನಿ ಮೊದಲಾದ ಮುಖ್ಯನೆಲೆಗಳನ್ನೊಳಗೊಂಡು ಮಕ್ಕೆ, ಕಾಶಿ, ಕುಂಭ 
ಕೋಣ, ಶಿವಗಂಗೆ, ಪಟ್ಟದಕಲ್ಲು, ಎಳಮಲೆ (ಆಲಮೇಲ) ಮೊದಲಾದ ನೆಲೆಗಳನ್ನು 
ಈ ನಿಟ್ಟಿನಲ್ಲಿ ಗಮನಿಸಬಹುದಾಗಿದೆ. ಎಲ್ಲದಕ್ಕೂ ಮುಖ್ಯವಾಗಿ ಉಜ್ಜಯಿನಿ 
ಹರಪನಹಳ್ಳಿಗಳಲ್ಲಿ ಬಸವಂತರಾಯನನ್ನು ಚೀವಾಳ-ಸಾರಂಗ ಇಬ್ಬರೂ ಕೂಡಿದ್ದಾರೆ. 
ಇದು ಉಜ್ಜಯಿನಿ ಪುರ ವೀರಶೈವ ಗುರು-ವಿರಕ್ತರ ಮುಖ್ಯನೆಲೆಯಕಾಗಿತ್ತು; ಬಸವಂತ 
ರಾಯ ಇಬ್ಬರನ್ನು ಷಾಲಿಸುತ್ತಿದ್ದನೆಂಬುದು ಹೊಳೆಯುತ್ತದೆ. 


ಚೀವಾಳಸ್ವಾಮಿ ಹರಪನಹಳ್ಳಿ ks ಬರುವ ಮುನ್ನ ಬಾಲಸಂಗೆ, ಮಲೆಯ 
ಮಾದನ, ಮಂಟೆದಯ್ಯ, ಕೊಡೆಕಲ್ಲು ರಾಚ ಮೊದಲಾದವರಿಂದ ಪೂಜೆಗೊಳು i 
ತ್ತಿದ್ದನೆಂಬ ವಕಾತಿದೆ. ಜೊತೆಗೆ, ಚೀವಾಳಸಾ ಮಿಗೆ ಷಟ್‌ಸ್ಕಲ ಪಟ್ಟವಾದುದಕ್ಕೆ 
ಬೇಸರ ತಾಳಿ ಯಕಾರೋ ಕೆಲವರು "ಬೇರೆ ಸಮಯ' ಮಾಡಿಕೊಂಡರೆಂಬ ವಿಚಾರವೂ 
'ಷಟ್ಸ್ಸ್‌ಲ ಶಿವಾಯಣ'ದಲ್ಲಿದೆ. ಈ ಎರಡು ಅಂಶಗಳು ಚೀವಾಳಸಾ ಮಿ ಚರಿತ್ರೆ 
ಯನ್ನು ಹೊಸದಿಕ್ಕಿನತ್ತ ಕೊಂಡೊಯ್ಯುತ್ತಿದ್ದು, ಚೀವಾಳ ಸಮಯಕ್ಕೆ ಪರ್ಕಾಯವಾಗಿ 
ಹುಟ್ಟಿಕೊಂಡ ಆ “ಬೇರೆ ಸಮಯ' ಯಾವುದು ? ಯಾರು ಆ ಬೇರೆ ಸಮಯ 
ದವರು ? ಎಂಬುದನ್ನು ಈಗ ವಿಚಾರಿಸಬಹುದಾಗಿದೆ. 


——— 


22 ಶಿಖಾ ಇದು ಸಿಕ್ಕಾ (ಮುದ್ರೆ) ಎಂದೂ, ಕೆ ಲ ಸೀಲ್‌ ಎಂದೂ ವಿದ್ವಾಂಸರ 
ಅಭಿಪ್ರಾಯ (ವಿವರಗಳಿಗೆ ಡಾ। ಕಲಬುರ್ಗಿಯವರ ಮೇಲಿನ ಲೇಖನ ನೋಡಿ) 


ಸಾರಂಗಮಠ ಇತಿಹಾಸ 121 


ಚೀವಾಳಸ್ವಾಮಿ ಸಂಚಾರದಲ್ಲಿ ಎರಡು ಗಮನಾರ್ಹವಾದ ಭಾಗಗಳಿವೆ : 
1) ಹರಪನಹಳ್ಳಿಗೆ ಬರುವವರೆಗಿನ ಘಟ್ಟ 2) ಹರಪನಹಳ್ಳಿಯಲ್ಲಿ ಪಟ್ಟವಾದ 
ಮೇಲಿನ ಘಟ್ಟ. ಈ ಭೇದವನ್ನು ನಾವು ಯಾಕೆ ಗುರುತಿಸಬೇಕಾಗಿದೆ ಎಂದರೆ, 
ಹರಪನಹಳ್ಳಿಗೆ ಬರುವ ಮುಂಚೆ ಚೀವಾಳಸ್ವಾಮಿಯ ಜೊತೆಗಿರಂವ ಬಹುತೇಕ ವ್ಯಕ್ತಿ 
ಗಳು ವೀರಶೈವರಾಗಿರದೆ ನಾಥಪಂಥದವರಾಗಿರುವುದು ಪ್ರಮುಖ ಕಾರಣವಾಗಿದೆ. 
“ಷಟ್ಸ್ಮಲ ಶಿವಾಯಣ' ಹೇಳುವ ಹಾಗೆ ಚೀವಾಳಸ್ವಾಮಿ ಜೊತೆಗಿರುವ ವ್ಯಕ್ತಿಗಳು 
15-16ನೇ ಶತವಕಾನದ ಕೊಡೇಕಲ್ಲ ಬಸವಣ್ಣ ಎಂಬ ನಾಥಸಿದ್ಧನ ಪರಿಸರದ ವ್ಯಕ್ತಿ 
ಗಳಾಗಿದ್ದಾರೆ. ಇವರಲ್ಲಿ ಬಾಲಸಂಗ ಅರ್ಥಾತ್‌ ಸಂಗಪ್ಪಯ್ಯ, ಕೊಡೆಕಲ್ಲು ರಾಚ 
ಅರ್ಥಾತ್‌ ರಾಚಪ್ಪಯ್ಯ ಕೊಡೇಕಲ್‌ ಬಸವಣ್ಣನ ಮಕ್ಕಳಾಗಿದ್ದರೆ, ಮಂಟೆದಯ್ಕ 
ಅರ್ಥಾತ್‌ ಮಂಟೇಸ್ವಾಮಿ ಕೊಡೇಕಲ್‌ ಬಸವಣ್ಣನ ನೇರ ಶಿಷ್ಯನಾಗಿದ್ದಾನೆ (ಮಲೆಯ 
ವಕಾದೇಶ್ವರನ ಬಗೆಗೆ ಅನುವಕಾನಗಳಿದ್ದಾಗಲೂ ಶಿಷ್ಕನೆಂದು ನಿರ್ಣಯಿಸಲು ಆಧಾರ 
ಗಳ ಕೊರತೆ ಇದೆ.) ಸ್ಥೂಲವಾಗಿ 15-16ನೇ ಶತವಣಾನಕ್ಕೆ ಸೇರುವ ಈ ವ್ಯಕ್ತಿಗಳು 
ಚೀವಾಳಸ್ವಾಮಿಯ ಪರಿಸರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಕುತೂಹಲಕಾರಿ 
ಯಾಗಿದೆ. 


ಸಾರಂಗಮಠ ಮೂಲತಃ ನಾಥಸಿದ್ದರ ಪೀಠವೆಂದು ಮೇಲೆ ನೋಡಿದ್ದೇವೆ, 
ಮುಂದೆ ಇದು ವೀರಶೈವಮಠವಾಗಿ ಪ್ರವರ್ತಿತವಾದರೂ ಸಿದ್ದ ಸಂಪ ಥ್ರ ದಾಯೆದ 
ಮುಂದಿನವರು ಈ ಮಠದತ್ತ ತಮ್ಮ ಎಳೆತವನ್ನು ಹೊಂದಿರುವಂತಿದೆ. ಆರಂಭ 
ದಲ್ಲಂತೂ ಸರಿಯೆ. ಮುಂದಿನ ಕಾಲದಲ್ಲೂ ಸಾರಂಗಪೀಠಸ್ಥ ರಲ್ಲಿ "ಸಿದ್ಧ' ಹೆಸರಿನ 
ಪೀಠಸ್ನರು ವಿಪುಲವಾಗಿ ಕಣ್ಣಿಗೆ ಬೀಳುವುದು ಅವರ ಸಿದ್ಧಸಂಪ್ರದಾಯದ ಜಲವನ್ನು 
ಸೂಚಿಸುತ್ತದೆಯೆ ? ಸಣ್ಣಸಾರಂಗೇಶ್ವರ ಮತ್ತು ಚೀಲಾಳ ಉಜ್ಜ ಯಿನಿ-ಹರಪನಹಳ್ಳಿ 
ದೊರೆ ಬಸವಂತರಾಯನಿಂದ ಸವಕ್ಮಾನಗೊಂಡ ಸಂದರ್ಭಗಳಿರುವಂತೆ, ಕೊಡೇಕಲ್‌ 
ಬಸವಣ್ಣನೂ ಉಜ್ಜಯಿನಿಯಲ್ಲಿ ದೊರೆಗೆ ಬೋಧೆಗೈದ ವಿವರಗಳಿವೆ. 
ಈ ಪರಿಮಲ ಬೊಧೆ ಕೇಳುತಲಿ 
ಆ ಪರಾಪರ ವಸ್ತು ಬಸವನು 
ವಿರೂಪವನು ತಾ ಕೊಂಡು ನಡೆದನು ಉಜ್ಜನಿಯ ಪಟ್ಟ ಕೆ ॥ 
ವ್ಯಾಪರಸ್ಕರು ಈರ್ವ ಬ್ರಾಹ್ಮರು 
ಆ ಪುರುಷೋತ್ತೆಮ ದೇವರಾಜನು 
ರೂಪು ಕಂಡಾಶ್ಚರ್ಯ ಪಾದಕೆ ಬಂದು ನಮಸ್ಕರಿಸೇ ॥23 
ಕೊಡೇಕಲ್‌ ಬಸವಣ್ಣನ ಚರಿತ್ರೆಯನ್ನು ಕಥಿಸುವ, ಕೊಡೇಕಲ್‌ ಬಸವನ 
ವಂಶಸ್ಥ ವೀರಸಂಗಯ್ಯ ಎಂಬಾತ ಬರೆದ (ಕ್ರಿ. ಶ. 1589) "ನಂದಿಯಾಗಮ ಲೀಲೆ 


23, ನಂದಿಯಾಗಮಲೀಲೆ, ಸಂ. 13, ಪ. 29 


122 ಸಾಧನೆ 


ಕಾವ್ಯದಲ್ಲಿನ ಈ ಪದ್ಯದಲ್ಲಿ ಉಜ್ಜನಿಯ ಪುರುಷೋತ್ತಮ ದೇವರಾಜನು ಉಜ್ಜನಿ 
ಹರಪನಹಳ್ಳಿ ಪ್ರದೇಶವಾಳುತ್ತಿದ್ದ ಬಸವಂತರಾಯ ಎಂಬಲ್ಲಿ ಸಂಶಯವಿಲ್ಲ. ನಮ್ಮ 
ಸಂಶಯವನ್ನು ಸಮರ್ಥಿಸುವಂತೆ ನಂದಿಯಾಗಮ ಲೀಲೆಯಲ್ಲಿ ಉಕ್ತವಾದಂತೆ 
ರಾಚೋಟಿ, ಸಂಗಮ, ಹಂಪೆ, ಕಲ್ಯಾಣ, ನಾಗಾವಿ, ಗಲಗ, ವಿಜಾಪುರ, ಕಂದಗಲ್ಲ 
ಇವೇ ಮೊದಲಾದ ನೆಲೆಗಳಲ್ಲಿ ಕೊಡೇಕಲ್‌ ಬಸವಣ್ಣ ಸಂಚರಿಸಿ ಬಾಳಿದ್ದರೆ, ತನ್ನ 
ಸಂಪ್ರದಾಯದ ಕೇಂದ್ರಗಳನ್ನು ಸ್ಥಾಪಿಸಿದ್ದರೆ ಸಣ್ಣಸಾರಂಗ, ಚೀಲಾಳ ಇಲ್ಲಿಯೇ 
ಸಂಚರಿಸಿದ್ದಾರೆ.3* ಇವುಗಳಲ್ಲಿ ಗಲಗ ಮತ್ತು ನಾಗಾವಿಗಳಲ್ಲಿ ಕೊಡೇಕಲ್‌ ಬಸವಣ್ಣನ 
ಸಂಪ್ರದಾಯದ ಕೇಂದ್ರಗಳು ಈಗಲೂ ತಮ್ಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, 
ಸಾರಂಗ-ಚೀವಾಳರ ಸಾರಂಗಮಠವಾಗಲೀ-ಚೀವಾಳ ಸಮಯದ ವಿರಕ್ತಮಠವಾಗಲೀ 
ಇಲ್ಲಿ ಇಲ್ಲದಿರುವುದು ಕೊಡೇಕಲ್‌ ಬಸವಣ್ಣನೇ ಸಾರಂಗ ಅರ್ಥಾತ್‌ ಚೀವಾಳ ಇರ 
ಬಹುದೆ ಎಂಬ ಅನುವಕಾನಕ್ಕೆ ಕಾರಣವಾಗುತ್ತದೆ. . ಆದರೆ ಈ ಊಹೆಗೆ ಇನ್ನೂ 
ಸಮರ್ಥನೆಗಳು ಬೇಕು. 


ಕೊಡೇಕಲ್‌ ಒಕ್ಕಣೆಯಲ್ಲಿ “ಅಶ್ವನಾಮ-ಆರೂಢಮಠ?” ಎಂದು ಬರುತ್ತದೆ. 
"ಕುದುರೆ ಮಠ' ಎಂಬ ಹೆಸರೂ ಕೊಡೇಕಲ್ಲ ಪೀಠಕ್ಕಿದೆ. ಇವುಗಳಲ್ಲಿ ಆರೂಢ 
ಎಂಬುದು ನಾಥಸಿದ್ದರ ಅವದೂತ ಪಠಾರ್ಗವನ್ನು ಸೂಚಿಸುತ್ತಿದ್ದರೆ, "ಅಶ್ವನಾಮ' 
ಕುದುರೆಯನ್ನು ಹೇಳುತ್ತಿದ್ದು,*! ಸಾರಂಗ ಎಂಬುದು ಕುದುರೆಯನ್ನು ಸೂಚಿಸುತ್ತಿರು 
ವುದೂ--ಇದು ಕೊಡೇಕಲ್‌ ಬಸವಣ್ಣ -ಸಾರಾಂಗಮಠ ಸಂಬಂಧವನ್ನು ಹೇಳುತ್ತದೆ. 
ಕೊಡೇಕಲ್‌ ಬಸವನ ಶಿಷ್ಯ ಪೀಠವಾದ ಗಲಗಿನಮಠ ಕೊಡೇಕಲ್‌ ಒಕ್ಕಣೆ ಜೊತೆಗೆ 
"ಮಳೆ ಬಗಿ' ಎಂಬ ಉಲ್ಲೇಖ ಹೊಂದಿದೆ. ಇದು ಸಾರಂಗಮಠ ಸೂಚಕ ಆಗಿದೆ. 
ಸಾರಂಗಮಠ ಚರಿತ್ರೆಯಲ್ಲಿ ಪಂಚವಣ್ಣಿಗೆ ಮಠದ ಪ್ರಸ್ತಾಪ ಬರುತ್ತದೆ. ಸಾರಂಗ 
ಮಠದ ಕುಷ್ಟಗಿಸೀಮೆಯ ಮರಿ ಕಾವಾರಿಸಿದ್ದ ದೇಶಿಕನಿಗೆ ಹೂಲಿ ಪಂಚವಣ್ಣಿಗೆ ಮಠದ 
ಕನೈೆಯನ್ನು ತಂದುಕೊಳ್ಳಲಾಗಿದೆ*:. ಕೊಡೇಕಲ್‌ ಬಸವಣ್ಣನ ಪತ್ನಿ ಮಹಾದೇವಮ್ಮ 
(ನೀಲಮ್ಮ) ಬಳ್ಳಿಗಾವೆ ಪಂಚವಣ್ಣಿಗೆಮಠದ ಸಿದ್ದಯ್ಯ-ಚನ್ನಮ್ಮರ ಮಗಳಂತೆ 


24. ವಿವರಗಳಿಗೆ ಮೇಲಿನ ಕಾವ್ಯ ನೋಡುವುದು 


41. ಕಾದ ಉಕ್ಕಿನ ಕುದುರೆಯನ್ನು ಕೊಡೇಕಲ್‌ ಬಸವ ಏರಿದ್ದಕ್ಕೆ ಈ “ಅಶ್ಚನಾಮ', 
“ಕುದುರೆಮಠ' ಬಂದಿದೆ ಎಂಬ ಅಭಿಪ್ರಾಯ ಕೊಡೇಕಲ್ಲವರದಾಗಿದೆ. ನನಗೇನೋ 
ಇದು ಸಾರಂಗ ಮಠ (= ಕುದುರೆ ಮಠ) ಸೂಚಕ ಎನಿಸುತ್ತದೆ 

42, ಸಾರಂಗ ಮಠಾಧೀಶ ರರು, ಪು. 11 


43. ನಂ. ಆ. ಲೀಲೆ, ಸಂ. 11, ಪ. 54 
("ಬಳ್ಳಿಗಾವಿಗೆ ಸುಜನ ಪಂಚಾವಣ್ಣಿಗೆಯ ಸಿದ್ದಯ್ಯ ಚನ್ನಮ್ಮನಾ ನಿಜದ ಗರ್ಭದಲ್ಲಿ 
ಜನಿಸಿ, ,,') 


ಸಾರಂಗಮಠ ಇತಿಹಾಸ 123 


ಸಾರಂಗಮಠ ಗುರುವರ್ಗದ ಮಠ (ಮಳೆ ಬಾಗಿ)ವಾಗಿದ್ದು, ಪಂಚವಣ್ಣಿಗೆ ಮಠ 
ಗುರುವರ್ಗದ ಗೃಹಸ್ಥ ಮಠವೇ ಆಗಿರುವುದು ಎರಡರ ರಕ್ತಸಂಬಂಧ ಸಹಜವಾಗಿದೆ. 
ಕೊಡೇಕಲ್‌ ಬಸವ ಪಂಚವಣ್ಣಿಗೆ ಮಠದ ಸಂಬಂಧ ವಕಾಡುವುದು ಈತ ಗುರುವರ್ಗದ 
ಜಂಗಮನೆ ? ಎಂಬ ಅನುವಕಾನ ಏಳುತ್ತದೆ. ನಂ. ಆ. ಲೀಲೆ ಹಾಗೂ ಕೊಡೇಕಲ್‌ 
ಸಾಹಿತ್ಯ ಕೂಡ ವಿಜಯನಗರ ಸರಸೆಟ್ಟಿ ಮನೆತನದ ಬಣಜಿಗನೆನ್ನುವುದು ನಮ್ಮ 
ಅನುವಕಾನವನ್ನು ಅಲುಗಿಸುತ್ತದೆ. ಹಾಗಾದರೆ ಗುರುವರ್ಗದ ಸಂಬಂಧ ಹೇಗೆ? 
ಅಂತೂ ಈ ಕುರಿತು ಶೋಧ ಮುಂದುವರಿಸಚೇಕಾಗಿದೆ. 


ಸಾರಂಗಮಠ ಗುರುವರ್ಗದ ಮಠ, ಚೀವಾಳೆ ಸಮಯ ವಿರಕ್ತಪೀಠ, ಕೊಡೇ 
ಕಲ್‌ ಮಠ ನಾಥಸಂಪ್ರದಾಯದ ಮಠಶ--ಹೀಗೆ ಇವು ಮೂರು ಬೇರೆ ಬೇರೆ ವರಾರ್ಗ 
ಗಳಾಗಿ ಇವತ್ತು ಒಡೆದು ಕಾಣುತ್ತಿದ್ದರೂ, ಒಂದು ಹಂತದಲ್ಲಿ ಈ ಮಠಾಧಿಪರಂ ನಾಥ 
ಸಂಪ್ರದಾಯದ ಸಿದ್ಧರಾಗಿದ್ದರು ಎಂಬುದು ಹೊಳೆಯುತ್ತದೆ. ಮಳೆಯ ಮಲ್ಲೇಶನಿಗೆ 
ಪೂರ್ವದಲ್ಲಿ ಸಾರಂಗಮಠ ಸಿದ್ಧರ ಮಠವಾಗಿಯೇ ಇತ್ತು, ಕುವಕಾರಸ್ವಾಮಿ ಎಂಬ 
ಬಾಳೇಹಳಿ 4 ಮಠಾಧೀಶನಿಂದ ಇದು ವೀರಶೆ ೈವಕ್ಕೆ ಹೊರಳಿದೆ. ಚೀವಾಳ ಸಮಯರ 
ಚೀವಾಳ ಹರಪನಹಳ್ಳಿಯಲ್ಲಿ ವಿರಕ್ತ ಪಟ್ಟ ಹೊಂದುವ ಮುಂಚೆ ಕೊಡೇಕಲ್‌ ಪರಿಸರ 
ನಾಥಸಿದ್ದನೇ ಆಗಿದ್ದಾನೆ. ಕೊಡೇಕಲ್‌ ಮಠವಂತೂ ಸರಿಯೆ, ಅದು ಆಗಲೂ ಈಗಲೂ 
ಸಿದ್ಧರ ಆರೂಢಮಠವಾಗಿಯೇ ಬೆಳಗುತ್ತಿದೆ. ಕಾಪಾಲಿಕರೆಂದರೆ ವಾಮಾಚಾರದ 
ಉಗ್ರಶೈವರೆಂದೇ ನಮ್ಮ ಭಾವನೆಯಾಗಿದೆ. ನಿಷ್ಠೆಯಲ್ಲಿ ಉಗ್ರತೆಯನ್ನು, ಯೋಗ 
ದಲ್ಲಿ ಹಠವನ್ನೂ (ಹಠಯೋಗ) ಮಾನಸಪೂಜೆಯನ್ನೂ ಹೊಂದಿದ ಗೌರವಾರ್ಹ 
ವರ್ತನೆಯ ವಿಶಿಷ್ಟ ಕಾಪಾಲಿಕರು ಮತ್ಸೆ 6೦ದ್ರ-ಗೋರಕ್ಷ-.ಸಾರಂಗ-ಕೊಡೇಕಲ್‌ ಬಸ 
ವಣ್ಣ ಆಗಿದ್ದರೆಂಬುದು ಅವರ ಚರಿತ್ರೆಯಿಂದ ತಿಳಿದುಬರುತ್ತದೆ. ಕಾಪಾಲಿಕರು 
ಎಂದಾಗ ಅಸಹ್ಯಭಾವನೆ ತೊರೆದು ಪೂರ್ವಗ್ರಹಪೀಡಿತ ದೃಷ್ಟಿಯಿಂದ, ಮುಕ್ತವಾಗಿ 
ಇವರನ್ನು ಅಭ್ಯಸಿಸುವ ಅಗತ್ಯ ಮತ್ತು ಹೊಣಿಗಾರಿಕೆ ನಮ್ಮ ಮೇಲೆ ಇದ್ದೇ ಇದೆ. 


ತೊಡರು ಕಾಲಿಗೆ ತೊಡವು 


ಕರುಳ ಕುಣಿಕೆಯಲ್ಲಿ 
ಅರಳುತ್ತಿರವ ಮೊಗ್ಗು, 

ಕಣ್ಣು ಬಿಟ್ಟ ಬಳಿಕವಷ್ಟೇ 

ಕಾದ ನೆಲದಲ್ಲಿ ಅಳುವ 

ತುಟಿಗೆ ಅಮೃತ ಸಿಂಚನ. 

ಎದೆ ಅರಳಿ 

ನಗುವ ಜೋಗುಳ 

ಕತ್ತರಿಸಿದರೂ ಬೇರ್ಪಡಿಸಲಾಗದ 
ಕರುಳ ಬಳ್ಳಿ 

ಹಾದಿಯುದ್ದಕ್ಕೂ 

ತೊಡರಾಗಿ ಕಾಲಿಗೆ 

ತೊಡವಾಗಿ ಸದಾ ಗಿಲಿಗಿಲಿ ಶಬ್ದ. 
ಒಮೆ 


ಅ 
ಮೃಗದ ಮಿಥುನವ 
ಕಂಡು ಕರುಬಿದವನು 
ಸ್ಥೈರ ವಿಹಾರದ 
ಆಲಿಂಗನದಲ್ಲೇ ಲೀನವಾದ 
ಹೆತ್ತ ಏಳನೂ 


125 


ಬೌದ ಹಾಗೂ ಜೈನ ದರ್ಶನಗಳ ತತ್ತ್ವ ವೈಶಿಷ್ಟ್ಯ: 
ಗ ಲ ಘೆ 
ಒಂದು ವಿವೇಚನೆ 


ಡಾ॥ ಟಿ. ಬಿ. ಬಸವರಾಜು 


ವೈದಿಕ ಪರಂಪರೆಯ ಅರ್ಥಹೀನ ಕರ್ಮದ ಆಚರಣೆ ಮತ್ತು ಸಂಕುಚಿತ 
ಧಾರ್ಮಿಕ ಬದ್ಧ ತೆಗಳಿಂದಾಗಿ ಐದನೆಯ ಶತವಕಾನದಲ್ಲಿ ಇಡೀ ಭಾರತೀಯ ತಾತ್ತ್ವಿಕ 
ಚಿಂತನೆಗೆ ಕತ್ತಲು ಕವಿದಿತ್ತು. ಧಾರ್ಮಿಕ ಕಂದಾಚರಣೆ, ಅಂಧಪ್ಪದ್ಧೆ, ಜಾತಿವ್ಯವಸ್ಥೆ, 
ಲಿಂಗಭೇದದ ಜೊತೆಗೆ ಸ್ತ್ರೀ ಶೋಷಣೆ ಮತ್ತು ಪುರೋಹಿತಶಾಹಿಯ ಪ್ರಾಬಲ್ಯ 
ಗಳಿಂದಾಗಿ ಇಡೀ ಭಾರತೀಯ ಸವಕಾಜ ತಲ್ಲಣಗೊಂಡಿತ್ತು ; 


ಇಡೀ ಭಾರತೀಯ ಸವಕಾಜದ ಬಹುಸಂಖ್ಯಾತ ಮುಗ್ದಜನರ ಭೀಭತ್ಸಬದುಕಾ, 
ಮೂಕಯನಾತನೆಗಳು, ವೈದಿಕ ಧರ್ಮದ "ಮತ್ತಿನ' “ಗತ್ತಿನ' ಕ್ರೂರತನಕ್ಕೆ ಸ್ಪಷ್ಟ 
ಸಾಕ್ಷಿಯಾಗಿತ್ತು! ಧಾರ್ಮಿಕ ಢಂಬಾಚಾರದ ಹೃದಯವೇ ಇಲ್ಲದ, ಶುಷ್ಕ ಶಾಸ್ತ್ರ 
ಪಂಡಿತರ, ಪುರೋಹಿತರ, ಸನಾತನವಾದಿಗಳ ಮೇಲಾಟಗಳು ಪರಾಕಾಷ್ಟೆಯನ್ನು 
ಮುಟ್ಟಿದ್ದವು ; 


ಈ ಸ್ಥಾಪಿತ ಧಾರ್ಮಿಕ ಮಂದಿ ಅಪ್ಪಿಕೊಂಡಿದ್ದ "ಧರ್ಮಪರಿಕಲ್ಪನೆ'ಯಲ್ಲಿ 
ಕೆಳಹಂತದ ಬಹುಸಂಖ್ಯುತರಿಗೆ ಸ್ಥಾನವಿರಲಿಲ್ಲ ಎನ್ನುವುದು ಒತ್ತಟ್ಟಿಗಿರಲಿ. ಅವರಿಗೆ 
ಈ ಜನ್ಮದಲ್ಲಿ ಮೋಕ್ಷವೇ ಇರಲಿಲ್ಲವೆನ್ನುವುದು ಬೇರೆವಕಾತು !! "ಕರ್ಮ'ವೆನ್ನುವುದರ 
ಹಿಂದಣ "ಮರ್ಮವನ್ನು ಅವಕಾಯಕ, ಆ--ವಿದ್ಯೆವಂಚಿತ ಸಮುದಾಯ ಆರಿಯು 
ವುದಾದರೂ ಎಲ್ಲಿ ಸಾಧ್ಯವಿತ್ತು? ! 


ಈ ಬರ್ಭರ ವ್ಯವಸ್ಥೆಯ ಪ್ರತಿರೋಧವಾಗಿ ವೇದಪ್ಪಾ ತ್ರವಕಾಣ್ಯವನ್ನು ಧಿಕ್ಕರಿಸಿ, 
ಸ್ವಾನುಭವ, ವೈಚಾರಿಕ ನೆಲೆಯ ಆಭಿವ್ಯಕ್ತಿ ಸ್ವಾತಂತ್ರ್ಯ. ಸ ಸಾಮರ್ಥ್ಯದ ಮೇಲೆ 
ನಂಬುಗೆ ಆತ್ಮವಿಶ್ವಾಸ. ತೀಡಿಹಾಕಿದ್ದ ವಕಾನವೀಯ ಮೌಲ್ಯಗಳ ಸಂಸ್ಥಾಪನೆಯ ನೆಲೆ- 
ಬೆಲೆಯನ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳ ಅವಿಷ್ಕಾರವಾಯಿತು. ಬಂಡಾಯ 
ಮನೋ ಪ್ರವೃತ್ತಿಯುಳ್ಳ ಈ ಧರ್ಮಗಳ ತತ್ತ್ವವಾಹಿನಿಯು ಜನಮನದಲ್ಲಿ 
ಕ್ಷಿಪ್ರಗತಿಯಲ್ಲಿ ಪ್ರಕಾಶಿಸತೊಡಗಿತು. ಈ ಭರತಖಂಡದ ಮೇಲೆ ಪ್ರಪ ಥಮ 


ಬಂಡಾಯ ಹೋರಾಟ ಕಟ್ಟಿದವರು ಬೌದ್ಧ ಮತ್ತು ಜೈನರು! 


ಬೌದ್ಧ ಹಾಗೂ ಜೈನ ದರ್ಶನಗಳ ತತ್ತ್ವವೈಶಿಷ್ಟ್ಯ 127 
(1) 

ಬೌದ್ಧ ಮತ್ತು ಜೈನ ಮತಗಳೆರಡೂ ವೇದ ಪ್ರಾವಕಾಣ್ಯವನ್ನು ಒಪ್ಪುವುದಿಲ್ಲ 
ಕಾರಣವಾಗಿ ಇವರನ್ನು ನಾಸ್ತಿಕರೆನ್ನುತ್ತಾರೆ ! ನಾಸ್ತಿಕರೆಂದರೆ ದೇವರ ಅಸ್ತಿತ್ವವನ್ನು 
ಒಪ್ಪದ ನಿರೀಶ್ವರವಾದಿ ಎಂದೇನಲ್ಲ ! ಹಾಗೆ ನೋಡಿದರೆ ಆಸ್ತಿಕರಾದ ಸಾಂಖ್ಯರೂ. 
ಮೀವಕಾಂಸಕರು ದೇವರ ಪರಿಕಲ್ಪನೆ (೮080601) ನಿರಾಕರಿಸುತ್ತಾರೆ. ಈ ಅರ್ಥ 
ದಲ್ಲಿಯೇ ವೇದ ಪ್ರಾವಣಣ್ಯವನ್ನು ಒಪ್ಪದವರನ್ನು ನಾಸ್ತಿಕರೆಂದು ವ್ಯಾಖ್ಯಾನಿಸ 

ಲಾಗಿದೆ. 


ಬೌದ್ಧಧರ್ಮವು ವಕಾನವೀಯತೆಯ ಪ್ರತೀಕ. ಅಲ್ಲಿ ದುರಾಚಾರಗಳಿಗೆ 
ಆಸ್ಪದವಿಲ್ಲ. ಅವಿಚಾರಗಳಿಗೆ ಇಂಬುಗೊಡುವ, ಎಲ್ಲವನ್ನೂ ಹಿಡಿದಿಡುವ ಸಾರ್ವ 
ಬೌಮ ಆತ್ಮ ತತ್ತ್ವದ ಸಂಸ್ಥಾಪನೆ ಬುದ್ಧನ ತಾತ್ತ್ವಿಕ ಜಾಯಾವಕಾನದಲ್ಲೇ 
ಕಾಣಸಿಗದು. ಆತ ವಿಚಾರ ಶೀಲತೆಯ ಪ್ರತಿನಿಧಿ... ಅತ ಅಜ್ಞಾನ ಎಂಬ ರೋಗ 
ಶಮನಕ್ಕೆ ಉದಿಸಿದ ವೈದ್ಯನೇ ಸರಿ! ಬುದ್ಧನ ಮೂಲ ಆಶಯವೇ ಜೀವನದಲ್ಲಿ 
“ದುಃಖ'ವೆಂಬ ಕೆಡುಕನ್ನು ಕಿತ್ತೊಗೆಯುವುದೇಃ ಪರಂತು ಕಾಣದ ಕಡೆ ಕೈ ತೋರಿಸಿ 
ಜನಸಾವರಾನ್ಮರಿಗೆ ಅರ್ಥವಾಗದ, ಬುರುಡೆ ತತ್ತ್ವ ಪುರಾಣ ಕೊಚ್ಚುವ ಖಾಲಿವಕಾತಿನ 
ಪಾಂಡಿತ್ಯ ಪ್ರದರ್ಶನವಲ್ಲ ! ಮೂಲತಃ ಆತ ಶುಷ್ಕ ವೇದಾಂತಿಯಲ್ಲ! 


ಬೌದ್ಧ ಹಾಗೂ ಜೈನ ಮತಗಳೆರಡೂ ಸ್ವತಂತ್ರ ಪ್ರಮಾಣಗಳ ಮೇಲೆ ಸ್ವತಂತ್ರ 
ವಕಾರ್ಗದಲ್ಲಿ ತಮ್ಮ ಚಿಂತನೆಯನ್ನು ಬಿತ್ತರಿಸಿ, ತಮ್ಮ ಧರ್ಮಗಳನ್ನು ಕಟ್ಟಿವೆ. 
ಜೈನಧರ್ಮವು ತೀರ್ಥಂಕರರ ಉಪದೇಶದ ಮೇಲೆ ನಿಂತಿದ್ದರೆ, ಬೌದ್ಧ ಧರ್ಮವು 
ಬುದ್ಧನೊಬ್ಬನ ಉಪದೇಶವನ್ನು ಅವಲಂಬಿಸಿದೆ. ಈ ಮಹನೀಯರ ಉಪದೇಶಗಳನ್ನೇ 
ಇವರ ಶಿಷ್ಕರು ಸಂಗ್ರಹಿಸಿ, ದಾಖಲಿಸಿದ್ದಾರೆ. ಇದು ಬಹಳಷ್ಟು ಮಟ್ಟಿಗೆ ಬುದ್ಧನಿಗೆ 
ಸೀಮಿತ ಎನಿಸಿದರೆ, ಜೈನ ತೀರ್ಥಂಕರರಲ್ಲಿ ಹಲವರು ವಿದ್ವತ್ಪೂರ್ಣವಾದ 
ಕೃತಿಗಳನ್ನು ರಚಿಸಿಯೂ ಇದ್ದಾರೆ. 


|. ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸುವುದರಲ್ಲಿ ಬುದ್ಧನು ಪ್ರಥಮನು ಪ್ರವಚನವೊಂದ 
ರಲ್ಲಿ ಶಿಷ್ಕರನ್ನುದ್ದೇಶಿಸಿ ಹೀಗೆ ನುಡಿದಿದ್ಧಾತೆ ; “ಆದ್ದರಿಂದ- ಬಿಕ್ಕುಗಳೇ- ನಿಮ್ಮಗಳ 
ಅಭಿಮತೆ ನೀವೇ ಮಾನ್ಮಮಾಡಿದ್ದು, ನೀವೇ ಅರಿತದು,” ನೀವೇ ಅರ್ಥಮಾಡಿ 
ಕೊಂಡದ್ದು, ಅಲ್ಲವೇ” “ಹೌದು, ಭಗವಾನ್‌”. ಮಜ್ಜಿದುನಿಕಾಯ 38 
ನೆಯ ಪ್ರವಚನ, 

2. Mrs. Rhys Davids : Buddhism—Page - 159 —ಈ ಹೊತ್ತಿಗೆ 
ಯಲ್ಲಿ ಬುದ್ಧ ಹೀಗೆ ಹೇಳಿದ್ದಾನ ಎಂದು ನಿರೂಪಣೆ ಮಾಡಲಾಗಿದೆ : “ನಾನು ಬೋಧಿ 
ಸಿರುವುದೂ ಇಷ್ಟೇ” ಬೋಧಿಸುವುದೂ ಇಷ್ಟೇ - “ಕೆಡಕು ಮತ್ತು ಅದರ ನಿವಾರಣೆ'. 


ಬೌದ್ಧ ಹಾಗೂ ಜೈನಮತಗಳೆರಡು ದೇವರನ್ನು ಸೃಷ್ಟಿಕರ್ತನೆಂದು ಒಪ್ಪು ' 
ವುದಿಲ್ಲ. ಬುದ್ದನು ದೇವರನ್ನು ಕುರಿತಂತೆ ವಕಾತನಾಡುವುದೇ ಇಲ್ಲ", “ಅವಚನಂ 
ಬುದ್ಧವಚನಂ' [ಅವಚನವೇ ಬುದ್ಧನ ವಚನವಾಗಿದೆ]. ತಂತ್ರ ಆಸ್ತಿಕನಲ್ಲದ ಅದ್ಭುತ 
ಅನುಭಾವಿಯಾಗಿದ್ದ ಬುದ್ದ ಪ್ರಾಪಂಚಿಕರ ಎದುರಲ್ಲಿ ಆಧ್ಯಾತ್ಮಿಕವಾದ ನಿಗೂಢ 
ತತ್ತ್ವಗಳನ್ನು ಚರ್ಚಿಸಲಿಲ್ಲ. ಅದರ ತಲೆಕೆಡಿಸಲಿಲ್ಲ! ಅತ ದೇವರನ್ನು ನಂಬದಿದ್ದರೂ 
ಇಡೀ ಜಗತ್ತಿನ ಸರ್ವಜೀವಿಗಳಲ್ಲಿ ದೇವರನ್ನು ಕಂಡಿದ್ದಾನೆ, ತನ್ಮೂಲಕ ಎಲ್ಲಾ 
ಜೀವಿಗಳನ್ನೂ ಗೌರವಿಸಿದ್ದಾನೆ. ಆತ ವಕಾನವೀಯ ಮೌಲ್ಯಗಳಿಗೆ ನೀಡಿದ ಪ್ರಾಮು 
ಖ್ಯತೆ. ಅಸಹಾಯಕರ, ನಿತ್ಯನಾರಕಿಗಳೆಂದೇ ಪರಿಗಣಿಸಿದ್ದ ಮುಗ್ಧರ ಬದುಕಿಗೆ ನೀಡಿದ 
ಹೊಸ ಬೆಳಕಿನ ತಾತ್ತ್ವಿಕ ಅಮೃತಸಿಂಚನ-- ! ಇದೇ ಬುದ್ಧ ದರ್ಶನದ ಉತ್ತಾಂಗ 


128 ಸಾಧನೆ 


ಜಾತಿ ಭೇಧ. ಲಿಂಗಭೇಧ, ಧರ್ಮಭೇದ -- ಇವುಗಳಿಗೆ ಅತೀತನಾಗಿ ಬುದ್ಧನು 
ವಕಾನವ ಕುಲ ಒಂದೇ ಎಂದು ಸಾರಿದ್ದಾನೆ. ವೈದಿಕ ಕಂದಾಚಾರಗಳನ್ನು, ವರ್ಣವ್ಯವಸ್ಥೆ 
ಯನ್ನು ತಿರಸ್ಕರಿಸಿ ಜರಿದಿದ್ದಾನೆ. ಇಡೀ ವಕಾನವ ಕುಲವನ್ನೇ ಮುಕ್ಕಿಬಿಡುವ ಈ 
ಪೈಶಾಚಿಕ ಪರಿಕಲ್ಪನೆಯ ನಿರ್ನಾಮಕ್ಕಾಗಿ ಬುದ್ಧ ಶ್ರೀಗಂಧದಂತೆ ತನ್ನನ್ನೇ ತೇದು 
ಕೊಂಡಿದ್ದಾನೆ. ಬುದ್ಧನ ಈ ಬಗೆಯ ಅನುಷ್ಕಾನ ಪ್ರಾಧಾನ್ಯ ತತ್ತ್ವ ಒಂದು ಬಿರುಗಾಳಿ 
ಯಂತೆ ಎದ್ದು ಹಿಂದೂ ಧಾರ್ಮಿಕತೆಯನ್ನು ಶುಭ್ರಗೊಳಿಸುವಲ್ಲಿ ಸಹಕಾಠಿಯಾದುದು 
ಗಮನಾರ್ಹ! ಈ ಗೋಚರ ಜಗತ್ತಿನಲ್ಲಿ ಎಲ್ಲಾ ರೀತಿ ಸ್ವಾರ್ಥಪರ ದೊಂಬರಾಟ 
ಗಳನ್ನೂ ಆಡಿ, ಕೊನೆಗೆ “ಹಗ್ಗನೋಡಿ ಹಾವೆಂದು ಭ್ರಮಿಸುವಂತೆ ಈ ಜಗತ್ತು ಮಿಥ್ಯ, 
ಅಧಿಷ್ಠ್ಕಾನವಾದ ಬ್ರಹ್ಮವೊಂದೇ ಸತ್ಮ”'ವೆಂದು ಬಿಡುವುದು ಸುಲಭ, ಜತೆಗೆ 
ಅದೊಂದು ಬಗೆಯ ಪಲಾಯನವಾದವೇ ಸರಿ! ಆದರೆ ಈ ಜಗತ್ತಿನಲ್ಲಿ ಅರ್ಥಪೂರ್ಣ 
ವಾಗಿ ಬದುಕಿ, ಸವಕಾಜದ ಮುಖ್ಯ ಪ್ರವಾಹಿನಿಯಲ್ಲಿ ಕೆಡುಕನ್ನು [EVIL] ಎದುರಿಸಿ, 
ತಾತ್ತ್ವಿಕತೆಯ ಪ್ರತಿಷ್ಠಾಪನೆ ಗೈಯುವುದು ಅಷ್ಟು ಸುಲಭ ಸಾಧ್ಯವಲ್ಲ! ಭಗವಂತನ 
ಹೆಸರಿನಲ್ಲಿ ಚಕ್ರವರ್ತಿ ಮತ್ತು ಪುರೋಹಿತ - ಈ ಈರ್ವರೂ ಭೋಗ ಜೀವನಕ್ಕೆ 
ಧರ್ಮವನ್ನು ಬಳಸಿಕೊಂಡದ್ದು, ಕರ್ಮ ಹಾಗೂ ಪುನರ್ಜನ್ಮ ಸಿದ್ಧಾಂತಗಳನ್ನು 
ಇವುಗಳಿಗೆ ಪೂರಕವಾಗಿ ಪೂರ್ವನಿಯೋಜಿತವಾಗಿ ಪ್ರಷ್ನಿಯಕಾಗುವಂತೆ ನೋಡಿಕೊಳ್ಳ 
ಲಾಗಿರುವ ವೈದಿಕ ಪರಂಪರೆಯಲ್ಲಿ ಅಪಾಯಗಳನ್ನೆದುರಿಸಿ, ಸತ್ಯವನ್ನು ದಿಟ್ಟವಾಗಿ 


ತಿ. ಇದೊಂದು ವಿವಾದಾತ್ಮಕ ಪರಿಕಲ್ಪನೆ ಎಂಬುದು ಮಹಾಜ್ಞಾನಿ ಬುದ್ಧನಿಗೆ ಗೊತ್ತಿತು. 
ಜತೆಗೆ, "ಇದರಿಂದ ಕೇವಲ ಸಮಯ ನಷ್ಟವೆಂಬ ನಂಬಿಗೆಯೂ ಇದ್ದೀತು !!. ಕೆಲ 
ವೇದಾಂತಿಗಳು ದೈವಾನುಭೂತಿಯು ಅನಿರ್ವಚನೀಯವೆಂದು ವ್ಯಾಖ್ಕಾನಿಸಿ, ದೇವರ 
ಬಗ್ಗೆ ಅಸಂಖ್ಯಾತ ಗ್ರಂಥಗಳ ರಚನೆಗೆ ತೊಡಗಿದ್ದು ವಿಪರ್ಮಾಸವಲ್ಲದೆ ಬೇರೇನು ? 


1, Dr. G. Srinivasan Essentials of Vedanta-p. 22 
(Bapco publication, 1974] 


ಬೌದ್ಧ ಹಾಗೂ ಜೈನ ದರ್ಶನಗಳ ತತ್ತ ವೈಶಿಷ 129 


ಎ ಲ ಲಕಿ 


ಸವಕಾ: ದಲ್ಲಿ ಸಾರುವುದು ಬುದ್ಧನಂತಹ ಛಾತಿಯುಳ್ಳ ಪರಿಪೂರ್ಣ ಸಾಧಕರಿಗೆ ವಾತ್ರ 
ಸಾಧ್ಯವೇನೋ! ಈ ನೆಲೆಯಲ್ಲಿಯೇ ಭಾರತದಲ್ಲಿ ವಕಾನವೀಯ ಮೌಲ್ಯಗಳ 
ಪುನರ ತ್ಥಾನವು ಬೌದ್ಧಧರ್ಮದಿಂದಲೇ ಸಾಧ್ಯವಾಯಿತು. 


ಸ ಪ್ರಯೋಗ ಶೀಲತೆಯಲ್ಲಿಯೇ ವೈದಿಕ ಧರ್ಮ ಪ್ರಾರಂಭಗೊಂಡು ಅದರ 
ನೆಲೆಯಲ್ಲಿಯೇ ಅದು ಸಾರ್ಥ್ಯಕ್ಕ ಕಾಣುವುದು: ಎಂದು ಸನಾತನವಾದಿಗಳು ಎಷ್ಟೇ 
ಬೊಬ್ಬೆ ಹೊಡೆದರೂ ಅದರ ಮೂಲ ಬೇರುಗಳಲ್ಲಿ ಎಲ್ಲರ ಹಿತ ಕಡೆಗಣಿಸುವ, ಜಾತಿ 
ಸ್ಕೈಯ ಜ್ಯೇಷ್ಠತೆ ಶ್ರೇಷ್ಠತೆಯನ್ನು ಪ್ರತಿಪಾದಿಸುವ ಭೇದವನ್ನು ಎತ್ತಿಹಿಡಿಯುವ 


ೀಷಣೆಯ ಮೂಲ ಪರಿಕಲ್ಪನೆಗಳಲ್ಲಿ ನಂಬಿಕೆ ತುಂಬಿರುವುದನ್ನು ಯಕಾರೂ 
ಅಲಕ್ಷಿಸುವಂತಿಲ್ಲ Wl 


(ii) 

ಜೈನಧರ್ಮವೂ ಸಹ ವೇದ ಪ್ರಾವರಾಣ್ಯ ಧಿಕ್ಕರಿಸಿ ತನ್ನದೇ ಆದ ಸ್ವತಂತ್ರ 
ವಕಾಣದ ಮೇಲೆ ಕಟ್ಟಲ್ಪಟ್ಟಿದೆ. ಜೈನರು ದೇವರನ್ನು ಸೃಷ್ಟಿಕರ್ತನೆಂದು 
ಒಪ್ಪ ವುದಿಲ್ಲ. ಆದರೆ, ಜಗತ್ತು ಸೃಷ್ಟಿಯಾದ ಬಗೆಗೆ ಅವರದೇ ಆದ ಸಿದ್ಧಾಂತವನ್ನು 
ಮಂಡಿಸುತ್ತಾರೆ. ಅದೇ ಅವರ “ಅಣುವಾದ'. ಬೌದ್ಧರು ಪ್ರತೀತ್ಯ ಸಮುತ್ತಾದ 
ಕನಿ ಮುಂದಿಟ್ಟರೆ, ಜೈನರು ಅಣುವಾದದ ಪ್ರಾಮುಖ್ಯತೆ ಕುರಿತು ಹೇಳುತ್ತಾರೆ. 
ಇವೆರಡೂ ಧರ್ಮಗಳೂ ಸೃಷ್ಟಿಸಿದ್ಧಾಂತದ ಬಗೆಗೆ ತತ್ತ್ವ ಪ್ರಪಂಚಕ್ಕೆ ಹೊಸ ಚಾಲನೆ 
ಯನ್ನೇ ನೀಡಿವೆ ಎಂದು ಧಾರಾಳವಾಗಿ ಹೇಳಬಹುದು. 


5 


sb (0417: ಶೆ ಕ ಬಗ ಜ್‌ 6 


2. Dr. Radhakrishnan The Hindu View of Life- 0-16 
[An Imprint of Harper Collins 
Publishers-New-Delhi, India-1993] 


3, ಜೈನ ಸಂಪ್ರದಾಯದ ಪ್ರಕಾರ ವರ್ಧಮಾನ ಮಹಾವೀರ ಈ ಧರ್ಮದ ಪುನರುಜ್ಜೀವಕ; 
ಪರಂಪರೆಯಲ್ಲಿ 24 ನೆಯ ತೀರ್ಥಂಕರ. 
ಸಮ್ಯಕ್‌ ಜ್ಞಾನ [ಆರ್ಯ ಸತ್ಯಗಳನ್ನು ಅರಿಯುವಿಕೆ] 
ಸಮ್ಮಕ್‌ ಸಂಕಲ್ಪ [ದೃಢ ನಿಶ್ಚಯ] 
ಸಮ್ಯಕ್‌ ವಚೆನ [ಸತ್ಯವಚನ] 
ಸಮ್ಯಕ್‌ ಕರ್ಮಾಂತೆ [ಹಿಂಸೆ, ದ್ರೋಹಗಳಿಂದ ಹೊರತಾದ ಕರ್ಮ] 
ಸಮ್ಯಕ್‌ ಜೀವನ [ನ್ಯಾಯದ ಬದುಕು] | 
ಸಮ್ಯಕ್‌ ವ್ಯಾಯಾಮ [ಒಳೆ ಗ ಯದರ ಗಳಿಕೆ ಯತ್ನ] 
ಸಮ್ಮಕ್‌ ಸ್ಕೃತಿ [ಚಿತ್ತ ಶರೀರಗಳ ಅಶುಚಿ, ಅನಿತ್ಯಗಳ ಅರಿವು] 
ಸೆಮ್ಯಕ್‌ ಸಮಾಧಿ [ನೆ ಓಸರ್ಗಿಕ ಏಕಾಗ್ರತೆ] 


Km TE oi 


CO, 


130 ಸಾಧನೆ 


ಜೈನರು ದೇವರನ್ನು ನಿರಾಕರಿಸಿದರೂ ದೈವೀತನವನ್ನು ಒಪ್ಪುತ್ತಾರೆ. ಕೇ 
ಜ್ಞಾನಿಯಾದ ಜಿನನು ಸರ್ವಜ್ಞನೆಂದು ಉದ್ದೋಷಿಸುತ್ತಾರೆ. ಅರ್ಥಾತ್‌ ಕೇ 
ಜ್ಞಾನವನ್ನು ಹೊಂದಿ ತೀರ್ಥಂಕರ ಮಟ್ಟಕ್ಕೇರಿದ ಸಾಧಕ ದೈವದ ಎ 
ಗುಣಗಳನ್ನೂ ಹೊಂದಿರುತ್ತಾನೆ ಎಂಬ ತಾತ್ತ್ವಿಕ ತಾತ್ಪರ್ಯದಲ್ಲಿ ನಂಬಿಕೆ ಇಡುತ್ತಾಕ 
ಬುದ್ಧನೂ ಸಹ ನಿರ್ವಾಣವನ್ನು ಒಪ್ಪುವ ಮೂಲಕ ಸಾಧಕ ದೈವೀಗುಣಗಳ ಆ ಸಾ 
ಎಂಬ ವಿಚಾರವನ್ನು ಒಪ್ಪಿದ್ದಾನೆ. 


ಜೈನರು ಕೆಡುಕಿಗೆ [೫1711] ದೇಹ ಮತ್ತು ಮನಸ್ಸುಗಳನ್ನುಕಾರಣವರಾಡಿ, 
ಹಾಗೂ ಮನಸ್ಸಿಗೆ ಸವಕಾನಸ್ಥಾನ ನೀಡುತ್ತಾರೆ. ಈನೆಲೆಯಲ್ಲಿಯೇ ಜೈನಧಮ [ 
ದೇಹ ಹಾಗೂ ಮನಸ್ಸಿಗೆ ಕಠಿಣ ಸಾಧನೆಯನ್ನು ವಿಧಿಸಲಾಗಿದೆ. ಆದರೆ, ಭೌದ್ವಧರ್ಮ 
ಜೆ ೈನರಂತೆ ಅತಿರೇಕದ ಪರವಠಾವಧಿಯಕಾದ ಕಠಿಣದಂಡನೆಯನ್ನು ವಿಧಿಸಲಿಲ್ಲ! | 


ಜೈನದರ್ಮದಲ್ಲಿ ವರ್ಣವ್ಯವಸ್ಥೆಗೆ ಸ್ಥಳವಿಲ್ಲ. ವೈದಿಕ ಕರ್ಮಾ 
ಪ್ರಚೋದಿತವಾದ ಯಜ್ಞ ಯಕಾಗಾದಿಗಳನ್ನು ಭೌದ್ವರಂತೆ ಜೆ ಶೈ ನರೂ ತಿರಸ್ಕ 
ಇಲ್ಲೊಂದು ಸೂಕ್ಷ್ಮ ವಿಶಿಷ್ಟತೆಯೆಂದರೆ ಬೌದ್ದ ಮತ್ತು ಜೈನ ಧಮ 
ಮೇಲುನೋಟಕ್ಕೆ ನಿರಾಶವಾದವನ್ನು ಬೋಧಿಸಿದಂತೆ ಮತ್ತು ವೈರಾಗ್ಯಕ್ಕೆ 
ದನೆ ಕೊಟ್ಟಂತೆ ತೋರುತ್ತವೆ. ಆದರೆ, ಅಂತರಂಗದಲ್ಲಿ ವಕಾನವ ಜೀವನವ 
ಹಸನುಗೊಳಿಸುವ, ಸಾಧನೆಗಳ ಮೂಲಕ ವಠಾನವ ಪೂರ್ಣತೆಯನ್ನು ಧಿಸು 
ನಂಬುಗೆಯನ್ನು ಹೊಂದಿವೆ. ಮಾನವನು ಸರ್ವದುಃಖಗಳಿಂದ ನಿವೃತ್ತಿಯ 
ಪರಿಪೂರ್ಣವಾದ ಸುಖ-ಶಾಂತಿಯನ್ನು ಹೊಂದುವ ಸಾಧ್ಯತೆಯ ಬಗ್ಗೆ ವ 
ಎಶ್ವಾಸವನ್ನು ಹೊಂದಿವೆ ಆಂತರ್ಯದಲ್ಲಿ ಇವೆರಡೂ ಧರ್ಮಗಳೂ ಉದಾ 
ಆಶಾವಾದದ ದಿವ್ಕವಾಹಿನಿಯರಾಗಿವೆ. | 


(iii) 
ಅತ್ಯುನ್ನತ ಸಾಧನೆಗೆ ಬೌದ್ದ ಧರ್ಮವು ಆರ್ಯ-ಅಷ್ಟಾಂಗಿಕ ಮಾರ್ಗವನ 
ತಿಳಿಹೇಳುತ್ತದೆ, ಅಷ್ಟಾಂಗ ವಕಾರ್ಗಗಳನ್ನು ಹೀಗೆ ಹೇಳಬಹುದು :- 
ಅತ್ಯುನ್ನತ ಸಾಧನೆಗೆ "ಜ್ಞಾನ' ಆವಶ್ಯಕ. ಆದರೆ ಬುದ್ಧನ ಪ್ರಕಾರ 
ಬಗೆಯ ಜ್ಞಾನವು ಸ್ಪಷ್ಟವೂ, ನಿಖರವೂ ಆಗಿ, ಯಥಾರ್ಥವಾಗಿ ಬದುಕಿನಲ್ಲಿ ಹೆ. 
1. ಜೈನ ಧರ್ಮದಲ್ಲಿ "ಕೇವಲ ಜ್ಞಾನವನ್ನು ಪಡೆಯುವುದೇ ಸಾಧಕನ ಆತ್ಮಂತಿಕ 1 


ಸಾರ್ಥಕತೆ. ಕೇವಲ ಜ್ಞಾನ ಹೊಂದಿದ ಸಾಧಕ ಸರ್ವಜ್ಞ, ರಾಗದ್ದೇಷರ! 
ಲೋಕಪೂಜ್ಕ ಅಲ್ಲದೆ, ಪರಮೇಷ್ಠಿ, ವೀತರಾಗೆ. ಜಿನ ತೀರ್ಥಂಕರ” ಮುಂ 


ಬೌದ್ಧ ಹಾಗೂ ಜೈನದರ್ಶನಗಳ ತತ್ತ _ವೈಶಿಷ 131 


ಷ್‌ 


'ಹೊಮ್ಮಬೇಕಾದರೆ ಅದು ಸ್ವಂತಿಕೆಯಿಂದ ಸಾಧಿತವಾಗಿರಬೇಕು, ಅಂತರ್ಬೋಧೆಯ 

ವೆ ದಿಕರು ಹೇಳುವ ಅತ್ಮ ಸಾಕ್ಷಾತ್ಕಾರವಲ್ಲ !] ಅಡಿಪಾಯದ ಭದ್ರತೆ ಹೊಂದಿರ 
ಬೇಕು. ಇಲ್ಲಿ ಚಂತರ್ಮೋದ ನಂದರೆ ಯಣವುದೇ ಭೌ ದ್ರಿಕಶ್ರ ದೈಯಲ್ಲ! ಅದನ್ನು 
'ಮೀರಿ ಹೆಚ್ಚಿನದಾಗಿರುವುದು! ಅದು ಬದುಕಿನಲ್ಲಿ ಅನುಭವಕ್ಕೆ ಪರಿವರ್ತಿತವಾಗಿರ 
'ಬೇಕು. ಪಡೆದುಕೊಂಡ ಈ ಬಗೆಯ ಸಮ್ಯಕ್‌ ಬೋಧೆಯನ್ನು ಬೌದ ದರ್ಶನವು 
ಪ್ರಜ್ಞಾ' ಎಂದೇ ಕರೆದಿದೆ. y 


ಜೀವ ವಿರೋಧಿಯಾದ ಯಾವುದೇ ನಿಲುವನ್ನು ಸಾರಾಸಗಟಾಗಿ ಕಿತ್ತೊಗೆಯುವ 
ಬುದ್ಧನು “ಅತಿರೇಕಗಳ' ಬಗ್ಗೆ ಜಿಗುಪ್ಸೆ ಪಡುತ್ತಿದ್ದನು. ವಿಷಯಾಸಕ್ತ ಕೊಳಕು 
ಬದುಕಿನ ಅತಿರೇಕಗಳ ಬಗೆಗೆ ಎಚ್ಚರಿಸುವ ಆತ, ಬದುಕಿನ ಸಾರ್ಥಕ ಉದ್ದೇಶದ 
| ಸರಿನಲ್ಲಿ ಯಾವುದೇ ರೀತಿಯಲ್ಲಿ ದೇಹವನ್ನು ಅತಿಯಕಾಗಿ ದುಡಿಸುವ ಅಸಹಜ 
ಪ್ರದಾಯಕ ಕ್ರಮಗಳನ್ನು, ನಿಯಮಗಳನ್ನೂ ತಿರಸ್ಕರಿಸುತ್ತಾನೆ. ಬೆಂಕಿ 
ಬಿದ್ದಿ ರುವ ಮನೆ ಕಂಡಾಗ ನಾವು ತತ್‌ಕ್ಷಣ ವಕಾಡಬೇಕಾದ ಪ್ರಥಮ ಕರ್ತವ್ಯವೆಂದರೆ, 
ಆ ಮನೆಯಲ್ಲಿ ಬೆಂಕಿಗೆ ಸಿಲುಕಿದವರನ್ನು ಪಾರುವಾಾಡುವುದು.. .ಅಲ್ಲವೇ ? ಅದನ್ನು 
ಬಿಟ್ಟು ವೈದಿಕ ಸಂಪ್ರದಾಯದಂತೆ, ಬೆಂಕಿ ಕಂಡ ತತ್‌ಕ್ಷಣ, ಈ ತ್ಸ, ಸ್ವರೂಪ 
ರಬಹುದು... 1 ಇದು ಅದ್ಯಂತಿಕವೇ...? ಇದು ಆದಿಭೌತಿಕವೇ...1 ಅಥವಾ 
ಔೌರವಾರ್ಥಿಕವೇ...?! ಎಂದು ವೇದಾಂತದ ಜಿಜ್ಞಾಸೆಯಲ್ಲಿ ನಿಂತುಬಿಟ್ಟ ಘಿ ಆ ಬೆಂಕಿ 
ಯಲ್ಲಿ ಸಿಲುಕಿದವರ ಪಾಡೇನು... ಎಂದು ವ್ಯಂಗ್ಯವಾಗಿ ವೈದಿಕರ ಬೂಟಾಟಿಕೆಯ 
ವೇದಾಂತವನ್ನು ಬಯಲಿಗೆಳೆಯುವ ಬುದ್ಧ ವಾರಣಾಸಿಯ ತನ್ನ ಪ್ರವಚನದಲ್ಲಿ 
ಹೇಳಿರುವ ಮಾತುಗಳು ಮನನೀಯ ; ಆತನ ತಾತ್ತ್ವಿಕತೆಯನ್ನು ಧ್ವನಿಸುವ ವಕಾತು 
ಗಳು ತಥ್ಯ ಹೀಗಿವೆ...'ಬಿಕ್ಕುಗಳೇ....ಧಾರ್ಮಿಕ ಜೀವನ ನಡೆಸುವವನು ದೂರವಿಡ 
ಬೇಕಾದ ಎರಡು ಅತಿರೇಕಗಳಿವೆ...ಆಸೆ ಭೋಗಗಳಿಗೆ ಮೀಸಲಾದ ಸುಖದ ಬದುಕು 
ಒಂದು. ಅದು ತುಚ್ಛವಾದದು, ಅನುದಾತ್ತವಾದದ್ದು, ಆಧ್ಯಾತ್ಮಿಕವಲ್ಲದ್ದು. 
ಅನರ್ಹ್ಮವಾದದ್ದು, ಅಸತ್ಯವಾದದ್ದು ; ಇನ್ನೊಂದು ದೇಹ ದಂಡನೆಯ ಸತ 
ಅದು ವಣ್ಣ್ಲ ನವಾದದ್ದು, ಅನರ್ಹ ಹಾಗೂ ಮಿಥ್ಯವಾದದ್ದು ಎಂದು ಎಚ್ಚರಿಸುತ್ತಾ 
ಬುದ್ರನೂ, ಹೀಗೆ ಮುಂದುವರಿಯುತ್ತಾನೆ.' ... ಪೊರ್ಣನಾದವನು, ಓ...ಬಿಕ್ಕು 
ಗಳೇ, ಈ ಎರಡೂ ಅತಿರೇಕಗಳಿಂದಲೂ ದೂರವಿರುತ್ತಾನೆ, ಅವೆರಡರ ನಡುವೆ 
ಇರುವ ದಾರಿಯನ್ನು ಕಂಡಂಕೊಂಡಿದ್ದಾನೆ. ಆ ದಾರಿಯು ಕಣ್ಣು, ಮನಸ್ಸುಗಳನ್ನು 
ನೆಳಗಾತ್ತೆದೆ... ವಿಶ್ರಾಂತಿ, ಜ್ಞಾನ, ಬೋಧೆ, ನಿರ್ವಾಣಗಳಿಗೆ ಒಯ್ಯ್ಯೂತ್ತದೆ'.! 


ಬಾದ್ರನು ಸದಾ ಪ್ರೇಮವತ್ತಲ. ಹೃದಯ ಪೂರ್ವಕವಾದ ಪರಿಶುದ್ಧ 
ಕ್ರೇವಾವೇ ಶಾಂತಿಗೆ, ವಕಾನವ ಕುಲದ ಸಾರ್ಥಕತೆಗೆ ನಾಂದಿ ಎಂದು ತಿಳಿದಿದ್ದ ವನು. 


1 ಮಹಾವಗ್ಗ1-i- ' 


132 ಸಾಧನೆ 


ಆತನ ನೀತಿ ಸೂಕ್ತಗಳಲ್ಲಿ ಅವನ ಹೃದಯದ ಔದಾರ್ಯವನ್ನು ನಾವು ಕಾ 
ದಾಗಿದೆ. ಕೆಲವನ್ನು ಉದಾಹರಿಸಬಹುದು. | 


“ಯಾವ ಜೀವಿಯನ್ನೂ ಕೊಲ್ಲಬಾರದು” 
“ತನಗೆ ನೀಡದುದನ್ನು ಸ್ವೀಕರಿಸಬಾರದು” 
“ಸುಳ್ಳು ಹೇಳಬಾರದು” 


“ದ್ವೇಷದಿಂದ ದ್ವೇಷ ಎಂದೂ ಆರದು...ಪ್ರೀತಿಯಿಂದ ದ್ವೇಷ ಆರುತ್ತ 
ಇದೇ ಅದರ ಸ್ವಭಾವ” | 


“ನಾವು ಸಂತೋಷದಿಂದ ಬಾಳೋಣ, ನಮ್ಮನ್ನು ದ್ವೇಷಿಸುವವರನ್ನು 8 
ದ್ವೇಷಿಸದೆ ಇರೋಣ : ನಾವು ದ್ವೇಷಮುಕ್ತರಾಗಿ ಬಾಳೋಣ” 


“ಕೋಪವನ್ನು ಪ್ರೀತಿಯಿಂದ ಗೆಲ್ಲಬೇಕು; ಕೆಡುಕನ್ನು ಒಳಿತಿನಿಂದ ಗೆಲ್ಲಲಿ 
ದುರಾಸೆಯನ್ನು ಔದಾರ್ಯದಿಂದ ಗೆಲ್ಲಬೇಕು: ಸುಳ್ಳನ್ನು ಸತ್ಯಃ 
ಗೆಲ್ಲಬೇಕು”... ತ 


ಬೌದ್ದ ಧರ್ಮದ ಮತ್ತೊಂದು ಕೊಡುಗೆಯೆಂದರೆ ಅದು ಸ್ತ್ರೀಯರನ್ನು ಗೌರವಿಸಿ 
ಸ್ತ್ರೀ ಸಮುದಾಯದ ಧಾರ್ಮಿಕ ಭಾವನೆಗೆ "ಬೌದ್ದ ಧರ್ಮವು ಹೊಸ ಆಯಕಾಮನ 
ನೀಡಿತೆನ್ನಬೇಕು. ಹೊಸ ಧರ್ಮದ ಅಭಿವೃದ್ಧಿಗೆ ಸ್ತ್ರೀಯರು ವಹಿಸಿದ ॥ 
ಅಭಿನಂದನಾರ್ಹ, ಅವರ ಕ್ರಿಯಾಶೀಲ ಪಾತ ಶೈವನ್ನು ಎಂದಿಗೂ ಮರೆಯಲಾಗ 
ಇದು ಬೌದ್ದ ಧರ್ಮದ ಜನಪ್ರಿಯತೆಯ ದೊ ನತಕವೂ ಹೌದು! ಪ ುತದ್ದೇೇ 
ಬೌದ್ಧ ಧರ್ಮಕ್ಕೆ ಅಭೂತಪೂರ್ವ ಕೊಡುಗೈದಾನ, ಸ್ತ್ರೀಯರಿಂದ ee 
ಹರಣೆಯೊಂದರಿಂದ ಇದನ್ನು ಸಾಂಕೀತಿಕವಾಗಿ ಪುಷ್ಮೀಕರಿಸಬಹುದು. ಬು 
ಶಿಷ್ಯರು ಸಾವತ್ತಿಗೆ ಬಂದಾಗ ಅವರಿಗೆ ಬೃಹತ್‌ ಪ್ರವಕಾಣದಲ್ಲಿ ಜೀವನಕ್ಕೆ ಆ 

ವಸ್ತುಗಳನ್ನು ನೀಡಲು ಸಾವತ್ತಿಯ ಸದ್ಗ ಎಹಿಣಿ ಕೆಳವರ್ಗದ ಶ್ರೀಮಂತ ವ 
ವಿಶಾಖ ಎಂಬುವವರು ಅಸೆಪಟ್ಟು ಸಮ್ಮತಿ pa ಬುದ್ಧನ ಬಳಿ ನಡೆದು 8 
ಬಿನ್ನವಿಸಿಕೊಂಡಳು : “ನಾನು ಬದುಕಿರ ರುವ ತನಕ ಇದು ನನ್ನ "ಆಸೆ ತಂದೆ; 
ವರ್ಗಕ್ಕೆ ಮಳೆಗಾಲದಲ್ಲಿ ಉಡುಪುಗಳನ್ನು ಪೂರೈಸುತ್ತೇನೆ. ಇಲ್ಲಿಗೆ ಬರುವ ಅಪ 
ಭಿಕ್ಕು ಗಳಿಗೆ ಆಹಾರ ನೀಡುತ್ತೇನೆ. ಕಾಯಿಲೆಯಕಾದ ಸೋದರರಿಗೆ, ಈ ವಹಾರ್ಗ 
ಹೋಗುವ ಎಲ್ಲರಿಗೂ ಪ್ರತಿದಿನ ಅನ್ನದಾನ ವಕಾಡುವೆ, ಸನಾ ಸಿನಿಯರಾದ 


೬ ತ ಈ ನೀತಿ ಸೂಕ್ತಿಗಳು ಐ. ಲ. ದತ್ತ ಅವರ "CIVILISATION 
THE BUDDHIST AGE’ ಗ ೦ಫವನ್ನು ಅಧರಿಸಿವೆ. 


ಬೌದ್ಧ ಹಾಗೂ ಜೈನದರ್ಶನಗಳ ತತ್ತ ವೈಶಿಷ 133 


ಇತ ಡ್‌ ವೆವ ಬ ಮವ 
ೈ ಸ್ನಾನವಸನ ಕೊಡುವೆನು, ಇದು ನನ್ನ ಆಸೆ, ತಂದೆಯೇ...ಕೃಪೆ 


4 IV 
ಜೈನಧರ್ವಾವು ಆತ್ಮವನ್ನು ಒಬ್ಬದ್ದರೆ, ಬೌದ್ಧ ಧರ್ಮವು ಆತ್ಮನಲ್ಲಿ ನಂಬಿಕೆ 
ಿಲವೆನ್ನುವುದು ಸರಿಯಷ್ಟೇ. ಜೈನರು 'ಚೇತನೋ ಲಕ್ಷ್ಯನೋ ಜೀವಃ' 
ವರು. ಬೌದ್ಧರು ಜೀವವು ಪಂಚಸ್ಕಂದಗಳ ಸಂಘಾತವೆನು ತ್ತಾರೆ. ತಾನು 
ಪ್ರಶಿಪಾದಿಸುದ ಸಂಘಾತಗಳಿಗೆ ಆಧಾರವಾಗಿ ಬುದ್ಧನು ಪಂಚಮಹಾ 
ಲಿ ನಾಲ್ಕನ್ನು ವಕಾತ್ರ ಸ್ವೀಕರಿಸುತ್ತಾನೆ ಇವೆಲ್ಲವೂ ಭೌತಿಕ ಹಾಗೂ 
ಕವಾಗಿ ಲಭ್ಯವಿರುವಂತವು. ಅವ ಪೃಥಿ. pe ಅಗ್ನಿ ಮತ್ತು ವಾಯು. 
| ರುದಾದ ಆಕಾಶವನ್ನು ಬುದ್ಧ ನಿರಾಕರಿಸಿದ್ದಾನೆ. ಕ್ರಿಯಾಶೀಲವಾಗಿರುವ 
; ಈ ನಾಲ್ಕು ಭೂತಗಳು ವಿಶಿಷ್ಠ ರೀತಿಯಲ್ಲಿ ಸಂಘಟಿತಗೊಂಡಿರುತ್ತವೆ. 
ನಸ್ತು ಎನ್ನುವುದೂ ಇವುಗಳ ಆಧಾರದಿಂದುಂಟಾಗುವ ಒಂದು ಕ್ರಿಯೆಯೇ ಆಗಿದೆ. 
3 " ಬುದ್ರನ ಪ್ರಕಾರ ಆತ್ಮವೆನ್ನುವುದು ಭೌತಿಕ ಮತ್ತು ವರಾನ ನಸಿಕ ಅಂಶಗಳ 
ತ್ರಕ್ಕೆ ಇಟ್ಟಿರುವ ಕೇವಲ "ನಾಮ' ವಠಾತ್ರ! ಭೌತಿಕ ಮತ್ತು ವಠಾನಸಿಕ ಅಂಶಗಳು 
ಗಳಿಗಿಂತ "ಹೆಚ್ಚಿನ ವ್ಯಾಪ್ತಿಯನ್ನು ಪಡೆದಿಲ್ಲ: ವಿಶಿಷ್ಟ ಭಾಗಗಳಾಗಿರುವ ಅವು 
೯ಷ್ಟವಾಗಿ ಸಂಘಟಿತಗೊಂಡಾಗ ಕ್ಟ ಹಣಶೀಲವಾಗುತ್ತವೆ. ಇವುಗಳ ಹಿಂದೆ 
ರವಾಗಿ ಅಖಂಡ ತತ್ತ್ವವಿದೆ ಎನ್ನುವುದು ಪೊಳ್ಳು 'ವಕಾತು, ಅರ್ಥಾತ್‌ ಬುದ್ಧನ 
ಪ್ರಾಯದಂತೆ ಸಾವಣಾನ್ಯ ವಾಗಿ "ಅದು ಕಪ್ಪಾಗಿದೆ' “ಅದು ಯೋಚಿಸುತ್ತದೆ". 
ನು ಹೇಳುವಲ್ಲಿ "ಅದು' ಎಂಬ ಪದವು ಯಕಾವ ಅರ್ಥವನ್ನೂ ಹೊಂದಿರುವುದಿಲ್ಲ. 
; RS ವಾದ'ವೆಂದೇ ಪ್ರಸಿದ್ಧವಾಗಿದೆ. ಇಲ್ಲಿ ಬುದ್ಧನ 
ೇ ದರೆ ಆತನಲ್ಲಿ ಈ ಗೋಚೆರ ಪ್ರಪಂಚವನ್ನು ಬಿಟ್ಟು ಬೇರೆಲ್ಲೋ ಕಾಣದ 
| ತ್ಯ'ವನ್ನು ನೋಡುವ ದೃಷ್ಠಿ ಕಾಣಸಿಗದು! ವೈದಿಕರು ಮಂಡಿಸುವ 
ರ್ನಭೌಮ ಪರತತ್ತ್ವವನ್ನು ತಿರಸ್ಕ ರಿಸಿ, ಯಾವುದನ್ನು ವೈದಿಕಮತವು ಅಂತಿಮ 
ವೆಂದು ಚೀರಾಡುತ್ತಾ ಪ್ರತಿಷ್ಕಾಪಿಸಲೆತ್ತಿಸುವ ಪರಿಕಲ್ಪನೆಯನ್ನು [Ultimate 
| ] ಬುದ್ಧ 'ಮಿಥೈ' ಎಂದೇ ಸಾರುತ್ತಾನೆ! ವೈದಿಕ ಮತ “ಅಂತಿಮ'ವಲ್ಲವೆಂದು 
ಯಿಸಿದ _ ಬುದ್ಧ “ಸತ್ಯ 'ವೆಂದೇ ತೀರ್ಮಾ ನಿಸುವ ಪರಿ ನಮಗೆ ಜ್ಞಾ ನದ 


ಧಿಯ ಹೊಸ ಅನುಭವ ಉಂಟುವಣಡುತ್ತದೆ! 


W878 


4 ಹ್‌ 


10 


1 Prof. 11. Oldenburg: Buddha—Page, 169 


2 ಪಂಚೆಸ್ಕಂದಗಳನ್ನು ಅ ಓಗೆ ಹೇಳಬಹುದಾಗಿದೆ : 
ತ್ತೆ (ದೇಹ), ವೇದನಾಸ್ಕಂದ (ಭಾವನೆ), ವಿಜ್ಞಾನ (ಸ್ವ-ಪ್ರಜ್ಞೆ]. ೆ 
[ಪ್ರಶ್ಯಕ್ಷಜ್ಞಾನ], ಸಂಸ್ಕಾ ರೆ (ಮಾನ? ಪರಿಣಾಮ] 


134 ಸಾಧನೆ 


ಜೈನಧರ್ಮವು ಅನೇಕಾಂತ ವಾದವನ್ನು ಒಪ್ಪಿ ನಡೆದರೆ, ಬೌದ್ಧರು ಕ್ಷಣಿ 
ವಾದದಲ್ಲಿ ವಿಶ್ವಾಸ ತೋರುತ್ತಾರೆ. ಜೈನಧರ್ಮದ ಸ್ಕಾದ್ವಾದವು ಒಂದು ವಿಶಿಷ್ಟ 
ತಾತ್ತ್ವಿಕ ಪರಿಕಲ್ಪನೆ ಎನಿಸಿ ನಮ್ಮ ಗಮನ ಸೆಳೆಯುತ್ತದೆ. ಈ ದರ್ಶನದಲ್ಲಿ 
ಕಾಣಸಿಗುವ ಅನೇಕಾಂತವಾದದ ಮತ್ತೊಂದು ರೂಪವೇ ಸ್ಯಾದ್ವಾದ ; ಒಂದು ವಸ್ತು 
ಬಹು ಧರ್ಮಾತ್ಮಕ ಎನಿಸಿರುವುದರಿಂದ ಸಾವಕಾನ್ಯ ಮನುಷ್ಯನೋರ್ವ ವಸ್ತುವಿನ 
ಸರ್ವಧರ್ಮಗಳನ್ನು ಗ್ರಹಿಸಲಸಮರ್ಥನಾಗಿರುವ ಕಾರಣ, ನಾವು ಏರ್ಪಡಿಸಿಕೊಳ್ಳುವ 
ಪರಾಮರ್ಶೆಗಳು, ಸೋಪಾಧಿಕವೂ, ಸಾಪೇಕ್ಷವೂ ಆಗಿರುವುದೆನ್ನುವುದು ಸ್ಯಾದಾ ದದ 
ತಾತ್ಸರ್ಯ. ವಸ್ತುವೊಂದರೆ ಅಸ್ತಿತ್ವ ಕುರಿತಾಗಿ “ಇರುವುದು' ಅಥವಾ "ಇಲ್ಲ 
ಎನ್ನುವ ತಾತ್ತ್ವಿಕ ಧೋರಣೆಗೆ ಸಂಬಂಧಿಸಿದಂತೆ ಏಳು ಬಗೆಯ ಪರಾಮರ್ಶನೆ 
ಸಾಧ್ಯವಿದೆ ಎಂದು ನಿಖರವಾಗಿ ಸ್ಯಾದ್ವಾದ ಘೋಷಿಸುವುದರಿಂದ ಇದು “ಸಪ್ತ 
ಭಂಗಿನಯ' ಎಂದೆನಿಸಿಕೊಳ್ಳುತ್ತದೆ. ಇದರ ರೀತ್ಯಾ ಒಂದೊಂದು ಬಗೆಯ 
ಪರಾಮರ್ಶೆಯು ಸಾಪೇಕ್ಷ ಅಥವಾ ಸೋಪಾಧಿಕವಾಗಿದೆಯೆಂಬುದನ್ನು ಸೂಚಿಸಲು 
ಅದರ ಹಿಂದೆ. “ಸ್ಯಾತ್‌'ನ್ನು ಜೊತೆಗೂಡಿಸಬೇಕು ಎಂದು ಇದು ಉಸುರುವ 
ಹಿನ್ನೆಲೆಯಲ್ಲಿ ಇದನ್ನು `ಸ್ಕಾದ್ಹಾದ' ಎಂದು ಕರೆಯಬಹುದಾದ್ದು ಉಚಿತವಾಗುತ್ತದೆ. 


1 ಬುದ್ಧನ ರೀತ್ಯಾ ಜಗತ್ತಿನ ಪ್ರತಿಯೊಂದು. ವಸ್ತುವೂ ಪ್ರತಿಕ್ಷಣವೂ ಬದಲಾವಣೆಯ 
ಗತಿಯಲ್ಲಿರುತ್ತದೆ. ನಿರಂತರ ಬದಲಾಗುವಿಕೆಯೇ ವಸ್ತುವಿನ ಸಹಜ ಸ್ಥಿತಿ ಯಾವುದೇ 
ಭೌತಿಕವಸ್ತು ಸ್ಥಿರವಾಗಿರುತ್ತದೆ ಎನ್ನುವುದು ಶುದ್ಧಭ್ರಮೆ! ವಸ್ತುವಿನ ಅಸ್ತಿತ ದ 
ಅಥವಾ ನಾಸ್ತಿತ್ವಗಳು ಸತ್ಯದ ಪರಿಧಿಯಲ್ಲಿ ಬರಲಾರವು. ಸತ್ಯವೇನಿದ್ದರೂ ಪರಿಣಾಮ 
ಅಥವಾ ಆಗುವಿಕೆಯಲ್ಲಿಯೇ ಕಾಣಲು ಸಾಧ್ಯವೆಂದು ಹೇಳಿ ಸಂಪ್ರದಾಯಸ್ಥ ವೈದಿಕರ 
ಹುಬ್ಬುಗಳು ಮೇಲೇರುವಂತೆ ಮಾಡುತ್ತಾನೆ !! ಬುದ್ಧನ ರೀತ್ಕಾ “ಆಗುವಿಕೆಯೇ 
ವಸ್ತುವಿಗೆ ಸಹಜ ಭೂಷಣ; ಇಂತಹ ಬದಲಾವಣೆಯ ಪ್ರಕ್ರಿಯೆಯಲ್ಲಿ ವಸ್ತು 
ಪೂರ್ಣವಾಗಿ ಇನ್ನೊಂದಾಗಿ ಬದಲಾಗುವುದಿಲ್ಲವೆಂಬ ಅಂಶವನ್ನು ನಮ್ಮ ಗಮನಕ್ಕೆ 
ತರುತ್ತಾನೆ. ಅಂದರೆ ಯಾವುದೇ ವಸ್ತುವು ಅಚಲವಾಗಿರದು ಎಂಬ ವೆ ಜ್ಞಾ ನಿಕ ಸಹಜ 
ಸತ್ಯವನ್ನು ಎತ್ತಿಹಿಡಿಯುವ ಬುದ್ಧ ಈ ವಾದಕ್ಕೆ ಪೂರಕವಾಗಿ ನೀಡುವ ಉದಾಹರಣೆಗಳು 
ಧ್ವನಿಪೂರ್ಣವೆನಿಸುತ್ತವೆ; ಒಬ್ಬ ನು ಒಂದು ಹೊಳೆಯಲ್ಲಿ ಎರಡು ಬಾರಿ ಕಾಲಿಡಲಾಗದು, 
ಏಕೆಂದರೆ ಆ ಎರಡೂ ಕ್ಷಣಗಳಲ್ಲಿ ಆ ಹೊಳೆಯು ಒಂದೇ ಆಗಿರಲಾರದು. ಬದಲಾವಣೆ 
ನಿರಂತರವಾಗಿರುತ್ತದೆ ; ಹೊರನೋಟಕ್ಕೆ ಆ ನದಿಯು ಒಂದೇ ಎಂಬ ಹಾಗೆಯೇ 
ಭಾಸವಾಗುತ್ತದೆ ಅಷ್ಟೆ, ,,,,, , ಇದೇ ರೀತಿ ದೀಪದ ಕುಡಿಯಾದರೂ ಅಷೆ ಥೇ! ಅದು 
ಸದೃಶರೂಪಗಳನ್ನು ತಾಳುತ್ತಾ, ಅನುಸರಿಸುತ್ತಾ ಸಂತತ ಗತಿಯಲ್ಲಿರುತ್ತದೆ...... ಆದರೆ, 
ಹೊರನೋಟಕ್ಕೆ ಆ ಎರಡೂ ಕ್ಷಣಗಳಲ್ಲಿ ನಮಗೆ ಒಂದೇ ಎಂಬಂತೆ ತೋರುತ್ತದೆಯಲ್ಲವೆ...? 
ಈ ಅರ್ಥದಲ್ಲಿಯೇ ಬುದ್ಧನ ಕ್ಷಣಿಕವಾದ ಪರಿಕಲ್ಪನೆಯು ಅಭಿವ್ಯಕ್ತಗೊಂಡಿದೆ ಎಂದು 
ಹೇಳಬಹುದು. 


ಬೌದ್ಧ ಹಾಗೂ ಜೈನದರ್ಶನಗಳ ತತ್ತ್ವವೈಶಿಷ್ಠ 135 


ಲ” ಟಕೆ 


ಸ್ಕಾದ್ವಾದದ ಸ್ವರೂಪದ ಹರಹು ಕುರಿತು ಹೀಗೆ ಬಿಚ್ಚಿಡಬಹುದು : 
೧--ಇರಬಹುದು [ಸ್ಯಾತ್‌ ಅಸ್ತಿ : ಸ್ಕಾದಸ್ತಿ] 
೨--ಇಲ್ಲದಿರಬಹುದು [ಸ್ಕಾನ್ನಾಸಿ] 

ತಿ... ಇರಲೂಬಹುದು, ಇಲ್ಲದಿರಬಹುದು. [ಸ್ಯಾದಸ್ತಿ ಚನಾಸ್ತಿ ಚ]. 

4. ಅದನ್ನು ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿರಬಹುದು. [ಸ್ಕಾದವಕ್ತವ್ಯಃ]. 

೨. ಅದು ಇರಬಹುದು ಮತ್ತು ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿರಬಹುದು. 
[ಸಾದಸ್ತಿ ಚ ಅವಕ್ತವಃ ಚ]. 

6. ಅದು ಇಲ್ಲದಿರಬಹುದು ಮತ್ತು ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿರಬಹುದು. 
[ಸ್ಕಾನ್ನಾಸ್ತಿ ಸ್ತಿ ಚ ಅವಕ್ತವ್ಯಃ ಚ]. 

7. ಇರಬಹುದು, ಇಲ್ಲದಿರಬಹುದು ಮತ್ತು ವ್ಯಕ್ತಪಡಿಸಲು ಸಾಧ್ಯವಿಲ್ಲದಿರ 
ಬಹುದು. [ಸ್ಕಾದಸ್ತಿ ಚ ನಾಸ್ತಿ ಚೆ ಅವಕ್ತಂ']. 


ಈ ಮೇಲಿನ ಅಂಶಗಳು ಜೈನದರ್ಶನಒಪ್ಪುವ ಸ್ಯಾದ್ವಾದ ತಾಂತ್ರಿಕ ತಿರುಳು. 


(V) 
ಜೈ ನ ಧಾನದ ;ದ್ದಾದವನ್ನು ಬೌದ್ಧ ರು ಖಂಡ-ತುಂಡವಾಗಿ ಖಂಡಿಸಿ 
ಸ್ಯಾದಸ್ತಿ ಸಭ್‌ ಎಂಬ ನಾಲ್ಕನೆಯ ಹಂತವನ್ನು ಆತ ವಿರೋಧಿಯಾದ ಹುಚ್ಚು 
"ಡ್ಯ ಎಂದು ಅಭಿಪ್ರಾಯ ಪಡುತ್ತಾರೆ. ಗೆ 


ಜಗತ್ತಿನ ಸೃಷ್ಟಿಗೆ ಜೈನ ಧರ್ಮವು ಅಣು ಸಿದ್ಧಾ ೦ತವನ್ನು ಮಂಡಿಸುತ್ತದೆ. 

“ಅಣು' ಎಂಬ ವು ಉಷ ಗಳಲ್ಲಿಯೂ ಕಂಡುಬರುತ್ತ ದೆ. ಆದರೆ ಜೈನ 
ದರ್ಶನದ ರೀತ್ಯಾ ಪರವರಾಣುಗಳೆಲ್ಲ ಏಕರೀತಿಯವು, ಆದರೂ ಅವು ಅನೇಕ ಜಾತಿ 
ವಸ್ತುಗಳ ಸೃಷ್ಟಿ ಗೆ ಕಾರಣವಾಗುತ್ತವೆ. ಈ ಹಿನ್ನೆಲೆಯಲ್ಲಿಯೇ ಇಲ್ಲಿ ಕಲ್ಪಿಸಿಕೊಳ್ಳ 
ಲಾಗಿರುವ ಭೌತವಸ್ತು ಎನ್ನುವುದು ಆನಿರ್ದಿಷ್ಟ ಸ್ವರೂಪದ್ದು ; ಪೃಥ್ವಿ, ಅಪ್‌ ಅಗ್ಗ, 
ಮತ್ತು ವಾಯು-ಈ ನಾಲ್ಕು ಬಗೆಯ ಭಾಷ ಜೈ ನ ಮತದ ಪ್ರಕಾರ 
ವಿಭಜನೀಯವಾಗಿವೆ. ಹಾಗೂ ಒಂದು ರಚನೆಯನ್ನು ಹೊಂದಿರುವಂಥದ್ದಾ ಗಿವೆ; 

ಪರವರಾಣುಗಳು ತಮ್ಮ ಲ್ಲಿಯೇ ತಾವು ಒಂದರಿಂದ ಇನ್ನೊಂದು ಬೇರೆಯಾಗಿ ಕಾಣಿಸ 


1, ಹಿರಿಯಣ್ಣ, ಎಂ... -ಭಾರತೀಯ ತತ್ತ್ವಶಾಸ್ತ್ರದ ಮೂಲಾಂಶಗಳು- ಪುಟ 71 
(ಮೈ ಸೂರು ವಿಶ್ಚವಿದ್ಯಾಲಯ-1911). 

2. ಸ್ಕಾದ್ವಾದದ ಒಂದು ಅರ್ಥವೂರ್ಣ ಘೋಷಣೆ ನಮ್ಮಲ್ಲಿ ಆ, ಪರಿಕಲ್ಪನೆಯ ಬಗ್ಗೆ 
ಕುತೂಹಲ ವುಂಟು ಮಾಡುತ್ತದೆ ; “ನಾವು ಯಾವುದೇ ಪದಾರ್ಥದ ಬಗೆಗೆ ಕೇವಲ 
ಪ್ರತಿಪಾದನೆಯನ್ನಾಗಲೀ, ಕೇವಲ ನಿರಾಕೆರಣೆಯನ್ನಾಗಲೀ ಮಾಡುವುದು ಎಷ್ಟು 

ಮಾತ್ರೆಕ್ಕೂ ಸಮಂಜಸವಲ್ಲ ! 


136 ಸಾಧನೆ 


ದಿದ್ದರೂ ರಸ. ಗಂಧ, ಮುಂತಾದ ಆಯಣಾ ಲಕ್ಷಣಗಳನ್ನು ವ ದ್ಧಿ ಪಡಿಸಿಕೊಳ್ಳುತ್ತವೆ 
ಯಲ್ಲದೆ ತನ್ಮೂಲಕ ಬಹುವಾಗುತ್ತವೆ. ಈ ಬಗೆಯಣಾಗಿ ಬೇರೆ ಬೇರೆಯಾದ ಪರವಕಾಣಂ 
ಗಳಿಂದಲೇ ಉಳಿದ ಭೌತ ಜಗತ್ತು ಸೃಷ್ಟಿಯಾಗಿರುವುದು ಅಂದರೆ ಕ್ವಚಿತ್ತಾಗಿ ಜೈನ 
ಧರ್ಮವು ಭೌತವಸ್ತುವಿಗೆ ಎರಡು ರೂಪಗಳನ್ನು ನೀಡುತ್ತದೆ. ಮೊದಲನೆಯದು 
ಸರಳವಾದದ್ದು (ಪರವಕಾಣುರೂಪ) ಮತ್ತೊಂದು "ಸ್ಕಂದ' (ಸಮೂಹ). ದೃಷ್ಟಿಗೆ 
ಸಿಗುವ ಸರ್ವವಸ್ತುಗಳೂ ಆನುಷಂಗಿಕವಾಗಿ ಸ್ಕಂದ ಗುಂಪಿಗೆ ಸೇರುತ್ತವೆ. ಗುಣಾತ್ಮಕ 
ಭಿನ್ನೀಕರಣ ಇನ್ನೂ ಆಗಿರದ ಘಟ್ಟದವರೆವಿಗೂ ಅದನ್ನು ನೇಪಥ್ಯಕ್ಕೆ ತಳ್ಳುತ್ತಾ 
ನಡೆಯುತ್ತದೆ ; ಅಂತಿಮ ಘಟ್ಟವು ಇಲ್ಲಿ ಅನಂತವಾದ ಪರವಕಾಣು ಎನಿಸಿಬಿಡುತ್ತದೆ. 
ಅರ್ಥಾತ್‌ ಇಲ್ಲಿ ಭೌತ ವಸ್ತುವು ಗುಣ ಹಾಗೂ ಪರಿವಕಾಣ ದೃಷ್ಟಿಯಿಂದಲೂ 
ಅನಿರ್ದಿಷ್ಟವಾಗಿ ಬಿಡುವುದು ಸೋಜಿಗವೇನಲ್ಲ! ಏನೂ ಜೊತೆಗೂಡದೆ ಏನನ್ನೂ 
ಕಳೆದುಕೊಳ್ಳದೆ ಅದರ ಗಾತ್ರದಲ್ಲಿ ವ್ಯತ್ಕಾಸವಾಗುವ ಸಾಧ್ಯತೆಯಂತೂ ಇದ್ದೇ 
ಇರುತ್ತದೆ. ಭೌತ ವಸ್ತುವು ಸೂಕ್ಷ್ಮ ಸ್ಥಿತಿಯಲ್ಲಿದ್ದಾಗ ಒಂದು ಸ್ಥೂಲ ಪರವಕಾಣು 
ಸ್ಥಳವನ್ನು ಆದರ ಎಷ್ಟು ಕಣಗಳು ಬೇಕಾದರೂ ಆಕ್ರಮಿಸಬಹುದು. ಇಲ್ಲಿ ಸೂಕ್ಷ್ಮ 
ಸ್ಥಿತಿಯಲ್ಲಿರುವ ಭೌತ ವಸ್ತುವನ್ನೇ ಕರ್ಮವೆಂದು ಕರೆಯಲಾಗಿದೆ. ಕರ್ಮವು ಜೀವ 
ದೊಳಗೆ ಸೇರಿ ಸಂಸಾರವನ್ನುಂಟು ವಕಾಡುತ್ತದೆ. 


ಜೈನ ದರ್ಶನವು ಜೀವಾತ್ಮನನ್ನು ಸಾರ್ಥಕಗೊಳಿಸುವ ಅರ್ಥಪೂರ್ಣ ಹಂತಕ್ಕೆ 
ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೆಲ ಸಾಧನಾ ವಕಾರ್ಗಗಳನ್ನು ಉಪದೇಶಿಸುತ್ತದೆ. ಆ 


ಮೂಲಕ ಜೀವಾತ್ಮ ಮೋಕ್ಷವನ್ನು ಪಡೆದುಕೊಂಡು ತನ್ನ ಬದುಕನ್ನು ಪೂರ್ಣಗೊಳಿಸಿ 
ಕೊಳ್ಳುತ್ತಾನೆ. 


ಜೈನದರ್ಶನ ಪ್ರತಿಪಾದಿಸುವಂತೆ ಮೋಕ್ಷದ ಹಂತದಲ್ಲಿ ಸಾಧಕ ನವೀನವಾದ 
ದ್ದೇನೂ ಹೊಂದಲಾರ! ಕರ್ಮದ ಕಾರಣದಿಂದಲೇ ಮುಚ್ಚಿಹೋಗಿದ್ದ ತನ್ನ 
'ಅಸಲು' ರೂಪಕ್ಕೆ ಮರುಳುತ್ತಾನೆ, ಅಷ್ಟೇ ! ಅರ್ಥಾತ್‌, ಸಂಸಾರವೆನ್ನುವುದು 
ಒಂದು ಅನೈಸರ್ಗಿಕ ಸ್ಥಿತಿ, ಇದರಿಂದ ಬಿಡಿಸಿಕೊಂಡು ನೆ ೃಸರ್ಗಿಕ ಸಹಜ ಸ್ಥಿತಿಯಾದ 
“ಮೋಕ್ಷ' ವನ್ನು ಹೊಂದುವನು, ಈ ಸ್ಥಿತಿ ಪಡೆದ ಸಾಧಕನಿಗೆ ಅನಂತ ಜ್ಞಾನ, 
ಅನಂತ ವೀರ್ಯ, ಅನಂತ ಶ್ರದ್ಧಾ ಹಾಗೂ ಅನಂತ ಶಾಂತಿಗಳು ತಾವಾಗಿಯೇ ಲಭ್ಯ 
ವಾಗಿಬಿಡುತ್ತವೆ! ಈ ಹಂತವೇ ಸಾಧಕನ ಅತ್ಯುನ್ನತ ಗುರಿಎನಿಸಿದ “ಮೋಕ್ಷ' ಸ್ಥಿತಿ. 
ಬಂಧಮುಕ್ತನಾದ ಜೀವಾತ್ಮನೇ ಜೈನದರ್ಶದ ಪ್ರಕಾರ "ದೇವರು, 'ಪರವಠಾತ್ಮ' 
ಎನಿಸಿಬಿಡುತ್ತಾನೆ. 


ಜೈನದರ್ಶನದ ಅತ್ಯುನ್ನತ ಆದರ್ಶದ ಪರಿಕಲ್ಪನೆಯ ತಾತ್ಪರ್ಯವೆಂದರೆ, ಇಲ್ಲಿ 
ಪ್ರತಿಯೊಬ್ಬ ಜೀವನೂ ಈಶ್ವರನೇ ಹೌದು! ತನ್ಮೂಲಕ ಇದು ಜೀವನಲ್ಲಿ 


ಬೌದ್ಧ ಹಾಗೂ ಜೆ ೃನದರ್ಶನಗಳ ತೆತ್ತ ವೆ 


ವೈಶಿಷ್ಟ್ಯ 137 
ಬದುಕಿನಲ್ಲಿ ಭರವಸೆಯನ್ನೂ, ಸ್ಫೂರ್ತಿಯನ್ನೂ, ಜೊತೆಗೆ ಒಂದು ಜವಾಬ್ದಾರಿಯನ್ನು 
ತುಂಬಿಕೊಡುತ್ತದೆ. ಜೈನದರ್ಶನವು ಅನೇಕತೆಯಿಂದ ಕೂಡಿದ ವಾಸ್ತವವಾದ 
ಎನ್ನುವುದರಲ್ಲಿ ಎರಡು ಮಾತಿಲ್ಲ! ಸತ್ಯವನ್ನು ವೈವಿಧ್ಯ ದೃಷ್ಟಿಕೋನದಿಂದ ಕಾಣ 
ಬಹುದು ಎಂಬ ವಕಾತು ಜೈನದರ್ಶನದಲ್ಲಿ ಜ್ವಲಂತವಾಗಿದೆ. ಈ ಎಲ್ಲ ಪರಿಕಲ್ಪನೆಗಳು 
ಜೈನದರ್ಶನದ ಉದಾರ ನಿಲುವನ್ನು ರುಜುವಾತುಪಡಿಸುತ್ತವೆ. ಈಶ್ವರನನ್ನು 
ಜೀವಾತ್ಮನ ಮಟ್ಟಕ್ಕಿಳಿಸದೆ, ಜೀವಾತ್ಮನನ್ನೇ ಈಶ್ವರನ ಮಟ್ಟಕ್ಕೇರಿಸಿರುವುದು ಜೈನ 
ದರ್ಶನದ ಹೆಗ್ಗಳಿಕೆಯಾಗಿದೆ. 

ಜೈನದರ್ಶನದಲ್ಲಿ ಮುಕ್ತಿ ಪಡೆಯಲು ಮೂರು ರೀತಿಯ ಸಾಧನೆಗಳಿವೆ. 
ಅವುಗಳೇ ರತ್ನತ್ರಯಗಳು' ಇವುಗಳಲ್ಲಿ ಪ್ರಥಮವಾಗಿ ಕಾಣಸಿಗುವುದು ಸಮ್ಯಕ್‌ 
ದರ್ಶನ. ಇಲ್ಲಿ ದರ್ಶನವೆಂದರೆ ಶ್ರದ್ಧೆ ಎನ್ನುವ ಇಂಗಿತ ಎದ್ದುಕಾಣುತ್ತದೆ. ಹಾಗೆಯೇ 
ಸಮ್ಮಕ್‌ದರ್ಶನವೊದರೆ ಅಚಲವಾದ ಶ್ರದ್ಧೆಯೆಂದೇ ವ್ಯಾಖ್ಯಾನಿಸಲಾಗಿದೆ. 

ಎರಡನೆಯದು ಸಮ್ಮಕ್‌ ಜ್ಞಾನ, ಅರ್ಥಾತ್‌ ಸತ್ಯ ಪ್ರತಿಪಾದಿಸುವ ತತ್ವಗಳ 
ಯಥಾರ್ಥವಾದ ಜ್ಞಾನ ಮತ್ತು ಅನುಭವಗಳು. 

ಸಮ್ಯಕ್‌ ಚಾರಿತ್ರ್ಯ ಮೂರನೆಯದಾಗಿದೆ. ಅಂದರೆ, ಜೈನದರ್ಶನದಲ್ಲಿ ವಿಧಿಸ 
ಲಾಗಿರುವ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಮೊದಲಾದ 
ವ್ರತಗಳನ್ನು ಅಚಲ ನಂಬಿಕೆ, ವಿಶ್ವಾಸದಿಂದ ಅನುಷ್ಠಾನಕ್ಕೆ ತರುವುದೇ ಆಗಿದೆ. 

ಈ ಮೇಲೆ ನಿರೂಪಿಸಿದ “ರತ್ನತ್ರಯ'ಗಳ ಬೆಳಕಿನಲ್ಲಿ ಜೀವಾತ್ಮನು ಭವಬಂಧನ 
ದಿಂದ ಬಿಡುಗಡೆ ಹೊಂದಿ “ಜಿನ' ಎನಿಸುತ್ತಾನೆ. ಜೀವಾತ್ಮನು ಮುಕ್ತಿಪದಕ್ಕೇರಲು 
ಹದಿನಾಲ್ಕು ಹಂತಗಳನ್ನು ಅವಶ್ಯವಾಗಿ ವಕಾರ್ಗದರ್ಶಿಸಲಾಗಿದೆ. ಈ ಹಂತಗಳು 
"ಗುಣಸ್ಥಾ ನಗಳು' ಎನಿಸಿಕೊಂಡಿವೆ. ಅವುಗಳು ಹೀಗಿವೆ : 

1. ಮಿಥ್ಯಾತ್ವ 

2. ಗ್ರಂಧಿಭೇದ 

3. ಮಿಶ್ರ 

4. ಅವಿರತ ಸಮ್ಮಗ್‌ದೃಷ್ಟಿ 

5. ದೇಶ ವಿರತಿ 

6. ಪ್ರಮತ್ತ 

7. ಅಪ್ಪಮತ್ತ 

8. ಅಪೂರ್ವಕರಣ 

9. ಅನಿವೃತ್ತಕರಣ 
10. ಸೂಕ್ಷ್ಮ ಸಾಂಪರಾಯ 
11. ಉಪಶಾಂತ ಮೋಹ 
12. ಕ್ಷೀಣ ಮೋಹ 
13. ಸಂಯೋಗ ಕೇವಲ 
14. ಯೋಗಕೇವಲ 


1. “ಸಮ್ಮಗ್‌ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷಮಾರ್ಗಃ”- ತತ್ತಾ ರ್ಥ ಸೂತ್ತೆ, 1.1. 


138 ಸಾಧನೆ 


ಈ ಮೇಲಿನ ಹಂತಗಳನ್ನು ಏರುವ ಸಾಧಕನು ಕ್ರಮಕ್ರಮವಾಗಿ ಅಜೀವದ ಸಂಬಂಧ 


ದಿಂದ ಪಾರಾಗುತ್ತಾ ನಡೆಯುತ್ತಾನೆ. ಹದಿಮೂರನೆಯ ಮೆಟ್ಟಿಲಿನಲ್ಲಿ “ಅರ್ಹತ್‌' 


ಪದವಿ ಹೊಂದಿ ಆತ್ಯಂತಿಕವೆನಿಸಿದ "ಅಯೋಗ ಕೇವಲ' ಸ್ಥಾನದಲ್ಲಿ ಸಿದ್ಧಗತಿಯನ್ನು 
ಪಡೆದು ತನ್ನ ಸಾಧನೆಯನ್ನು ಪರಿಪೂರ್ಣಗೊಳಿಸಿಕೊಳ್ಳುತ್ತಾನೆ.! 
VI 

ಬೌದ್ಧ ಧರ್ಮವು ಪ್ರತೀತ್ಯ ಸಮುತ್ತಾದವನ್ನು ಸಾರುತ್ತದೆ. ಇದರ ತಥ್ಯ 
ಎಂದರೆ, ಒಂದು ವಸ್ತುವನ್ನು ಹೊಂದಿದ ಮೇಲೆ ಇತರ ವಸ್ತುಗಳು ಹುಟ್ಟಿಕೊಳ್ಳು 
ತ್ತವೆ. ಅಥವಾ “ಇದು' ಇದ್ದರೆ "ಅದು' ಉಂಟಾಗುತ್ತದೆ. ಇದು ಸೂಚ್ಯವಾಗಿ 
ಎರಡನೇ ಆರ್ಯಸತ್ಯ* ದುಃಖ ಸಮುದಾಯದಲ್ಲಿ ಕಾಣಸಿಕ್ಕರೆ, ಮೂರನೆಯ 
ಆರ್ಕಸತ್ಯ3 ದುಃಖನಿರೋಧದ ರೀತಿಯನ್ನು ವಿವರಿಸುತ್ತದೆ. ಇದೊಂದು ತೆರನಾಗಿ 
ಕಾರ್ಯಕಾರಣಗಳ ಸರಪಳಿ ಎನಿಸುವುದಲ್ಲದೆ ಇದರೊಡನೆ ಹನ್ನೆರಡು ಕೊಂಡಿಗಳು ನಮಗೆ 
ಕಾಣಸಿಗುತ್ತವೆ. ಅವುಗಳನ್ನು ಅನುಕ್ರಮವಾಗಿ ಹೀಗೆ ಜೋಡಿಸಬಹುದಾಗಿದೆ : 


ಪೂರ್ವಜನ್ಮ ( 1. ಅವಿದ್ಯಾ (ಅಜ್ಞಾನ) 
ಹಾಗೂ | 2. ಸಂಸ್ಕಾರ (ಪೂರ್ವಜನ್ಮದ ಕವರ್ಕಾನುಭವಗಳ 
ಪ್ರಸ್ತುತ ಪರಿಣಾಮ) 
ಜನ್ಮಕ್ಕೆ | 3. ವಿಜ್ಞಾನ (ಚಿತ್ತ ಅಥವಾ ಚೈತನ್ಯ) 
ಸಂಬಂಧಿಸಿವೆ 4. ನಾಮರೂಪ (ಭೌತಿಕ ಶರೀರ ಮತ್ತು ಮನಸ್ಸು) 
೨. ಷಡಾಯತನ (ಮನಸ್ಸು ಮತ್ತು ಪಂಚ ಜ್ಞಾನೇಂದ್ರಿಯ 
} ಗಳು) 
6. ಸ್ಪರ್ಶ (ವಿಷಯೇಂದ್ರಿಯಗಳ ಸಂಪರ್ಕ) 
1. ವೇದನಾ (ಇಂದ್ರಿಯಕಾನುಭವ) 
| 8. ತೃಷ್ಣಾ (ವಿಷಯ ಸುಖಾಪೇಕ್ಷೆ) 
|. 9. ಉಪಾದಾನ (ವಿಷಯ ಸುಖದಲ್ಲಿ ಆಸಕ್ತಿ) 
ಮುಂದಿನ 10. ಭವ (ಪ್ರಸ್ತುತ ಜನ್ಮಕ್ಕೆ ಕಾರಣವಾದ ಕರ್ಮ) 
'ಜನ್ಮಕ್ಕೆ 11. ಜಾತಿ (ಪ್ರಸ್ತುತ ಧರ್ಮ) 


ಸಂಬಂಧಿಸಿದ್ದು ( 12. ಜರಾಮರಣ (ಮುಪ್ಪು ಮತ್ತು ಸಾವು) 


1 “ಬಂಧತ್ಹಾ ಭಾವನಿರ್ಜರಾಭ್ಯಾಂ ಕೃತ್ಸ್ನಕರ್ಮವಿಪ್ರೆಮೋಕ್ಷಣಂ ಮೋಕ್ಷಃ“ 
ತತ್ತ್ವಾರ್ಥಸೂತ್ರ 102 
2 ಒಂದನೆಯ ಆರ್ಯಸತ್ಮ-ದುಃಖ; ಎರಡನೆಯ ಆರ್ಯಸತ್ಮ-ಸಮುದಾಯ; ಮೂರನೆಯ 
ಆರ್ಯಸತ್ಯೆ-ನಿರೋಧ, ನಾಲ್ಕನೆಯ ಆರ್ಯಸತ್ಯ-ಮಾರ್ಗ. 
3 ್‌ಕ್ಷಣಿಕಾಃ ಸರ್ವಸಂಸ್ಕಾರಂ ಇತಿ ಯಾ ವಾಸನಾಸ್ಮಿರಾ |” 
ಸಮಾರ್ಗ ಇತಿ ವಿಜ್ಞೇಯಃ ಸ ಚ ಮೋಕ್ಷೋಭಿಧೀಯತೇ ॥ 
— ವಿವೇಕ ವಿಲಾಸ, 8.265.75 


ಕ 
AY 


| 
' *ಮುಂದಿನದಕ್ಕೆ' *ಹಿಂದಿನದೇ' ಕಾರಣ. ಈ ನೆಲೆಯಲ್ಲಿ ಮೂಲವಾದ ಹಿಂದಿನ 


ಬೌದ್ಧ ಹಾಗೂ ಜೈನದರ್ಶನಗಳ ತತ್ತ ವೈಶಿಷ್ಟ್ಯ 139 


ಇದೇ ಸಂಸಾರ ಚಕ್ಪ. ಇದು ಸಾಪೇಕ್ಷಕಾರಣತಾವಾದವಾಗಿದೆ. ಇಲ್ಲಿ 


' ದನ್ನೆಲ್ಲಾ ಸ್ಮಗಿತಗೊಳಿಸಿಬಿಟ್ಟರೆ ಭವಿಷ್ಯದ ಸಾಧ್ಯತೆಗಳಿಗೆ ಅವಕಾಶವೇ ಇರದು! 


ಜರಾ-ಮರಣವು "ಚಾತಿ'ಯನ್ನು ಕಾರಣವನ್ನಾಗಿ ಹೊಂದಿದೆ. ಜಾತಿಗೆ ಭವವೇ 
ಮೂಲ; ಭವಕ್ಕೆ ಉಪದಾನವೇ ಕಾರಣ. ಈ ಬಗೆಯಲ್ಲಿ ಈ “ಚಕ್ರ'ಕ್ಕೆಲ್ಲಾ 


| “ಅವಿದ್ಯೆ'ಯೇ ಕಾರಣೀಭೂತವಾಗಿದೆ. ಜಾತಿ ಇರದಿದ್ದರೆ ಜರಾ-ಮರಣವಿರದು ; 


ಭವವಿರದಿದ್ದರೆ ಜಾತಿಗೆ ಅವಕಾಶವೇ ಸಿಗದು ; ಉಪಾದಾನ ಇಲ್ಲವಾದರೆ ಭವವಿರದು; 
ಅವಿದ್ಯೆ ಇರದಿದ್ದರೆ ಭವಿಷ್ಯತ್ತಿನಲ್ಲಿ ಯಾವುದೂ ಬರಲೂ ಅವಕಾಶ ಸಿಗದು; 
ಮಾನವರು ಈ ಜಗತ್ತಿನ ದುಃಖದಿಂದ ಪಾರಾಗಬೇಕೆಂದರೆ ದುಃಖದ ಕಾರಣ ಅದರ 


' ನಿವಾರಣವನ್ನು ವರಾರ್ಗದರ್ಶಿಸುವ ಪ್ರತೀತ್ಯ ಸಮುತ್ತಾದದ ಆಚರಣೆ ಆವಶ್ಯವೆನ್ನು 


ವುದೇ ಬೌದ್ದರ ಬಲವಾದ ನಂಬಿಕೆ. 


VI 

ಬೌದ್ಧಧರ್ಮವು ಸತ್ಯ, ದಯೆ, ಧರ್ಮ, ತ್ಯಾಗ, ಸಚ್ಚಾರಿತ್ರ್ಯ ಹಾಗೂ 
ಪಾವಿತ್ರ್ಯತೆಗಳೇ ಮೈವೆತ್ತಂತಹ ಧರ್ಮವಾಗಿದೆ. ಬುದ್ಧನ ತಾತ್ವಿಕತೆಯನ್ನು 
ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಮೂಲದಲ್ಲಿರುವ ರಾಷ್ಟ್ರೀಯ ಏಕತೆಯನ್ನೂ 
ಮುಖ್ಯ ಉದ್ದೇಶವನ್ನಾಗಿ ಹೊಂದಿರುವುದು ಕಂಡುಬರುತ್ತದೆ. ಭ್ರಾತೃತ್ವ 
(Brotherhood), ಸ್ತ್ರೀಯರಿಗೆ ಗೌರವಸ್ಥಾನ (Respect for women); ಜಾತ್ಯಾ 
ತೀತ ಮನೋಭಾವನೆಗಳು ಶಾಂತಿ, ಪ್ರೇಮಗಳ ಬುನಾದಿಯಮೇಲೆ ದೇಶವನ್ನು 
ಉನ್ನತಿಯತ್ತ ಕೊಂಡೊಯ್ಯುವ ಸಾಧ್ಯತೆಯನ್ನು ಆತ ಬಲ್ಲವನಾಗಿದ್ದನು. ಬೇರಾವ 
ಧರ್ಮಗಳ ಮೇಲೆ ಯಾವುದೋ ಪೂರ್ವಾಗ್ರಹ [ ] ಇಟ್ಟುಕೊಂಡಿರದಿದ್ದ 
ಬುದ್ದನ, ಕೆಟ್ಟದ್ದನ್ನು ಎತ್ತಿ ತೋರಿಸಿ ಸರಿಪಡಿಸುವುದಷ್ಟೇ ಅವನ ಧ್ಯೇಯವಾಗಿತ್ತು. 
ಅಸಹಾಯಕ ವಕಾನವರ ಬದುಕು ಸಹನೀಯ ವಠಾಡುವುದರತ್ತ ಆತನ ಪೂರ್ಣ 
ಗಮನವಿತ್ತು. 


ಬುದ್ಧನದು ವಕಾತು ಕಡಿಮೆ! ; ವಕೌನಿ, ದೃಷ್ಟಾರ ಆದರೆ ಮಹಾನ್‌ 
ಅನುಷ್ಠಾನ ಪ್ರದಾನ ಕ್ರಿಯಾಶೀಲ: ಆತ ಏನನ್ನು ನಿಶ್ಚಯವಾಗಿ ಹೇಳುತ್ತಿದ್ದನೋ 
ಅದರಂತೆಯೇ ಬದುಕಿದವನು ; ಆತನ ಬದುಕಿನ ಸಹಜ ಶೈಲಿಯೇ ಆತನ ಉಪದೇಶ 
ವಾಗಿತ್ತು. “ಸಕಲ ಜೀವಿಗಳಿಗೆ ಲೇಸನ್ನು ಬಯಸುವವ ಕುಲಜ' ಎಂದು ನುಡಿದ 
ಜಗಜ್ಯೋತಿ ಬಸವಣ್ಣನವರ ವರಾತು ಬುದ್ಧನಿಗೆ ಚೆನ್ನಾಗಿ ಅನ್ವಯಿಸುತ್ತದೆ. 


1 “ಆಡದೆ ಮಾಡುವವನು ರೂಢಿಯೊಳಗುತ್ತಮನು ; ಆಡಿ ಮಾಡುವವನು ಮಧ್ಯಮನು ; 


ಆಡಿಯೂ ಮಾಡದವ ಅಧಮ'--ಸರ್ವಜ್ಞ. 


140 ಸಾಧನೆ 


ಬುದ ಭಾರತೀಯ ಎನ್ನುವುದು ಭಾರತೀಯರಿಗೆಲ್ಲಾ ಅಭಿವಕಾನದ ಸಂಗತಿ. 
ಸಹಜವಾಗಿಯೇ ಆತನ ಧರ್ಮ ವಿಶ [ಧರ್ವಾವಾಗಿದ್ದರೂ, ಅದು ಭಾರತೀಯರಿಗೆ 
"ರಾಷ್ಟ್ರೀಯ ಧರ್ಮ' ; ಬುದ್ಧನ ತಾತ್ರಿ ಕತೆಯಿಂದ ಪ್ರಭಾವಿತರಾಗಿ. ಸ್ಫೂರ್ತಿ 
ಪಡೆದಿದ್ದ ಸ್ವಾಮಿ ವಿವೇಕಾನಂದರು ಒಂದೆಡೆ ಹೇಳಿರುವ ವಕಾತುಗಳು ಬುದ್ಧನ 
ಆಂತರ್ಯದ ಆಶಯವನ್ನು ಬಿಂಬಿಸುತ್ತದೆ : “ಪ್ರತೀ ಜೀವವೂ ಸುಪ್ತ ದೈವವೇ... 
ಬಾಹ್ಕ ಹಾಗೂ ಆಂತರಿಕ ಪ್ರಕೃತಿಯ ನಿಗ್ರಹದಿಂದ ಈ ಸುಪ್ತ ದೈವತ್ವವನ್ನು ವಿಕಾಸ 
ಗೊಳಿಸುವುದೇ ವಕಾನವನ ಗುರಿ. ಮತಗಳು ಪಂಥಗಳು, ಯಂತ್ರ ತಂತ್ರಗಳು, 
ಗ್ರಂಥಗಳು--ಇವೆಲ್ಲವೂ ಸಹಾಯಕಾರಿ ಅಂಗಗಳು ವಠಾತ್ರ?”. 


ಒಟ್ಟಾರೆ ಬೌದ್ಧ ಮತ್ತು ಜೈನ ಧರ್ಮಗಳೆರಡೂ ಒಂದು ಬಗೆಯ ವಕಾನವತಾ 
ಧರ್ಮಗಳಾಗಿವೆ. ಸಾವಕಾನ್ಯವಾಗಿ, ಧರ್ಮಗಳಲ್ಲಿ ಕಂಡುಬರುವ ಕುಟಿಲತೆ, ಶೋಷಣೆಗೆ 
ಪೂರಕವಾಗುವ ಪರಿಕಲ್ಪನೆಗಳಿಗೆ ವಿಪುಲ ಅವಕಾಶ, ಪಟ್ಟಭದ್ರರ ಅಡೆ-ತಡೆಗಳನ್ನು 
ಲಕ್ಷಿಸದೆ, ತನ್ನತನದಿಂದ ನಿಲ್ಲುವ ಛಾತಿ ಮತ್ತು ಎದೆಗಾರಿಕೆಯನ್ನು ಇವೆರಡೂ ಧರ್ಮ 
ಗಳಲ್ಲಿ ನಾವು ಕಾಣಬಹುದು ; ಪ್ರಾಮುಖ್ಯವಾಗಿ ಈ ಧರ್ಮಗಳಲ್ಲಿ ವೈಜ್ಞಾನಿಕ ದೃಷ್ಟಿ 
ಕೋನದಿಂದ ವ್ಯಕ್ತಿಯ ಆಂತರಿಕ ವಿಕಾಸಕ್ಕೆ ಹುರುಪು ನೀಡುವ ನಾವೀನ್ಮವಿದೆ; 
ಮೇಲಾಗಿ "ವ್ಯಕ್ತಿಯಿಂದ ಸಮಪ್ಕಿಯ ಹಿತ ಕಾಯುವ ನಿಟ್ಟಿನಲ್ಲಿ ಜೀವನ ಅಂತಃ 
ಪ್ರಜ್ಞೆಗೆ ಹೊಸ ಆಯಕಾಮವನ್ನೇ ನೀಡಬಹುದಾದ ಸಾಧ್ಯತೆಯಂತೂ ನಿಚ್ಚಳವಾಗಿದೆ. 


2 Collected works of Swamy Vivekananda— Vol, 1 


ಚಾಣಕ್ಕನ ಹಲ್ಲು ಮುರಿದದ್ದೇಕೆ ) 


ಶಿವರಾಮಯ್ಯ 


ವಡ್ಡಾರಾಧನೆಯಲ್ಲಿರುವ ಭದ್ರಬಾಹುಭಟ್ಟಾರರ ಹಾಗೂ ಚಾಣಕ್ಕರಿಸಿಯರ 
ಕಥೆ ಮುಂತಾದ ಕಥೆಗಳು ಇತಿಹಾಸಜ್ಞರಿಗೆ ಕೆಲವು ಅಪೂರ್ವ ವರಾಹಿತಿಗಳನ್ನು 
ದೊರಕಿಸುತ್ತವೆಯಲ್ಲದೆ ಕೆಲವು ಸಮಸ್ಯೆಗಳನ್ನೂ ಮುಂದೊಡ್ಡುತ್ತವೆ. ಕರ್ನಾಟಕ 
ಹಾಗೂ ಭಾರತದ ಇತಿಹಾಸದ ಪುನರ್ರಚಿಸುವಲ್ಲಿ ಈ ಕಥೆಗಳು ಮಹತ್ವದ ಪಾತ್ರ 


 ವಹಿಸುತ್ತವೆಯೆಂದು ಪ್ರೊ. ಹಂಪನಾ ಅವರು ಹೇಳಿದ್ದಲ್ಲದೆ ಈ ನಿಟ್ಟಿನಲ್ಲಿ ಅವರು 


| “ಚಾಣಕ್ಕರಿಸಿಯ ಕಥೆಯ ಪರಾಮರ್ಶೆ” (ಸಾಧನೆ-3-4-197 4) ಎಂಬ ಲೇಖನವನ್ನು 


ಬರೆದು ಸಂಶೋಧನೆಗೆ "ಗುದ್ದಲಿ ಪೂಜೆ'ಯನ್ನು ನೆರವೇರಿಸಿದ್ದಾರೆ. ನಾನಾದರೊ ಈ 


ಮ ಲೇಖನದಲ್ಲಿ ಅಂಥ ಸಂಶೋಧನೆಯ ಗೋಜಿಗೆ ಕೆ ಹಾಕಲು ಹೋಗುವುದಿಲ್ಲ. ಆದರೆ 
 ಜಾಣಕ್ಯ್ಕನಂತಹ ಮಹಾ ಮೇಧಾವಿ ಬ್ರಾಹ್ಮಣನನ್ನು ಜೈನಧರ್ಮ ಹೇಗೆ ತನ್ನೊಳಗು 


ವಕಾಡಿಕೊಂಡಿತು-ಎಂಬುದನ್ನೂ ಮತ್ತು ತನ್ಮೂಲಕ ಸಾಂಸ್ಕೃತಿಕ ಕೊಡು ಕೊಳುಗೆ 


' ಹೇಗಾಯಿತೆಂಬುದನ್ನೂ ವಡ್ಡಾರಾಧನೆಯ “ಚಾಣಕ್ಕರಿಸಿಯ ಕಥೆ'ಯ ಆಧಾರದಿಂದ 
ವಿವರಿಸಲು ವಕಾತ್ರ ಇಲ್ಲಿ ಪ್ರಯತ್ನಿಸಿದ್ದೇನೆ. ಅದಕ್ಕಾಗಿ ಚಾಣಕ್ಕರಿಸಿಯ ಕಥೆಯಲ್ಲಿ 


ಚಾಣಕ್ಕ ಹುಟ್ಟಿದಾಗ “ಹಲ್ಲು ಮುರಿದ” ಪ್ರಸಂಗವನ್ನೂ ಮತ್ತು ನಂದ ಮಹಾಪದ್ಮ 
ನನ್ನು ಆತ ಸೋಲಿಸುವಾಗ ಒಬ್ಬ ಮುದುಕಿಯಿಂದ ಬೈಸಿಕೊಂಡು “ಬುದ್ಧಿಕಲಿತ” 
ಪ್ರಸಂಗವನ್ನೂ ಆಯ್ದುಕೊಳ್ಳಲಾಗಿದೆ. ಇದಕ್ಕೆ ಪೂರ್ವಪೀಠಿಕೆಯಾಗಿ ಚಾಣಕ್ಕನ 


| ಬಗ್ಗೆ ಜೈನ ಹಾಗೂ ಜೈನೇತರ ಸಾಹಿತ್ಯದಲ್ಲಿ ಸಿಕ್ಕುವ ಕೆಲವು ವಕಾಹಿತಿಗಳನ್ನು 


4 


ಹಂಪನಾ ಅವರ ಪರಾಮರ್ಶೆಯಿಂದ ಸಂಗ್ರಹಿಸಿಕೊಡಲಾಗಿದೆ. 


ಜೈನೇತರ ಸಾಹಿತ್ಯದಿಂದ ಲಬ್ಧವಾಗುವ ಮಾಹಿತಿಗಳು : 


ಚಾಣಕ್ಕ (ಕೌಟಿಲ್ಯ, ಎಷ್ಟುಗುಪ್ತ ಇತ್ಯಾದಿ) ಎಂಬುವನು ರಾಜಕೀಯ ನಿರ್ವಹಣೆ 


' ಯನ್ನು ಕುರಿತ "ಅರ್ಥಶಾಸ್ತ್ರ' ಎಂಬ ಗ್ರಂಥದ ಕರ್ತೃ. ಪ್ರಾಚೀನ ಭಾರತದಲ್ಲಿದ್ದ 
ಈ ಮಹಾಮೇಧಾವಿಯ ಬಗೆಗೆ ಪಶ್ಚಿಮ ಜಾಗೊ ಪೂರ್ವದೇಶಗಳಲ್ಲಿ ಆನೇಕ 
' ಸಂಶೋಧನೆಗಳನ್ನು ವಣಡಲಾಗಿದೆ. ಆದರೆ ಯಾವ ಸಂಶೋಧನೆಗಳೂ ಇದುವರೆಗೆ 
ಈತನ ಕಾಲ ಜೀವನದ ಬಗೆಗೆ ಒಂದು ಕ್ರಮವಾದ ನಿಲುವನ್ನು ತಳದಿಲ್ಲ. ಸಾಂಪ್ರ 


| 
| 


ದಾಯಿಕ ಐತಿಹ್ಯಗಳ ಪ್ರಕಾರ ಭಾರತೀಯರು ಈತನನ್ನು ವರೌರ್ಯವಂಶದ ಸ್ಥಾ ಪಕ 
ನಾದ ಚಂದ್ರ ಗುಪ್ತ ನ ಮಂತ್ರಿಯಣಗಿದ್ದನೆಂದ ಒಪ್ಪಿ ಕೊಳ್ಳುತ್ತಾರೆ. ಈ ಮಹಾ 


142 ಸಾಧನೆ 


ಬುದ್ಧಿವಂತನೇ ಚಂದ್ರಗುಪ್ತವರೌರ್ಯನನ್ನು ಬಲಾಢ್ಯ ಚಕ್ರವರ್ತಿಯನ್ನಾಗಿಸಿ (313 
B.C.) ಅವನ ದೇಶದ ಏಳ್ಗೆಗೆ ನೆರವಾದನೆಂದು ನಂಬಲಾಗಿದೆ. “ಜಾಣಕ್ಕನ ಕುಟಿಲ 
ನೀತಿ' (ಚಾಣಾಕ್ಷ - ಸೂಕ್ಷ್ಮಗ್ರಾಹಿ. ಚಾಣಕ್ಯ ಹರಿತವಾದ ಬುದ್ಧಿಯವನು) ಎಂಬುದೇ 
ಒಂದು ಬಳಕೆ ವಕಾತಾಗಿದೆ ; ಕೆಲವು ಪಂಡಿತರು ಈತನ ಕುಟಿಲತನದ ತಂತ್ರದಿಂದಾಗಿ 
ಕೌಟಿಲ್ಯನೆಂಬ ಹೆಸರು ಬಂದಿದೆಯೆಂದೂ ಹೇಳುತ್ತಾರೆ. ಆದರೆ ಈ ವರಾತಿಗೆ ಇನ್ನೂ 
ಸಾಕ್ಷ್ಯಾಧಾರಗಳಿಲ್ಲ”. (ಜಾನಪದ ವಿಶ _ಕೋಶ-ಪುಟ-361). 


ಚಾಣಕ್ಯನ “ಅರ್ಥಶಾಸ್ತ್ರ'ವು ಅವನ ಹೆಸರು ಜಗತ್ತ ಎಸಿದ್ಧವಾಗುವಂತೆ ವಾಡಿದೆ. 
ಅದು ಕೇವಲ ಒಂದು ಗ್ರಂಥವಲ್ಲ. ಪ್ರಾಚೀನ ಭಾರತದ ಅನೇಕ ಗ್ರಂಥಗಳ ಸಾರವೆಂದು ' 
ವಿದೇಶಿ ವಿದ್ವಾಂಸರ ಅಭಿಪ್ರಾಯವಾಗಿದೆ. ವಿಶಾಖದತ್ತನ "ಮುದ್ರಾರಾಕ್ಷಸ' ನಾಟಕ 
ದಲ್ಲಿ ಕೌಟಿಲ್ಯ(ಚಾಣಕ್ಕ)ನ ಹೆಸರನ್ನು ಬಳಸಲಾಗಿದೆ. ಕೆಂಪುನಾರಾಯಣನ "ಮುದ್ರಾ 
ಮಂಜೂಪ'ವೆಂಬ ಕನ್ನಡ ಗದ್ಯಕೃತಿಗೆ “ಮುದ್ರಾರಾಕ್ಷಸ'ವು ಆಧಾರವಾಗಿದೆ. ಒಟ್ಟಿನಲ್ಲಿ" 
ಚಾಣಕ್ಕನು ಅತ್ಯಂತ ಚುರುಕು ಸ್ವಭಾವದವನಾಗಿದ್ದನೆಂದೂ ಹಿಡಿದ ಕೆಲಸವನ್ನು 
ಸಾಧಿಸುವ ಛಲಗಾರನಾಗಿದ್ದ ನೆಂದೂ, ನ್ಯಾಯನಿಷ್ಕುರಿಯೆಂದೂ ತಿಳಿದುಬರುತ್ತದೆ. 
ಈತ ಪೌರಾತ್ಯರಾಷ್ಟ್ರ ದ ಉನ್ನತ ಪ್ರತಿಭೆಯ ಪ್ರತೀಕವಾಗಿದ್ದನೆಂದು ಹೇಳಬಹುದು. ' 
ಅರ್ಥಶಾಸ್ತ್ರದ ಕಾಲ ಕ್ರಿ.ಪೂ. ಸು. 400 ಎಂದು ಆಧುನಿಕ ಸಂಶೋಧನೆ ಗುರುತಿ ' 
ಸುತ್ತದೆ. 


ಇನ್ನು ಜೈನಕೃತಿಗಳಿಂದ ದೊರಕುವ ವರಾಹಿತಿಗಳು ಇಂತಿವೆ: ಜೈನ 

ವಾಜ್ಮಯದಲ್ಲಿ ಮೇಲಿನ ಜೈನೇತರ ವಿವರಗಳನ್ನು ಒಳಗೊಂಡು 
ಇನ್ನೂ ಸಮಗ್ರವೂ ವ್ಯಾಪಕವೂ ಆದ ಸಂಗತಿಗಳಿವೆ ಎಂಬುದನ್ನು 
ಪ್ರೊ. ಹಂಪನಾ ಅವರು ತೋರಿಸಿಕೊಟ್ಟಿ ದ್ದಾರೆ. ಅವುಗಳಲ್ಲಿ ವಡ್ಡಾರಾಧನೆಯ 
"ಚಾಣಕ್ಕರಿಸಿಯ ಕಥೆ'ಯೂ ಒಂದು. ಇದರಲ್ಲಿ ವ್ಯಕ್ತವಾಗುವ ಅನೇಕ ಆಂಶಗಳಲ್ಲಿ 
ಮುಖ್ಯವಾಗಿ ಚಾಣಕ್ಕ ಜೈನನೆಂಬುದು ಒಂದು. ಚಾಣಕ್ಕ ಬ್ರಾಹ್ಮಣನೆಂಬ ರೂಢಿ 
ಯಿರುವಾಗ ಈ ವಕಾತನ್ನು ಒಪ್ಪಿಕೊಳ್ಳುವುದು.ಹೇಗೆ? ಆದರೆ ಇದು ಒಂಟಿದನಿಯಲ್ಲ. 
ಇದಕ್ಕೆ ಪೂರಕವಾಗಿ ಅನೇಕ ಸಾಹಿತ್ಕಾಧಾರಗಳಿವೆಯೆಂದು ಹಂಪನಾ ತೋರಿಸಿಕೊಟ್ಟಿ 
ದ್ಧಾರೆ. ವಡ್ಡಾರಾಧನೆಗಿಂತ ಪೂರ್ವರಚಿತ ಕೆಲವು ಸಂಸ್ಕೃತ ಪ್ರಾಕೃತ ಕೃತಿಗಳಲ್ಲಿ ಇದೇ 
ಚಾಣಕ್ಕನ ಕಥೆ ಕೆಲವು ಅಲ್ಪ ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಕಂಡು ಬರುತ್ತದೆ. 
ವಿಶೇಷಾವಶ್ಯಕ ವಾಕ್ಕ ಮತ್ತು ಆವಶ್ಯಕ ಮಲಯಗಿರಿ ವೃತ್ತಿ ಎಂಬುದೂ ಕೂಡ 
ಆವಶ್ಯಕ ಚೂರ್ಣಯಿಂದ ಬರುವ ಸಂಗತಿಗಳನ್ನು ಪುಷ್ಟೀಕರಿಸುತ್ತದೆ. ಆಚಾರ್ಯ 
ಹರಿಭದ್ರಸೂರಿಯ "ಉಪದೇಶಪದ'ದಲ್ಲಿ ಚಣಿ (ಚಾಣಕ್ಕನ ತಂದೆ) ಒಬ್ಬ ಶ್ರಾವಕ 
ನೆಂಬುದನ್ನು ಇನ್ನು ಅಚ್ಚುಕಟ್ಟಾಗಿ ಪೂರ್ಣ ಪ್ರವಕಾಣದಲ್ಲಿ ನಿರೂಪಿಸಲಾಗಿದೆ. 
ಇದರಲ್ಲಿ ಚಾಣಕ್ಕನ ಕಡೆಯ ದಿನಗಳಿಗೆ ಸಂಬಂಧಿಸಿದಂತೆ ಆತ "ಇಂಗಿನೀಮರಣ'ಕ್ಕೆ 


ಚಾಣಕ್ಕನ ಪಲ್ಲು ಮುರಿದದ್ದೇಕೆ 9) 143 


(ಗೊತ್ತಾದ ಸ್ಥಳದಲ್ಲಿ ಸಾಯುವವರೆಗೆ ಉಪವಾಸವಿರುವುದು) ಅಣಿಯಾದ ವಿಷಯ 
ವನ್ನು ತಿಳಿಸುವುದೊಂದು ವಿಶೇಷ. ಒಟ್ಟಿ ನಲ್ಲಿ ಹಂಪನಾ ಅವರ ಸವಿಕಾಕ್ಷೆ ಪ್ರಕಾರ, 
ಅವಶ್ಯಕ ಚೂರ್ಣ. ಆವಶ್ಯಕ ಮಲಯಗಿರಿವೃತ್ತಿ, ಉಪದೇಶಪದ, ಭಟ್ಟಪಣಣ್ಣಾ. 
ಸಂತಾರಗಪಣಣ್ಣಾ, ಮರಣವಿಹೆಪಣಣ್ಣಾ. ಬೃಹತ್‌ಕಥಾಕೋಶ, ಪರಿಶಿಷ ಪರ್ವನ್‌- 
ಇವು ಚಾಣಕ್ಕ ಜೆ ೈನನೆಂಬುದನ್ನು ಅವಿರೋಧವಾಗಿ ಒಪ್ಪಿಕೊಂಡಿವೆ. 

ವ್ಯವಹಾರ ಚಾತುರ್ಯದಲ್ಲಿ ಚಾಣಕ್ಕ ಪ್ರಸಿದ್ಧಪುರುಷನಷ್ಟೆ. ವಂಚನೆ ದಗಲ 
ಬಾಸಿತನ ಮುಂತಾದುವು ಈ ತಂತ್ರದ ಜ್ಞಾತಿಗಳು. ಈ ಕಾರಣಗಳಿಗಾಗಿ ಕೆಲವು 
ವಿದ್ವಾಂಸರು ಚಾಣಕ್ಕನನ್ನು ಜೈನನೆಂದು ಒಪ್ಪಲು ಹಿಂಜರಿಯುತ್ತಾರೆ ಎಂದ ಹಂಪನಾ 
ಇನ್ನು ಹಲವಾರು ಸಮರ್ಥನೆಗಳನ್ನು ನೀಡುವ ಮೂಲಕ ಚಾಣಕ್ಯ ಜೈನನೆಂಬುದನ್ನು 
ಸ್ಥಿರಪಡಿಸಲು ಪ್ರಯತ್ನಿಸಿದ್ದಾರೆ. ಅಲ್ಲದೆ ಅವರು ಸಾರಾಂಶರೂಪದಲ್ಲಿ ಬರೆಯುತ್ತಾ 
ಚಂದ್ರಗುಪ್ತ, ಬಿಂದುಸಾರ, ಮಗಧರಾಜ್ಯ. ಪಾಟಲೀಪುತ್ರ, ನಂದವಂಶ, ಚಾಣಕ್ಯ 
ನನ್ನು ಸೇರಿಸಿಕೊಂಡು: ಅನೇಕ ಚಾರಿತ್ರಿಕ ಸಂಗತಿಗಳಿರುವಾಗ ಚಾಣಕ್ಕನನ್ನು 
ಜೈನನೆನ್ನುವುದು ಅಸಂಭವನೀಯವಲ್ಲವೇ ಎಂಬುದಾಗಿ ಅನುವಕಾನವನ್ನು 
ವ್ಯಕ್ತಪಡಿಸುತ್ತಾರೆ. ಆದರೆ ಅವರ ಅನುವಠಾನಕ್ಕೆ ಕಾರಣವಿಲ್ಲ. ಏಕೆಂದರೆ ಚಾಣಕ್ಯ 
ನೆಂಬ ಬ್ರಾಹ್ಮಣ ವ್ಯಕ್ತಿಯೊಬ್ಬ ಇತಿಹಾಸದಲ್ಲಿ ಆಗಿಹೋಗಿರಬೇಕು ; ಆತ ಕುಶಾಗ್ರ 
ಮತಿಯೂ ಆಗಿದ್ದಿರಬೇಕು. ಆತನ ಕಾಲಾನಂತರ ಜನಿಸಿದ ಬುದ್ದಿಯವರಿಗೆ 
“ಚಾಣಕ್ಕ' (ಬೃಹಸ್ಪತಿ ಎಂದ ಹಾಗೆ) ನೆಂದು ಅಡ್ಡ ಹೆಸರು ಕರೆಯುವುದು ರೂಢಿ 
ಯಾಗಿ ಕ್ರಮೇಣ ಚಾಣಕ್ಕನೆಂಬ ವ್ಯಕ್ತಿಯೆಂದರೆ ಬುದ್ಧಿವಂತಿಕೆಗೆ ಹಿಡಿದ ಪ್ರತಿಮೆ 
ಯಾಗಿ ಬೆಳೆದುಬಿಟ್ಮ, ಹಾಗೆ ಇಂಥದೊಂದು ಪೂರ್ವಪರಂಪರೆ ಬ್ರಾಹ್ಮಣಧರ್ಮ 
ದಲ್ಲಿತ್ತು. ಮುಂದೆ ಜೈನ ಹಾಗೂ ಬೌದ್ಧಧರ್ಮಗಳು ವೈದಿಕ ಧರ್ಮದ ಯಜ್ಞ 
ಯಾಗಾದಿಗಳ ಬಲಿಹಿಂಸೆಗಳನ್ನು ವಿರೋಧಿಸಿ ಜನ್ಮತಾಳಿದವು. ಅವುಗಳು ತಮ್ಮ 
ಅಹಿಂಸಾತತ್ವಗಳನ್ನು ಪ್ರತಿಪಾದಿಸಿ ಜನಮನವನ್ನು ಗೆಲ್ಲುವ ಕಾಲಕ್ಕೆ ಈಗಾಗಲೆ 
ಜನಜನಿತವಾಗಿದ್ದ ಕಥಾವಸ್ತುಗಳನ್ನೇ ಸ್ವೀಕರಿಸಿ ಅವುಗಳನ್ನು ತಮ್ಮು ಹೊಸದೃಷ್ಟಿ 
ನೀತಿಗೆ ಒಗ್ಗಿಸಿ ಬಳಸಿಕೊಂಡವು. ಇದು ಸಹಜವಾದ ಕೊಡುಕೊಳುಗೆಯ ವಿಚಾರವೇ. 
(ಬುದ್ಧನನ್ನು ದಶಾವತಾರದಲ್ಲಿ ವೈದಿಕನನ್ನು ಸೇರಿಸಿಕೊಂಡರು) ಈ ಸಂದರ್ಭದಲ್ಲಿ 
ಚಾಣಕ್ಕನ ಜಾಣಬ್ರಾಹ್ಮಣ ಪ್ರತಿಭೆಯನ್ನು ಜಿನಧರ್ವು ತನ್ನ ಉದ್ದೇಶ 
ಆಶಯಕ್ಕೆ ತಕ್ಕಂತೆ ಅಳವಡಿಸಿಕೊಂಡು ಸ್ವೀಕರಿಸುವುದರಲ್ಲಿ ಸಂದೇಹವಿಲ್ಲ. 
ಜೈನವಾಜ್ಮಯ ಪ್ರಪಂಚ ಇಂಥ ಪ್ರಸಿದ್ಧ ಚೇತನದ ಕಥಾಭಿತ್ತಿಗಳ 
ಮೇಲೆ ತವ್ಮ್ಮಿ ಧರ್ಮದ ಪ್ರಚಾರ ಚಿತ್ರಗಳನ್ನು ಬಿಡಿಸಿ ಜನಮನವನನ್ನು 
ಸೋರೆಗೊಳ್ಳಲು ಪ್ರಾರಂಭಿಸಿತು. ಇಷ್ಟರಲ್ಲಿ ಚಾರಿತ್ರಿಕ ವ್ಯಕ್ತಿಯಾಗಿದ್ದ 
ಚಾಣಕ್ಕನ ಬುದ್ಧಿವಂತಿಕೆಯ ಬಗ್ಗೆ ಐತಿಹ್ಯಗಳೂ ದಂತ ಕಥೆಗಳೂ ಹುಟ್ಟಿ 


144 ಸಾಧನೆ 


ಕೊಂಡು ಇತಿಹಾಸ ಪುರುಷ ಜನರ ಕಣ್ಣಂಚಿನಿಂದ ಜಾರಿ ಹೋಗುತ್ತಿದ್ದ. ಈ ' 
ಸಮಯದಲ್ಲಿ ಜೈನಧರ್ಮ ಆ ಪಾತ್ರದ ಓರೆ ಕೋರೆಗಳನ್ನು ತಿದ್ದಿತೀಡಿ ತನ್ನ ಆಶ 
ಯಕ್ಕೆ ತಕ್ಕಂತೆ ಬಳಸಿಕೊಳ್ಳಲು ಹಿಂಜರಿಯಲಿಲ್ಲ. ಪ್ರಾಕ್ಕತ, ಸಂಸ್ಕೃತ, ಜೈನ 
ವಾಜ್ಮ! ಯದಲ್ಲಿ ಈ ಪ್ರಕ್ರಿಯೆ ಸತತವಾಗಿ ಜರುಗಿತು. ಆ ಸಮಸ್ತ ಫಲವೂ ಹತ್ತನೇ 
ಶತಪಹಿನದ ಕನ್ನಡ ವಡಾ ರಾಧನೆಯ "ಚಾಣಕ್ಯ ರಿಸಿಯ ಕಥೆ'ಯಲ್ಲಿ ಭಟ್ಟಿ ಇಳಿದು 
ರೂಪಕ ಕಾವ್ಯವಾಗಿ ಪರಿಣಮಿಸಿದೆ. ವಡಾ 'ರಾಧನೆಯ ಕವಿ ಶಿಷ್ಟದಲ್ಲಿ ಬೆಳೆದು 
ನಿಂತಿದ್ದ ಚಾಣಕ್ಕನ ಬೌದ್ಧಿಕ ಅಹಂಕಾರವನ್ನು ತಗ್ಗಿಸಿ ಜೈನ ಭರಿ ವಿನಯಕ್ಕೆ 
ಬಗ್ಗಿ ಸಿದ್ದಾನೆ. ಮತ್ತು ನಿತ್ಯ ಫಲವಂತಿಕೆಯ ಜಾನಪ ದ ಜಾ ನಾನುಭವವನ್ನು 
ಅವರಿಗೆ ಧಾರೆ ಎರೆಯುವ ಮೂಲಕ ಆತನ ಒಣ ಶಾಸ್ತಾ ್ವಾಧ್ಯಯನ ಜ್ಞಾ ನಕ್ಕೆ 
ಜೀವಂತಿಕೆಯನ್ನು ಕೊಟ್ಟಿದ್ದಾನೆ. ಇದನ್ನು ಇನ್ನಷ್ಟು ಸ್ಪಷ್ಟಪಡಿಸಲು ಚಾಣಕ್ಕರಿಸಿಯ 
ಕಥೆ'ಯ ಎರಡು ಪ್ರಸಂಗಗಳನ್ನು ಇಲ್ಲಿ ಎತ್ತಿಕೊಳ್ಳಲಾಗಿದೆ. ಮೊದಲನೆಯದು 
ಚಾಣಕ್ಕನ ಹಲ್ಲಿನ ಪ್ರಸಂಗ. “ಮಗಧ ಎಂಬ ನಾಡಿನಲ್ಲಿ ಶಾಲ್ಮಲಿ ಎಂಬ ಅಗ್ರಹಾರ 
ದಲ್ಲಿಸೆ ಯುವ ಮತ್ತು ಕಪಿಲೆ ಎಂಬ ದಂಪತಿಗಳಿಗೆ ಒಬ್ಬ ಮಗನಿದ್ದನು. 
ನಾಲ್ಕು ಹಲ್ಲಿನೊಂದಿಗೆ ಹುಟ್ಟಿದುದರಿಂದ ಅವನಿಗೆ ಚಾಣಕ್ಕ ಎಂದು ಹೆಸರಾಗಿದ್ದಿತು 
ಇದನ್ನು ಕೇಳಿದ ವಸಂತಕನೆಂಬ ನೈಮಿತ್ತಿಕನು. “ನಾಲು ಹಲ್ಲುಗಳಿಂದ ಹುಟ್ಟಿದ 
ಇವನಿಂದ ನಂದವಂಶವು ಕ್ಷಯವಾಗುತ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ” ಎಂದು 
ಭವಿಷ್ಯ ನುಡಿದನು. ಅದು ಸೋಮಶರ್ಮನಿಗೆ ತಿಳಿದು ಕೆ ಸಾಣೆ (ಉಳಿ)ಯಿಂದ 
ನಾಲ್ಕು ಹಲ್ಲುಗಳನ್ನು ಉಜ್ಜಿಸಿ, ಕೀಳಿಸಿ, ಸಮವಕಾಡಿದನು. ಚಾಣಕ್ಯನು ಬೆಳೆದನು. 
ನಾಲ್ಕು ವೇದ, ಆರು ಅಂಗ, 18 ಧರ್ಮಶಾಸ್ತ್ರಗಳು, ಮೀವಕಾಂಸಾ, ವ್ಯಾಕರಣ, 
ಪ್ರವಕಾಣ, ಛಂದ, ಅಲಂಕಾರ, ನಿಘಂಟು, ಕಾವ್ಯ, ನಾಟಕ, ಶಾಲಿಹೋತ್ತ, 
ವೈದ್ಯ, ಸಾಮುದ್ರಿಕ, ನೀತಿಶಾಸ್ತ್ರ ಮೊದಲಾದ ಎಲ್ಲ ವಿದ್ಯೆಗಳನ್ನು ಕಲಿತು ಯಷಿಗಳ 
ಬಳಿ ಧರ್ಮವನ್ನು ಕೇಳಿ ಶ್ರಾವಕವ್ರತಗಳನ್ನು ಕೈಕೊಂಡು, ಸಮ್ಮಗ್‌ ದೃಷ್ಟಿ 
ಯಾದನು. ಕೆಲವು ಕಾಲಾನಂತರ ಪಾಟೀಲಪುತ್ರಕ್ಕೆ ಹೋಗಲು ಅವನ ಪಾಂಡಿತ್ಯ 
ವನ್ನೂ. ಸಮಗ್ಯ ದೃಷ್ಟಿಯಕಾಗಿರುವುದನ್ನು ಭವ್ಯವಾದ ಆಕಾರವನ್ನು ನೋಡಿ ಶಕ 
ಟಾಳ (ಮಹಾಪದ್ಮನ. ಒಬ್ಬ ಮಂತ್ರಿ)ನು ತನ್ನ ಮಗಳು ಯಶೋಮತಿಯನ್ನು 
ಅವನಿಗೆ ಮದುವೆ ವಣಡಿಕೊಟ್ಟನು. ಈ ಪ್ರಸಂಗದಲ್ಲಿ ಗಮನಿಸಬೇಕಾದ ಅಂಶ 
ವೆಂದರೆ, ಆರೇಳು ತಿಂಗಳ ವಯಸ್ಸಿನ ಮಗುವಿಗೆ ಸಾವಕಾನ್ಕವಾಗಿ ಹಲ್ಲು ಹುಟ್ಟಿ 
ಬರುತ್ತವೆ. ಇವುಗಳನ್ನು ಹಾಲು ಹಲ್ಲು ಎಂದು ಕರೆಯಲಾಗುತ್ತದೆ. 6-7 
ವರ್ಷಗಳ ನಂತರ ಇವೂ ಬಿದ್ದುಹೋಗಿ ಬೇರೆ ಹಲ್ಲುಗಳು 12 ವರ್ಷ ತುಂಬುವುದ 
ರೊಳಗಾಗಿ ಹುಟ್ಟಿ ಬರುತ್ತವೆ. 17 ರಿಂದ 21 ವರ್ಷ ವಯಸ್ಸಿನೊಳಗೆ ಎರಡೂ 
ಕಡೆಯ ದವಡೆಗಳಲ್ಲಿ ಮತ್ತೆ ಹಲ್ಲುಗಳು ಹುಟ್ಟುತ್ತವೆ. ಇವು ಒಂದರಿಂದ ನಾಲ್ಕು 
ಇರಬಹುದು. ಇವುಗಳನ್ನು ಬುದ್ಧಿ ವಂತಿಕೆ (wisdom "ೇeh)ಯ ಹಲ್ಲು ಎಂಡಿ 


ಚಾಣಕ್ಕನ ಹಲ್ಲು ಮುರಿದದ್ದೇಕೆ ? 145 


ಕರೆಯುವರು. ಈ ವಯಸ್ಸಿನ ವ್ಯಕ್ತಿ ದೈಹಿಕವಾಗಿ ಹಾಗೂ ಬೌದ್ಧಿಕವಾಗಿ ಒಂದು 
 ಪರಿಪಕ್ಕ ಸ ಮಟ್ಟವನ್ನು ಮುಟ್ಟಿರುತ್ತಾನೆಯಷ್ಟೆ. ಚಾಣಕ್ಯನ ಬಗ್ಗೆ ಹೇಳುವುದಾದರೆ 
ನಾಲ್ಕು ಹಲ್ಲುಗಳು ಮೊದಲೇ ಬಂದಿದ್ದವು. ಮಗುವಿಗೆ ಮೊದಲೇ ಹಲ್ಲು ಹುಟ್ಟಿರ 
| ಬಹುದಾದರೂ ಅವುಗಳನ್ನು ಅವನ ತಂದೆ ಉಜ್ಜಿಸಿ ಕಿತ್ತು ಸಮಗೊಳಿಸಿದ್ದೇಕೆ ? 
ಮಗುವಿನ ಹಲ್ಲು ಮುರಿದರೆ ಅವನ ಭವಿಷ್ಯವನ್ನು ತಿದ್ದಿದಂತಾಯಿತೆ ? ಇದು 
ವಿಚಾರಾರ್ಹ ಅಂಶ. ಇದಕ್ಕೂ ಮೊದಲು ಹಲ್ಲಿನ ಬಗ್ಗೆ ಇರುವ ಜನಪದರ ನಂಬಿಕೆ 
ಗಳನ್ನು ಕೊಂಚ ವಿವರಿಸಬೇಕು. ಗಂಡು ಮಗುವಿಗೆ ಹುಟ್ಟುವ ಮೊದಲೇ ಹಲ್ಲಿದ್ದರೆ 
ಅದರ ಸೋದರ ವಣಾವನಿಗೆ ಕಂಟಕವೆಂದೂ, ಹೆಣ್ಣು ಮಗುವಿದ್ದರೆ ಅದು ಮುಂದೆ 
ಮದುವೆಯಾದಾಗ ಗಂಡ ಸತ್ತು ಬೇಗ ವಿಧವೆಯಾಗುತ್ತಾಳೆಂದೂ ನಂಬಿಕೆ ಇದೆ. ಇಂಥ 
ಅಪರೂಪದ ಮಕ್ಕಳು ಹುಟ್ಟಿದಾಗ ಕೂಡ ಆ ದೋಷ ನಿವಾರಣೆಗಾಗಿ ನಮ್ಮ 
ಜನಪದರು ಕೆಲವು ವಿಧಿ ತಂತ್ರಗಳನ್ನು ಕಂಡುಕೊಂಡಿದ್ದಾರೆ. ಗಂಡುಮಗುವಿನಿಂದ 
ಸೋದರವಠಾವನಿಗೆ ಉಂಟಾಗುವ ದೋಷನಿವಾರಣೆಗಾಗಿ ಅವರನ್ನು ದೇವಸ್ಥಾನಕ್ಕೆ 
ಕರೆದೊಯ್ದು ಉಣ್ಣೆಯ ತಣಿಗೆಯಲ್ಲಿ ಮಗುವಿನ ಮುಖವನ್ನು ಅದರ ಸೋದರ 
ವಕಾವನಿಗೆ ತೋರಿಸಲಾಗುವುದು. ಮತ್ತು ಹೆಣ್ಣುಮಗುವಾದರೆ ಗಂಡನ ಪ್ರಾಣಾ 
ಪಾಯವನ್ನು ನಿವಾರಿಸಲು ಅಂಥ ಹುಡುಗಿಯನ್ನು ಮೊದಲು ಬೇಟೆಗಿಡ ಅಥವಾ 
ತಂಗಟಿಗಿಡಗಳಿಗೆ ಮದುವೆ ವಣಡಿಸಿ ನಂತರ ಗಂಡಿಗೆ ಕೊಟ್ಟು ಮದುವೆ ವರಾಡಿಸುವ 
ರೂಢಿ ಬೆಳೆದುಬಂದಿದೆ. ಅಂತೂ ಹಲ್ಲು ಸಮೇತ ಹುಟ್ಟುವ ಮಕ್ಕಳಿಂದ ಒಂದಲ್ಲೊಂದು 
ಕಂಟಕ ಇದ್ದದ್ದೇ ಎಂಬ ಕಲ್ಪನೆ ಜನಮತದಲ್ಲಿ ಪ್ರಾಚೀನಕಾಲದಿಂದಲೂ ಬೇರೂರಿದೆ. 
ಚಾಣಕ್ಕನ ಹಲ್ಲಿನ ಪ್ರಸಂಗವೂ ಇಂಥ ಒಂದು ಜಾನಪದ ನಂಬಿಕೆಯ ಆಧಾರದಿಂದಲೇ 
ಹೇಳಲ್ಪಟ್ಟಿದೆ. ಜೈನವಾಜ್ಮಯಕಾರರು ಚಾಣಕ್ಯನ ಹಲ್ಲಿನ ಪ್ರಸಂಗವನ್ನು ಒಂದ 
ಲ್ಲೊಂದು ಬಗೆಯಲ್ಲಿ ಬಳಸಿಕೊಳ್ಳುತ್ತಾರೆ. ಮತ್ತು 17ನೆಯ ವರ್ಷದ ನಂತರ 
21 ರೊಳಗೆ ಹುಟ್ಟುವ ದವಡೆ ಹಲ್ಲುಗಳು ಬುದ್ಧಿವಂತಿಕೆಯ ಲಕ್ಷಣವೆಂದು ಹೇಳಿತಷ್ಟೆ. 
ಆ ಬುದ್ಧಿವಂತಿಕೆ ಚಾಣಕ್ಕನಿಗೆ ಆಜನ್ಮಸಿದ್ಧವಾಗಿತ್ತೆಂಬುದನ್ನು ಅವನಿಗೆ ಹುಟ್ಟುವ 
ಮೊದಲೇ ನಾಲ್ಕು ಹಲ್ಲು ಮೊಳೆತಿದ್ದವು ಎಂಬುದರಿಂದ ಸೂಚಿಸಲಾಗಿದೆ. ಅವನು 
ಮುಂದೆ ರಾಜ ಅಥವಾ ಮಂತ್ರಿಯಾಗಿ ಕೆಲವೊಮ್ಮೆ ಆಗ ಅನಿವಾರ್ಯವಾಗಿ ಹತ್ಯಾಕಾರ್ಯ 
ದಲ್ಲಿ ತೊಡಗಬೇಕಾಗಬಹುದೆಂಬ ಪಾಪಪ್ರಜ್ಞೆಯಿಂದ ಅವನ ತಂದೆ ಚಣಕನು ಚಾಣ 
(ಉಳಿ) ದಿಂದ ಆ ಮಗುವಿನ ಹಲ್ಲನ್ನು ಉಜ್ಜಿ ಕಿತ್ತು ಸಮಗೊಳಿಸಿದನು ಜೈನೇತರ 
ವಾಜ್ಮಯದಲ್ಲಿ ಚಾಣಕ್ಯನ ಹಲ್ಲಿನ ಪ್ರಸಂಗ ಎಲ್ಲಿಯೂ ಕಂಡುಬರುವುದಿಲ್ಲ. (ಇದ್ದರೆ 
ತಿಳಿಸುವುದು) ಹಾಗಾದರೆ ಜೈನವಾಜ್ಮಯದಲ್ಲಿ ಚಾಣಕ್ಕನ ಹಲ್ಲು ಮುರಿದ್ದೇಕೆ ? 
ಹಲ್ಲು ಬುದ್ಧಿವಂತಿಕೆಯ ಲಕ್ಷಣವಾದ ಪ್ರಯುಕ್ತ ಚಾಣಕ್ಕ ಶಿಶುವಿಗೆ ಹುಟ್ಟುವ ಮುನ್ನ 
ಹಲ್ಲು ಇತ್ತೆಂದು ಹೇಳಿ, ಆ ಹಲ್ಲನ್ನು ಕಿತ್ತು ಕಳೆಯುವ ಮೂಲಕ ಅದು ತಿದ್ದಲ್ಪಟ್ಟಿತು 
ಎಂದು ಹೇಳುವ ಮೂಲಕ ಜೈನಕೃತಿಕಾರರು ಚಾಣಕ್ಕನನ್ನು ತಮ್ಮವನನ್ನಾಗಿ ವಾಡಿ 


146 ಸಾಧನೆ 


ಕೊಂಡಿದ್ದಾರೆ. ಅವರ ರೂಪಕಧಾರಣಶಕ್ತಿ ಅಪೂರ್ವವೆನಿಸಿದೆ. "ಅವನ ಹಲ್ಲು ಉದ್ದ 
ವಾದವು ಮುರಿಯಬೇಕು', "ನಿನ್ನ ಹಲ್ಲು ತುಟಿ ವಿಕಾರಿದವು ಜೋಕೆ", 'ಹಲ್ಲಿಡಿದು 
ಮಾತಾಡು" ಎಂಬ ಕನ್ನಡ ದೇಶೀ ನುಡಿಗಟ್ಟಿರುವ ವ್ಯಂಗ್ಯವನ್ನು ಎಲ್ಲರೂ ಬಲ್ಲರು. 
ಎಂದರೆ ಹಲ್ಲು ಬುದ್ದಿವಂತಿಕೆ ಮಿತಿ ವಿಕಾರುವ ಲಕ್ಷಣ ಎಂದಾಯಿತು. ಅವುಗಳನ್ನು 
ಮುರಿಯುವುದು ಎಂದರೆ (ವಾಸ್ತವವಾಗಿ ಮುರಿಯುವ ಪ್ರಶ್ನೆಯಲ್ಲ). ಅಂಥವನ ಅತಿ 
ವರ್ತನೆಯನ್ನು ಹತ್ತಿಕ್ಕುವ ಬಗ್ಗೆ ಎಚ್ಚರಿಕೆ. ಹಾಗೆಯೇ ಚಾಣಕ್ಕನ ಹಲ್ಲು ಮುರಿಡ 
ಪ್ರಸಂಗವನ್ನು ಒಂದು ರೂಪಕವೆಂದು ಗ್ರಹಿಸಬೇಕು. ಅದನ್ನು ಒಡೆದರೆ ಧ್ವನಿ ದಿಗ್ಮಂಡಲ 
ವನ್ನು ವ್ಯಾಪಿಸುತ್ತದೆ. ಜನಮನದಲ್ಲಿ ಈ ಮುಂಚೆ ಬೇರುಬಿಟ್ಟಿದ್ದ ಚಾಣಕ್ಕನ ದೈತ್ಯಾ 
ಕಾರದ ಪಾತ್ರವನ್ನು ಜನ ಧರ್ಮವರ್ಧನೆಗೆ ಬಳಸಿಕೊಳ ಬೇಕಾಗಿತ್ತು. ಆದ್ದರಿಂದ 
ಅದರಲ್ಲಿದ್ದ ಅಹಮಿಕೆಯನ್ನು ಹೋಗಲಾಡಿಸಿ ವಿನಮ್ರತೆಗೆ ಒಳಗುವರಾಡುವುದು ಅನಿ 
ವಾರ್ಯವಾಯಿತು. ಹಾಗಾಗಿ ಜನಪದದಲ್ಲಿ ಹಲ್ಲಿನ ಬಗ್ಗೆ ಇರುವ ನಂಬಿಕೆಯನ್ನು ತೆಗೆದು 
ಕೊಂಡು ಚಾಣಕ್ಕನಿಗೆ ಆರೋಪಿಸುವ ಮೂಲಕ ಅವನ ಪಾತ್ರವನ್ನು ಸಾವಕಾನ್ಕೀಕರಣ 
ಗೊಳಿಸಿ ಜನರ ಬಳಿಗೆ ಕೊಂಡೊಯ್ಯಲಾಗಿದೆ. ಚುರುಕುಬುದ್ದಿಗೆ ಪ್ರತೀಕವಾದ ಹಲ್ಲನ್ನು 
ಮುರಿಯುವ ಮೂಲಕ ಜನರಿಂದ ದೂರ ಸರಿಯುತ್ತಿದ್ದ ಅತಿಬುದ್ದಿವಂತಿಕೆಯ 
ಚಾಣಕ್ಕ ಪಾತ್ರವನ್ನೂ ಜನರ ಮಧ್ಯೆ ತಂದುನಿಲ್ಲಿಸುವ ಪ್ರಯತ್ನವನ್ನು ವಕಾಡ 
ಲಾಗಿದೆ. ಈ ಒಡಂಬಡಿಕೆಗೆ ಸಮರ್ಥನೆಯಾಗಿ ಚಾಣಕ್ಕನಿಗೆ ಅಂಬಲಿ ಉಣಬಡಿಸಿದ 
“ಬಿರ್ದಿ'ಯ ಪ್ರಸಂಗವನ್ನು ಪ್ರಸ್ತಾಪಿಸಬಹುದು: ಚಾಣಕ್ಕ ಚಂದ್ರಗುಪ್ತರು ಶಕ್ತಿಯುತ 
ಸೈನ್ಯಸಮೇತ ಮಹಾಪದ್ಮನ ಮೇಲೆ ಯುದ್ಧಕ್ಕೆ ಹೋದರು. ಆದರೆ ಕಾಳಗದಲ್ಲಿ 
ಸೋತು ಓಡಿ ಬದುಕಿದರು. ಹಲವು ವರ್ಷ ಹೀಗೆ, ಯುದ್ದ ವಕಾಡುವುದು - 
ಸೋಲುವುದು ನಡೆಯಿತು. ಒಂದುಸಲ ಚಾಣಕ್ಕ ಯುದ್ಧಭೂಮಿಯಿಂದ ಓಡಿಬರಲು 
ದಾರಿಯಿಲ್ಲದೆ ತಾವರೆಕೆರೆಯಲ್ಲಿ ಹಗಲು ತಲೆಮರೆಸಿಕೊಂಡಿದ್ದು ಇರುಳು ಹೊರಬಂದು 
ಪಾಟಲೀಪುತ್ರ ಹೊಕ್ಕ ಹಸಿವಾಯಿತು. ಒಬ್ಬ ನೇಕಾರನ ಮನೆಗೆ ಹೋದ, ಅಲ್ಲಿದ್ದ 
ಮುದುಕಿಯೊಬ್ಬಳನ್ನು ಏನಾದರೂ ತಿನ್ನಲು ಕೇಳಿದ. ಅವಳು ಮುಣೆಹಾಕಿ ಕಂಚಿನ 
ತಟ್ಟೆಯಿಟ್ಟು ಬಿಸಿ ಅಂಬಲಿ ಬಡಿಸಿದಳು; ಚಾಣಕ್ಕ ಹಸಿವಿನಿಂದ ಅಂಬಲಿಯನ್ನು 
ಬಾಯಿಗಿಟ್ಟ. ಬಿಸಿಕ್ವಬಾಯಿಗೆ ತಟ್ಟಿಸುಟ್ಟಿತು. ಕೈ ಒದರುತ್ತಾ ಒದ್ದಾಡಿದ. 
ಮುದುಕಿ ನೋಡಿ ನಕ್ಕು “ಈ ಲೋಕದಲ್ಲಿ ಮೂವರು ಮೂರ್ಪರನ್ನು ಕಂಡೆ” 
ಎಂದಳು : ಚಾಣಕ್ಕ ಅವರು ಯಕಾರ್ಕಾರೆಂದು ಕೇಳಿದ. “ನೀನು, ನಂದ ಮತ್ತು ಚಾಣಕ 
ಎಂದಳು. ಹೇಗೆ ಬಂದುದಕ್ಕೆ ಹೀಗೆ ಉತ್ತರಿಸಿದಳು. ಬುದ್ದಿಯಿರಂವಾತ ಬಿ? 
ಅಂಬಲಿಯನ್ನು ಕಂಚಿನ ಅಂಚಿನಿಂದ ಕಿರಿಕಿರಿದಾಗಿ ಆರಿಸುತ್ತಾ ಉಣ್ಣುತ್ತಾನೆ. ನೀನ: 
ಅಷ್ಟು ತಿಳಿಯದ ಮರ ನಂದ ಮಹಾಪದ್ಮ ತಾನು ಕೊಟ್ಟ ದಾನವನ್ನು ಸಲ್ಲಿಸಲಿಲ್ಲ 
ಅಲ್ಲದೆ ಸಿಟ್ಟಿಗೆದ್ದು ಹೋಗುತ್ತಿದ್ದ ಚಾಣಕ್ಕನನ್ನು ಅಂದೇ ಕೊಲ್ಲದೆ ಬಿಟ್ಟ. ಆದ್ದರಿಂ॥ 
ಅವನೊಬ್ಬ ಮೂರ್ಯ, ಚಾಣಕ್ಕ ಮತ್ತೊಬ್ಬ ಮೂರ್ಯ, ಹೇಗೆಂದರೆ ಆತನಿ। 


ಜಾ WE ಸಚ ಸ್ಟೆ ಟೇ ಇಂಟ ಇ (ಇ. 1.1 


ಚಾಣಕ್ಕನ ಹಲ್ಲು ಮುರಿದದ್ದೇಕೆ ? 147 


' ತನ್ನ ಕೋಪವೊಂದೇ ಗೊತ್ತು. ಆದರೆ ಕೆಲಸ ಕ್ರಮ ಅರಿಯ ಮೂಲತಂತ್ರ 
ಬಲ್ಲ ಕ್ಷತ್ರಿಯ ಬಲ್ಲ. ಕ್ಷತ್ರಿಯರ ಜೊತೆ ಯುದ್ಧವಠಾಡುವುದು ಗೊತ್ತಿದ್ದರೂ 


ಬುದ್ಧಿಯಿಲ್ಲ. ಬುದ್ಧಿಯಿದ್ದರೆ ತನ್ನ ಹಗೆಯ ನಾಡನ್ನು ಕೆಡಿಸಿ ಪ್ರತಿಪಕ್ಷಗಳನ್ನು ತನ್ನ 
ಪಕ್ಷಕ್ಕೆ ತಂದುಕೊಂಡು ಸಾಮಂತರನ್ನು ಹಣದಿಂದ (ಲಂಚಕೊಟ್ಟು) ಭೇದಿಸುವುದು 
 ವಠಾಡುತ್ತಿದ್ದ. ಇಷ್ಟು ವರಾಡಿದರೆ ಮಹಾಪದ್ಮ ಒಬ್ಬನೇ ಉಳಿಯತ್ತಾನೆ. 


ಆಗ ಅವನನ್ನು ಸೋಲಿಸುವುದು ಸುಲಭ.” ಇದನ್ನು ಕೇಳಿದ ಚಾಣಕ್ಕ ಸಂತಸಗೊಂಡು 
ಅಲ್ಲಿಂದ ಶ್ರೀಪರ್ವಕ್ಕೆ ಓಡಿದ. 


ಮುಂದಿನ ಸಲ ಅಜ್ಜಿ ಹೇಳಿದ ವಕಾದರಿಯ ವಕಾರ್ಗವನ್ನೇ ಮುಂದುವಣಡಿದ. 
ಮಹಾಪದ್ಮ ಸೋತು ಓಡಿದ ಸುಬಂಧು ಸೆರೆಯಾದ. ಚಾಣಕ್ಯ ಗೆಲುವಿನಿಂದ, 
ಪಾಟಲೀಪುತ್ರವನ್ನು ಪ್ರವೇಶಿಸಿದ. ಕನ್ನೆವಕಾಡಕ್ಕೂ ಭಂಡಾರಕ್ಕೂ ಕಾವಲಿಟ್ಟು, 
ಪ್ರಜೆಗಳನ್ನು ಸವಕಾಧಾನಪಡಿಸಿ, ಚಂದ್ರಭಕ್ತನಿಗೆ ಪಟ್ಟಕಟ್ಟೆದ. ನಂದವಂಶ ನಿರ್ಮೂಲನ 
ಪ್ರತಿಜ್ಞೆ ನೆರವೇರಿತು. ತಮಟೆ ಹೊಡೆಸುವ ಮೂಲಕ ವಿಜಯೋತ್ಸವವನ್ನು 
ಆಚರಿಸಿ ತನ್ನ ಹೆಂಡತಿಯನ್ನು ಕರೆಸಿಕೊಂಡು ಸುಖವಾಗಿದ್ದ. ಮೊದಲು ಉಲ್ಲೇಖಿಸಿದ 
ಪ್ರಸಂಗದಂತೆಯೇ ಇಲ್ಲಿಯೂ ಚಾಣಕ್ಕನ ಮೇಲೆ ಚೆಲ್ಲಿಬರುವ ಬೆಳಕು ಜಾನಪದ 
ಲೋಕದ್ದೇ. ಶಿಷ್ಟ ಶಾಸ್ತ್ರಾಗಮಗಳು ಕಲಿಕೆ ಅವನ ಸಂಕಷ್ಟ ಸಮಯಕ್ಕೆ ನೆರವಾಗಲಿಲ್ಲ. 
ತಾನೇ ಬುದ್ಧಿವಂತನೆಂದು ಮೆರೆಯುತ್ತಿದ ಅವನ ಸೊಕ್ಕನ್ನು ಅಂಬಲಿ ಉಣಬಡಿಸಿದ 
ಅಜ್ಜಿ ನಗುನಗುತ್ತಾ ಇಳಿಸಿ ಯುದ್ಧ್ವೋಪಾಯಗಳನ್ನು ಹೇಳಿಕೊಟ್ಟಳು, (ಅವನೇ 
ಚಾಣಕ್ಕನೆಂಬುದು ಆಕೆಗೆ ಗೊತ್ತಿಲ್ಲದೆ ಇರುವ ಕಥೆಯ ತಂತ್ರ ಮನೋಜ್ಞವಾಗಿದೆ) 
ಉಣಲಿಟ್ಟು ಮುಂದಿನ ಬಾಳಿಗೆ ಬುತ್ತಿ ಕಟ್ಟಿಕೊಡುವ ಅಡುಗೂಲಜ್ಜಿಯರ ಕಥೆಗಳು 
ಕನ್ನಡ ಜಾನಪದದಲ್ಲಿ ಯಥೇಚ್ಛ. "ಕುರಿತೋದದ ಚದುರಮತಿ' ಅವಳು. ದಾರಿ 
ಹೋಕ ಬಡವರು ಸಿರಿವಂತರು ಯಕಾರೇ ಇರಲಿ ಅವರೆಲ್ಲರು ಅವಳಲ್ಲಿಗೆ ಬಂದು 
ತಂಗಿದ್ದು ಉಂಡು ಮುಂದೆ ನಡೆವರು. ಅಲ್ಲದೆ ಅವಳಲ್ಲಿ ತಮ್ಮ ಕಷ್ಟಸುಖಗಳನ್ನು 
ಹಂಚಿಕೊಳ್ಳುವರು. ಮುಖಾವಲೋಕನ ಮರಾತ್ರದಿಂದಲೇ ಅವರವರ ಭೂತ 
ಭವಿಷ್ಯವನ್ನು ಓದುವ ದೀರ್ಫಾನುಭವ ಅವಳಿಗಿತ್ತು. ಇಂಥ ಅಜ್ಜಿಯಿಂದ ಚಾಣಕ್ಯ 


ಕಲಿತನೆಂಬುದರಲ್ಲಿ ಜೈನ ಧರ್ಮದ ವಿನಮ್ರತೆಯೆ ಎದ್ದು ಕಾಣುತ್ತದೆ. ಆಕೆಯ 


ಬುದ್ಧಿಯ ಫಲಾನಂಭವಿಯಾದ ಈತ. 


ತಾನೇ ಸರ್ವಜ್ಞನೆಂಬ ಅವನ ಅಹಮಿಕೆಯನ್ನು ಈ ಅಜ್ಜಿಯ ಪಾತ್ರಕ್ಕೆ ಮುಖಾ 
ಮುಖಿವಕಾಡಿ ವಾಸ್ತವಾನುಭವದ ನಿಕಷದ ಮೇಲೆ ಉಜ್ಜಿ ನೋಡಲಾಗಿದೆ. ಹೀಗೆ 
ಶಿಶುವಿನ ಹಲ್ಲೂ ಉಜ್ಜಿ ಕೀಳಿಸಿ ಸಮಗೊಳಿಸುವ ಹಾಗೂ ಅಜ್ಜಿಯಿಂದ ಛೀವಣಾರಿ 
ಹಾಕಿಸಿಕೊಂಡು ಬುದ್ಧಿ ಕಲಿತುಕೊಳ್ಳುವ ಪ್ರಸಂಗಗಳು ಜಿನಧರ್ಮದ ಜನರ ಬಳಿಗೆ 
ಹೋಗುವ ಆಶಯಕ್ಕೆ ಉಚಿತವಾಗಿವೆ. ಎಶ ವಿದ್ಯಾಲಯಗಳಲ್ಲಿ ಶಾಸ್ತ್ರಾದಿಗಳಿಂದ 


148 ಸಾಧನೆ 


ಕಲಿತ ವಿದ್ಯೆಗಿಂತ ಜನತಾ ವಿದ್ಯಾಲಯಗಳಲ್ಲಿ ಜನತೆಯ ಮಧ್ಯೆ ಕಲಿ 
ಮಹತ್ವದ್ದು ಎಂಬುದನ್ನು ಪ್ರತಿಪಾದಿಸಲಾಗಿದೆ. (ಚೀನಾ ದೇಶದ 
ಯಸ್‌ನ ಕಲಿಕೆ ಮತ್ತು ಆತ ಕಲಿಸಿದ ರೀತಿಯೂ ಹೀಗೆ ಇತ್ತು.) ಅಜ್ಜಿಯ 
ಇದನ್ನು ವಕಾರ್ಮಿಕವಾಗಿ ತಿಳಿಸುತ್ತದೆ. ಆಕೆಯ ಅನುಭವ ಗೃಹಿಕೆಯೊ। 
ಕಲಿತ ಜ್ಞಾನ ಪರಿಸ್ತುಟವಾಗಿ ಮುಂದೆ ಫಲಪ್ರದವಾಗುತ್ತದೆ. 
ಭಾಗ್ನಿಯಿಂದ ಉಲ್ಲಾ ಪಾತದಂತೆ ಉರಿದು ಬೀಳುತ್ತಿದ್ದ ಚಾಣಕ್ಕ 
ಜಾನಪದ ನಿರ್ಮಲ ತಂಗಾಳಿಗೆ ಒಡ್ಡಿ ಸಂತಸಗೊಳಿಸಲಾಗಿದೆ. ತನ್ನ | 
ತನ್ನ ಬುದ್ಧಿಗೆ ಸೋಲಿಲ್ಲ; ತನ್ನ ಶಕ್ತಿ ಗೆ ಮಿಗಿಲಿಲ್ಲ ಎಂದು ಬೀಸುತ್ತಿದ್ದ. 
ಸೊಕ್ಕನ್ನು ಇಳಿಸಿ ತನ್ನಲ್ಲಿಗೆ ಬರಮಾಡಿಕೊಂಡ ಜೈನವಾಜ್ಮಯ ಅಹಿಂಸ 
ಆ ದೈತ್ಮಶಕ್ತಿಯನ್ನು ಪಳಗಿಸಿದೆ ಇಂತು. ಈ ರೀತಿ ಚಾಣಕ್ಕ ೧೪ 
ನುಡಿ ಕಲಿತು ಜ್ಞಾನದ ಪರ್ವತವೇ ಆದನೆಂಬುದಕ್ಕೆ ವಡ್ಡಾರಾಧನೆಯ ₹ 
ಇನ್ನೂ ಒಂದೆರಡು ಪ್ರಸಂಗಗಳನ್ನು ಉಲ್ಲೇಖಸಬಹುದು. "ಹಿಂದೆ ಸ ಧ 
ಮಂತ್ರಿ (ಚಾಣಕ್ಕನ ಹೆಂಡತಿಯ ಅಕ್ಕನ ಗಂಡ) ಚಾಣಕ , ಬಡತನದಲ್ಲದ್ದಾಗೆ 
ತನ್ನ ಮಗಳ 'ಚೋಳಂಗಿ' ಯಂದು. ಬೇರೆಯವರಿಗೆ ದಿವ್ಮಾಕ 
ಚಾಣಕ್ಕ ದಂಪತಿಗಳಿಗೆ ತುಸು ಅನ್ನದ ಗಂಜಿಯನ್ನು ವಜತ್ರ "ಕ ದ್ದ 
ಕ್ಕಿಂತ ಮಹಾಪಾಕ ಇನ್ನೊಂದಿಲ್ಲ. ಹರಕು ಬಟ 4 ಯಾರೂ 
ಸೇರಿಸುವುದಿಲ್ಲ ಎಂಬ ಲೋಕಸತ್ಯ ಅಗ ಅವನ ಅರಿವಿಗೆ ಬಂತು. ಹಾಗಾದೆ 
ಪರಿಹಾರವೇನು ಎಂದರೆ ದ್ರವ್ಯ ಸಂಪಾದನೆ. ಆದರೆ ಅದು ಅಷ್ಟು ' 
ವಕಾತಲ್ಲವಲ್ಲ. ಅದಕ್ಕೆ ಮನುಷ್ಯ ಪ್ರಯತ್ನಬೇಕು. ಹಾಗಾಗಿ ಅವನು ಶ್ರೀ 
ಹೋಗಿ ಹೊನ್ನಿನ ಅನ್ವೇಷಣೆಗೆ ತೊಡಗಿದ ಅಲ್ಲಿ ಅಲೆಯುತ್ತಿದ್ದಾಗ ಒ 
ಕಣ್ಣಿಗೆ ಬಿತ್ತು. ಅದರಲ್ಲಿ ಒಬ್ಬ ರಸವಾದಿ ಇದ್ದ. ಅವನನ್ನು ಮೀಲ 
ಹೊನ್ನು ಮಾಡುವ ಕಲೆಯನ್ನು. ತಿಳಿದುಕೊಂಡ. ಆದರೆ ಅವನ ಅಶೆ ಅತಿ 
ಅದರ ಫಲವಾಗಿ ದ್ರವ್ಯ ಸಂಪಾದನೆಗೆಂದು ಆತ ಅಪವಕಾರ್ಗವನ್ನು' 
ಬೇಕಾಯಿತು. ಒಂದು ಹೇರು ಮಣ್ಣನ್ನು ಶ್ರೀಪರ್ವತಕ್ಕೆ ತಂದು ಹ 
ಅಷ್ಟೇ ತೂಕದ ಹೊನ್ನು ಮಾಡಿಕೊಡುವುದಾಗಿ ಸಾರಿಸಿದ. ಹೇರು ತ 
ರೈತನಿಗೆ ವಚನಕೊಟ್ಟ ತೆ ಮಾಡಿಕೊಟ್ಟ. ಅದು ಕಂಡು ನಾಡಿನ ರೈತರೆಲ್ಲ ಮ 
ತಂದು ಹೊನ್ನು ಮಾಡಿಕೊಡಲು ಕೇಳಿಕೊಂಡರು. ಚಾಣಕ್ಕ `ನನಗೆ 
ಮಣ್ಣು ಬೇಕಿತ್ತು. ನಿಮಗೆಲ್ಲಾ ಯಾರು ಮಣ್ಣು ತರಲು ಯಾರುಹೆ 
ತನ್ನ ವಚನಕ್ಕೆ ತಪ್ಪಿದ. ಅವರೆಲ್ಲ ಹೆಚ್ಚಾಗಿ. ಮಣ್ಣಿನ ಹೇರು ಸ್ನ 
ಬಿಟ್ಟು ಹೋದರು. ಆ ರಾಶಿಮಣ್ಣಿ ನಿಂದ ಚಾಣಕ್ಕ ಕೋಟೆ. ಪಟ್ಟಿ 
ಇಂಥದೇ ಇನ್ನೊಂದು ಅಪವಠಾರ್ಗವನ್ನು ಪಾಟಲೀಪುತ್ತವನ್ನುಗೆದ್ದ ವಿ 
ಆಚರಣೆಯ ಸಂದರ್ಭದಲ್ಲಿ ಕಾಣಬಹುದು. ಧನಿಕರನ್ನು ಆಹ್ವಾನ ಆ 


Yee 


ಹಿ ಅವರೆಲ್ಲಿ ಸಂಗ್ರಹವಾಗಿರುವ ದ್ರವ್ಯ ಎಲ್ಲಿದೆಯಿಂದಾ ಅವರಿಂದಲೇ 
; ಸಂತರ ಎಲ್ಲವನ್ನಾ ತಂದು ಚಂದ್ರಭುಕ್ತನ ಭಂಡಾರಕ್ಕೆ ತುಂಬುತ್ತಾನೆ. ಹೀಗೆ 
ಲ್‌ ಎಸ್‌ 2 ಚಾಣಕ್ಕ ದ್ರವ್ಯ ಸಂಪಾದನೆ ವಹಾಡಿದನೆಂಬುದನ್ನು 
ಓೂಲಕ ಕಥೆಗಾರ ಆತನೂ ಒಬ್ಬ ಮನುಷ್ಯ ವರಾತ್ರದವ ಏನಾಗಿದ್ದಾನೆಂಬು 
ಹಯದಂತೆ ನೋಡಿಕೊಂಡಿದ್ದಾನೆ. ಲೌಕಿಕ ವಿಚಾರಗಳೇ ಸಾರಸರ್ವಸ್ಥವೆಂಬ 
್ಧಯತ್ನದಲ್ಲಿದ್ದ ಚಾಣಕ್ಯ ತನ್ನ ಪ್ರತಿಜ್ಞೆಯಂತೆ ಚಂದ್ರಭುಕ್ತಪನ್ನೂ ಮಗಧ 
ಅರಸನನಾ ಗಿ ವಶಾಡಿದಮೇಲೆ ಕೆಲವು ಕಾಲ ತನ್ನ ಪತ್ನಿಯೊಂದಿಗೆ ಸುಖ 
| ಆದರೆ ಅಲ್ಲಿಯೆ ಭಧ್ರಮನಿಸಸನವಾಯಿತು. ಕೆಲ ಕಾಲಾನಂತರ 
ಜಾರ, ಶರೀರ, ಭೋಸಗಗಳೆಲ್ಲಿ ವಿರಕ್ತಿಯುಂಟಾಗಿ ತಪಸ್ಸು ವಣಡಬೇಕೆನ್ನಿ 
ಹಪ ದೌರ್ಬಲ್ಯಗಳನ್ನು ಗೆಲ್ಲಲು ವಿರ್ಧರಿಸಿದ. ಒಡನೆಯೆ ಸರ್ವಸಂಗ 
ಕೂಡಿ ಆಜಾರರ ಬಳಿ ಹೋಗಿ ದೀಕ್ಷೆ ಪಡೆದು ಉಗ್ರೋಗ್ರ ತೆಪೆಶ್ಮಾರಣ 
ಹೊರಟು. ಹೋದೆ. ಕೊನೆಯಲ್ಲಿ ಆತ “ಇಂಗಿನೀಮರಣ' ಪೂರ್ವಕವಾಗಿ 
ೈ ನಿಂತ ಸ್ಮಳದಲ್ಲಿ ಪೂರ್ವ ವೈರವನ್ನೂ ನೆನೆದ ಸುಬಂಧಾ ಚಾಣಕ್ಕ ರಿಸಿಯ 
ಜೆ ಒಟ್ಟಿಸಿ ಬೆಂಕಿ ಹಚ್ಚಿ ಸಿಬಿಡುತ್ತಾರೆ. ಹಾಗೆ ತನ್ನಷ್ಟು ಸುಡಿಖಿದ ಬ. 
ಶಿ ಭಾವಿಸುತ್ತಿರುತ್ತಾನೆ. ಹೀಗೆ ಚಾಣಕ್ಯನ ಪಾತ್ರ ಕ್ರಪಾಕ್ರಮವಾಗಿ 
ತ್ತದೆ. ಜೈನೇಶರ ವಾಜ್ಮಯದಲ್ಲಿದ್ದಂತೆ ಚಾಣಕ್ಕ ಒಮ್ಮೊಗೆ ಸಿದ್ಧ 
| ಕಾಣಿಸುವುದಿಲ್ಲ. ಕಲಿಕೆಯೆಂಬುದು ಮೇಲಿನಿಂದ ಕೆಳಕ್ಕೆ ಇಳಿದು ಬರುವು 


'ಮಾರ್ಗದೆರಟಳತ್ತು ಬೆಸೆದ ಪಂಪಾಗೆ ಇವು ವ ಕ. 
ಊಕ್ಕರಿಹಿಯು ಕಡೆಯು ಈ ಒನೆ ಲೆಯಿಂದ ಪರಿಶೀಲಿಸಿದರೆ ಜಾಣರ್ಕ೦ 


_ ನೆ 
ಏನಂತ. ಸಾಂ ಶ್ರಿಕವಾಗಿ ಅವನನ್ನ 


ಡ್‌ 


ಡು ನೋಡಿದರೆ ಅತನ ಹುಟ್ಟಿನ ಬಗ್ಗೆ ತಡಕಾಟವೇ ಅರ್ಕ 
೬ ಚೆ.ಸಪಧರ್ಮೀಯೊನೂ ತನ್ಮೂಲಿ 
| ಕೈ ಕಟು 
; ಹೆ ಸವಕಾಧಾನಕ್ಕಾಗಿ ಹೇಳುವು 
ರೆತಖಂಡಕ್ಕೆ ಸೇರಲ್ಪಟ್ಟವನೂ ಆಗಿದ್ದಾನೆ. oo 
ವ ಎಂ ವೀರಶೈವಕ್ಕೆ ಶರಣಾ ಚಾಣಕ್ಯ: 
ಜಿಯ ಮ್ಲ 
ಹಾ ಹುಟ್ಟ ಜಿಪಧರ್ಮಾವನ್ನು ಸ್ಕೀ ಗ) 


150 ಸಾಧನೆ 


ಮೂಲಕ ಒಂದು ಪರಂಪರೆಯನ್ನು ಇತ್ತ ಸೆಳೆಯಲಾಯಿತು. ಅದರೆ ಜೈನ; 
ಯವು ಇದನ್ನು ವಾಚ್ಯ ವಕಾಡದೆ ರೂಪಕ ವಿಧಾನವನ್ನು ಅನುಸರಿಸುವುದು; 
ತಕ್ಕದ್ದಾಗಿದೆ. ಕ 


ಕೊನೆಯದಾಗಿ ಮತ್ತೊಂದು ವಠಾತು, ಜಾಣಕ್ಕನ ಹಲ್ಲು ಮುರಿದ ಹ 
ಅಜ್ಜಿಯು ಅಂಬಲಿ ನೀಡಿದ ಪ್ರಸಂಗಗಳು ವೈದಿಕ ಭಾಷಾ ಸಂಸ್ಕೃತಿಯ ಜ್ಞಾನವ 
ಯನ್ನು ಅದಕ್ಕೆ ಸವಕಾನಾಂತರವಾಗಿರುವ ದೇಶ ಭಾಷಾ ಸಂಸ್ಕೃತಿ ಜ್ಞಾ ಮರಣ 
ತಗುಳ್ವಿ ಎರಡನ್ನು ಸಮನ್ನಯಗೊಳಿಸುವ ಪ್ರಕ್ರಿಯೆಗಳಾಗಿ ಕಂಡುಬರ 
ಮಹಾಕಾವ್ಯಗಳ ಶಿಷ್ಯ ಪರಂಪರೆಯೊಂದಿಗೆ ಜನಪದ ಮಹಾಕಾವ್ಮಗಳ ಪರ 
ಯೊಂದು ಉಂಟಲ್ಲವೆ ಹಾಗೆಯೇ ಚಾಣಕ್ಕನ ಬಗ್ಗೆ ಜಾನಪದ ಪರಂಪರೆಯೊಂ 
ಚಾಣಕ್ಕನ ಬಗ್ಗೆ ಗ್ರಹಿಸಿದ ಜ್ಞಾನವನ್ನು ವಡ್ಡಾರಾಧನೆಯ ಕ ಕನ್ನಡ ॥ ಭ 
ಮಾಧ್ಯಮದಲ್ಲಿ. ಹೇಳಿ ದೇಶೀ ಪರಂಪರೆಯ ಬಗ್ಗೆ ಅಭಿಮಾನವನ್ನು ತನ್ನ 
ಯನ್ನು ಮೆರೆದಿದ್ದಾನೆ. ಈ ದೃಷ್ಟಿಯಿಂದ "' ವಡ್ಡಾರಾಧನೆಯ *ಗಾರ ಕ 
ದೇಶೀ ಸಂಸ್ಕೃತಿಯ ಹರಿಕಾರ. 


ಟೆ ತ ಹೆ ಕೆ ಡ್‌ 
ಜು ಬೇಹು ಮಹ. ಶನ ಕ್‌ 


ಮಬ್ಬಿನ ನಡುವೆ 


ಶಾಂತಲಕ್ಷ್ಮಿ 


ದುಕಿನ ಹಂದರವ ನಿರ್ಮಿಸುತ್ತಲೇ 

ಕೆರಕೀಯನಾಗಿಯೆ ಕರಗಿದ ನನ್ನೀ ಕಥೆ 

ಡೆ ಮಬ್ಬಿನಲಿ ಈಗ ಹಿನ್ನೆಲೆಯ ಆಲೆಗಳು 

ತುತ್ತ ಮತ್ತೆ ಹುಟ್ಟಿ ಅಳಿಯುತ್ತಾ 

ಬಣ್ಣಗಳು ಕರಗಿ ಸುಕ್ಕು ಮೂಡುವ ಕಾಲ. 
ವಿನ ಹೊಸ್ತಿಲಲಿ ಕೂತಿರುವ ನನಗೋ 

ನಿರಂತರ ಪಯಣಕ್ಕಾಗಿ 

ತೆರದ, ಕೊನೆಯಿರದ ಇನ್ನಷ್ಟು ದಾರಿಗಳು ! 


ಹಿಂದೆಲ್ಲ ಅದೆಂಥ ಕಾಲ! 
ಪ್ರಶಿವರ್ಷದ ಬೆಚ್ಚನೆಯ ಚಳಿಗಾಲದ ತುಂಬ 
ವಸಂತದ ಹೊಂಗನಸು ! 

ಗಾಳಿ ತುಂಬ ಹಕ್ಕಿಗಳ ಹಾಡು, 

ಹಿತವಾದ ಸಂಜೆಗಳು! 
ಸಣ್ಣಗಿಡದ ಮೇಲೆ ಕುಳಿತಿದ್ದ 

ಈ ಹಕ್ಕಿಗೆ 

ತ್ವಾ ಇತ್ತ! 


ಗ ಕನ ಒಡೆದು 
ದ ತಂಬ ತುಕ್ಕು ಓಡಿದ ಸರಪಳಿಗಳು 
ಡದ ಗಾಳಿಯ ನಡುವೆ ನಿಸರ್ಗದ ಕಣ್ಮುಮಖಯ್ಮಾಲೆ. 


ಸ 


ಗ ಯಾವ ಸೂರೈನೂ ನೂ ಇಲ್ಲ! 


152 ; ಸಾಧನೆ 


ಸುತ್ತಲೂ ನನ್ನಂತೆಯೇ ಕುರಿಮರಿಯಣಗಿ 

ಸಾಗುವ ಬೇರುಕಿತ್ತ, ಜೀವವಿರದ ಮುಖಗಳು 

ಆಸೆಗೆ ಸಾವಿರ ನಾಲಗೆಯಿದ್ದರೂ 

ಹೇಳಲಾಗದ ಕಥೆಗಳು, ವ್ಯಥೆಗಳು, ನೆನಪಿನ ಭೂತಗಳು ; 
ರಬ್ಬರಿನಿಂದ ಉಜ್ಜಿ ಅಳಿಸಲಾಗದ ಅಸಂಗತಗಳು. 
ಎಡವಿ ಬಿದ್ದರೂ, 

ಸರಕು ಹೇರಿದ ಒಡನಕೆಯಂತೆ 

ಸಾಗುತ್ತಿದ್ದೇನೆ. 


| ಶ್ರ ಪದಗಳಲ್ಲಿ ಅನುಭೂವ : ಒಂದು ವಿವೇಚನೆ 


ಡಾ. ವ್ಹಿ. ಜಿ. ಪೂಜಾರ 


ಶರಣರ ವಚನಗಳಂತೆ ಹರಿದಾಸರ ಕೀರ್ತನೆಗಳಂತೆ ಅನುಭಾವಿ ಕವಿಗಳ ತತ್ವ 
ಶಗಳು ಕನ್ನಡದಲ್ಲಿ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿ ಬೆಳೆದು ಹನ. 
"ನಗಳು ಕೀರ್ತನೆಗಳು ನಿತ್ಯದ ಜನರಾಡುವ ಭಾಷೆಯಲ್ಲಿಯೇ ರಚನೆಗೊಂಡಂತೆ 
ವೂ ಸರಳವಾದ ಭಾಷೆಯಲ್ಲಿ ರಚನೆಗೊಂಡಂಥವು. ಈ ಮೂರೂ ಸಾಹಿತ್ಯ 
ಕಾರಗಳು ಜನಸಮ್ಮುಖ ಧೋರಣೆಗಳನ್ನು ಒಳಗೊಂಡರೂ ಇವುಗಳ ಒಳ ಹಾ 
ಧಾ ತೈ ವೇ ಆಗಿದೆ. ತತ ಪದಗಳಲ್ಲಂತೂ ಪರವಕಾತ್ಮನ ನ ಬಗೆಗೆ ಭಕ್ತತಾಳಿದ ಭಕ್ತಿ, 
' ಚಿಂತನೆ, ಧ್ಯಾನಾದಿ ಆಧ್ಯಾತ್ಮಿ' ತ್ರಿಕ ಅನುಭಾವ ಬಗೆಬಗೆಯಾಗಿ ಜನಸಾವಕಾನ್ಯರಿಗೆ 
ರುವಂತೆ ವರ್ಣಿತಗೊಂಡುದನ್ನು ಕಾಣುವೆವು. ಪರವಕಾತ್ಮನ ಬಗೆಗಿನ ಯಚನ 
ಔೌನಡಗಾಲ ವ್ಯಕ್ತಗೊಂಡುದರಿಂದ ಇವಡಕ್ಕೆ ಅನುಭಾವ ಪದಗಳೆಂದೂ. ಇವನ್ನು 
ಕತಾರಿಯಂತ ಹೆ ವಾದ್ಯದೊಂದಿಗೆ ಸ್ವರವೆತ್ತಿ “ಹಾಡುವುದರಿಂದ ಇವಕ್ಕೆ ಸ್ವರವಚನ 
ಜ್ಞ ಕಥ "ಆರಿವಿನ ಮೊಲಭೂತ ತತ್ವಗಳನ್ನು ಆಧ್ಯಾತ್ಮಿಕ ತತ್ವ ಗಳನ್ನು 
ಲ್‌ೆ ಇವಕ್ಕೆ ತತ್ವ ಹದಗಳಿಂದೂ, ಇವನ್ನು ಜನಸಾಮಾನ್ಯರು 
ಸಂದರ್ಭದಲ್ಲಿ ಹಾಡುವುದರಿಂದ ಇವಕ್ಕೆ ಭಜನೆಯ ಹಾಡುಗಳೆಂದೂ 
ಎ. ಒಟ್ಟಿನಲ್ಲಿ ಇವು ಪರವಕಾತ್ಮನ ಸ್ವರೂಪವನ್ನು ಅರಿಯಲು 
ಭಕ್ತಿ ಸಾಧನೆಯಲ್ಲಿ ತೊಡಗಿದ ಜೀವಾತ್ಮನ ನ ಅಂತರಂಗದ 
« ಇದಗ ವಸ್ತು. ಭಕ್ತನ ಆತಾ ಒನುಭವಕ್ಕೆ ಇವು ಸಂಬಂಧಿಸಿದುದರಿಂದ 
ಲ ಕೈವಲ್ಯಪದಗಳೆಂದೂ ಕರೆದಿದ್ದಾರೆ. ಇವನ್ನು ಕಟ್ಟೆ ಹಾಡಿದವರು ಶರಣ 
ಸಾಗ ಉಬಿಗಳಾದ ಅನುಭಾವ ಕವಿಗಳು, ಮಠಾಧಿಪತಿಗಳು ಹಾಗೂ ಸಾಧು 
ಂತರು. ಕನ್ನಡದಲ್ಲಿ ಮೊಟ್ಟ ಮೊದಲು ಈ ಬಗೆಯ ಪದಗಳನ್ನು ಹನ್ನೆರಡನೇ 
ಕದ ಬಸವಾದಿ ಶರಣರೇ ಬರೆದವರಾದರೂ ಅವರ ವಚನಗಳು ಪ್ರಚಾರಕ್ಕೆ 
ಇವು ಬರಲಿಲ್ಲ. ಬಹುಶಃ ಇದಕ್ಕೆ ಕಾರಣ ಇವು ತತ್ವ ಜಡತ್ವಗೊಂಡುದೂ 


೨ ಗ00ಕನನ್ನು ಒಳಗೊಳ್ಳದೆ ಇರುವುದೂ ಆರುತಿ. ಮುಂದೆ 15ನೇ 
ಪದಗಳನ್ನು ಬರೆದು 


ಕಾನದ ನಿಜಗುಣ ಶಿವಯೋಗಿ ಈ ಬಗೆಯ 
ಪದಗಳ ಪ್ರಕಾರಕ್ಕೆ ಆದ್ಯನೆನ್ನಿಸಿದ. ಈತನ ತರುವಾಯ 1೨9ನೇ 
ಂ ಅನೇಕ ಅನುಭಾವಿ ಕವಿಗಳು ಗಹನವಾದ ಆಧ್ಯಾತ್ಮತತ್ವಗಳು 
ದ ಅನುಭವಕ್ಕೆ ಬರುವ ವ್ಯಕ್ತಿ, 


; 
ಅ ಗ 


ಈ 


of 5.63 ತೆ 


ಉಲ ಗೆ 


ಸುಲಭವಾಗಿ ತಿಳಿಯುವಂತೆ ಅವರ ನಿತ್ಯ 


154 ಸಾಭನಿ 


ವಸ್ತು, ಪ್ರಾಣಿ ಹಾಗೂ ಪಕ್ಷಿಗಳ ಸಂಕೇತಗಳನ್ನು ಬಳಸಿ ಇವನ್ನು ರಚಸುತ್ತ ಬಂದು ' 


ದನ್ನು ಅರಿಯುವೆವು. ಈ ಪದಗಳು ಜನತೆಯ ನಿತ್ಯದ ಜೀವನ ವಿವರಗಳನ್ನೇ 


ಮೇಲ್ನೋಟಕ್ಕೆ ಒಳಗೊಂಡಂತೆ ಕಂಡರೂ ಇವಕ್ಕೆ ಬೇರೊಂದು ಪಾಠವಠಾರ್ಥಿಕ ' 


ಅರ್ಥವೂ ಇರುತ್ತದೆ. 


ಈ ಪದಗಳನ್ನು ರಚಿಸಿದ ನಿಜಗುಣ ಶಿವಯೋಗಿಯ ತರುವಾಯದ ಪ್ರಮುಖ 
ಅನುಭಾವಿ ಕವಿಗಳೆಂದರೆ ಮುಪ್ಪಿನ ಷಡಕ್ಷರಿ (1500), ಚಿದಾನಂದ ಅವಧೂತರು 
(1750) ರಾಮಪುರದ ಬಕ್ಕಪ್ಪಯ್ಯ (1750), ಸಾರವಾಡ ಚಿಕ್ಕಪ್ಪಯ್ಯ (1758) 
ಹಾಗಲ್ಹಾಡಿ ಮದ್ವೀರಸ್ಥಾಮಿ (1 750), ಮೈಲಾರದ ಬಸವಲಿಂಗ ಶರಣರು (1780) 


ನಿಂಬರಗಿ ಮಹಾರಾಜರು (1750) ಶಂಕರಾನಂದರು (1780) ನೀರಲಕೇರಿ ಪಂಚಾ 


ಕ್ಷರಿ (1800) ಕೂಡಲೂರು ಬಸವಲಿಂಗ ಶರಣರು (1800) ಸರ್ಪಭೂಷಣ ಶಿವ 
ಯೋಗಿ (1825) ಬಾಲಲೀಲಾ ಮಹಾಂತ ಶಿವಯೋಗಿಗಳು (1850), ಘನವಮಾಠ 
ಶಿವಯೋಗಿ (1850), ಕಡಕೋಳ ಮಡಿವಾಳಪ್ಪ, ಬೈನೂರ ಕೃಷ್ಣಪ್ಪ, ಕಡ್ಲೆವಾಡ 
ಸಿದ್ದಪ್ಪ, ಚೆನ್ನೂರ ಜಲಾಲ ಸಾಹೇಬ (1850), ಮೋಟನಹಳ್ಳಿ ಹಸನ ಸಾಹೇಬ 
(1840), ಶಿಶುನಾಳ ಷರೀಪ (1850) ಮುಂತಾದವರು. ಇವರೆಲ್ಲರ ತತ್ವಪದ 
ಗಳಲ್ಲಿ ಭಕ್ತಿ ಜ್ಞಾನ, ವೈರಾಗ್ಯ ಜೀವದ ಅನಿತ್ಯತೆ ಮುಕ್ತಿಯ ಹಂಬಲ, ಅಧ್ಯಾತ್ಮ ನೀತಿ, 
ಯೋಗ ವಿಚಾರ, ಸವರಾಜ ವಿಡಂಬನೆ ಬಂದಂತೆ ಅನುಭಾವವೂ ಪ್ರಮುಖವಾಗಿ ವ್ಯಕ್ತ 
ಗೊಂಡಿದೆ. ಇಲ್ಲಿ ಅನುಭಾವ ಎಂದರೇನು ? ಎಂಬುದನ್ನು. ಮೊದಲು ನೋಡಿ 


ಅನಂತರ ಇವರ ತತ್ವಪದಗಳಲ್ಲಿ ವ್ಯಕ್ತಗೊಂಡ ಅನುಭಾವದ ಸ್ವರೂಪ ಹಾಗೂ ಅದರ 
ಹಂತಗಳನ್ನು ಗುರುತಿಸಬಹುದು. 


“ಅನುಭಾವವೆಂದರೆ ಜೀವಾತ್ಮ-ಪರವಕಾತ್ಮರ ಏಕರಸತ ಓದ ಶಿವ-ಜೀವರ ಐಕ್ಕದ 
ಲಿಂಗಾಂಗದ ಸಮರಸತ್ವದ ಅನುಭವ”! ಅನುಭವವೆಂದರೆ ಇಂದ್ರಿಯ ಜನ್ಮವಾದಂಥ 
ದಲ್ಲ. ಲೋಕ ವಿಲಕ್ಷಣವಾದಂಥದು. ವಕಾತು-ಮನಂಗಳಿಗೂ ನಿಲುಕದಂಥದು. 
ಅಂತರಂಗ ಸಂಬಂಧಿಯಾದ ಅದು ಕೇವಲ ಸಾಧಕರ ಅನುಭವಕೆ ಹ ವೇದ್ಯವಾಗುವಂಥದು. 


ಅದರ ಸ್ವರೂಪವನ್ನು ಕೂಡಲೂರು ಬಸವಲಿಂಗ ಶರಣರು ತಮ್ಮ ತತ್ವಪದವೊಂದರಲ್ಲಿ 
ಹೀಗೆ ಬಣ್ಣಿಸಿದ್ದಾರೆ. 


“ಕಾಣಬಾರದ ವಸ್ತು ಕಂಡೆನೊ ಗುರುರಾಯಾ 
ಕಂಡ ಸುಖವ ಕೇಳಿದರೆ ಹೇಳಲಿಕಿ | ಬಾರದಯ್ಯಾ” 


1. ದಿವಾಕರ ಆರ್‌. ಆರ್‌, ; “ಶರಣರ ಅನುಭವ-ಅನುಭಾವ-ಅನುಭೂತಿ” ಪುಟ : 2. 
2. ದೇಶಪಾಂಡೆ ಎಂ. ಎಸ್‌. (ಸಂ) “ಪರಮಾರ್ಥ ಸೋಪಾನ', ಪುಟ-54 


ತತ್ವಪದಗಳಲ್ಲಿ ಅನುಭಾವ : ಒಂದು ವಿವೇಚನೆ 155 


ಅದು “ಕಾಲಿಲ್ಲದೆ ನಡೆವುದು ಕರವಿಲ್ಲದೆ ಹಿಡಿವುದು 
ಗುಹ್ಮವಿಲ್ಲದೆ ಇಂದ್ರಿಯ ಸುಖಿಸುವುದು 
ಮೈಯಲ್ಲಿ ಮುಸುಕಿತು ಮಲಮೂತ್ರ ಬಿಡಿಸಿತು 
ಹೊಯ್ಯಲಾಡುತ-ಬಂದು ತಾನೆ ತಾನಾದದ್ದು”3 


3 ಅನುಭಾವ ಮೂಗ ಸಿಹಿ ತಿಂದಂತೆ. ತಿನ್ನುವಾಗ ಸಿಹಿಯ ಅನುಭವವು ಆತನಿಗೆ 
ಆದರೂ ಅದನ್ನಾತನಿಗೆ ಬಿಡಿಸಿ ಹೇಳಲಿಕ್ಕೆ ಬಾರದು. ಬಾಹ್ಯ ಕುರುಹುಗಳಿಂದಲೂ 
ಆತ ತೋರಲಾರ. ಸಕ್ಕರೆ ಹೇಗಿದೆಯೆಂದರೆ ಸಿಹಿಯಿದೆಯೆಂದಷ್ಟೇ ಹೇಳಬಹುದು. 
೨ ಹೇಗಿದೆಯೆಂಬುದನ್ನು ತಿನ್ನದೆ ಹೇಳಲಿಕ್ಕೆ ಬಾರದು. ಅದನ್ನು ನಾಲಿಗೆಯ 
ಲಿಟ್ಟು ಕೊಂಡಾಗಲೇ ನಮಗೆ ಸಿಹಿಯ ಅನುಭವವಾಗುವುದು. ಹೀಗೆಯೇ ಅನು 
ಭಾವವೂ ಅನುಭವ ಜನ್ಯವೇ ಹೊರತು, ಬಾಯಿಯಿಂದ ಹೇಳುವಂಥದಲ್ಲ. 


| ಅನುಭಾವವು ವರಾನವನ ಬುದಿ ) ಶಕ್ತಿ, ತರ್ಕ ಮತ್ತು ಪ ಥ್ರೈಯೋಗ-ಪರೀಕ್ಷೆಗಳಿಗೆ 
' ನಿಲುಕುವಂಥದಲ್ಲ. ಇವೆಲ್ಲದಕ್ಕೆ ಒಂದು ಮಿತಿ ಇದೆ. ಇವು ಅಂತರಂಗದ ರಹಸ್ಮವನ್ನು 
1 ಬೇಧಿಸಲಾರವು. ಅಂತರಂಗದ ಅರಿವು ಆಗಬೇಕಾದರೆ ನಾವು ಸಾಧನೆಯಲ್ಲ ತೊಡು 
ಬೇಕು. ಆಗ ನಮ್ಮ ದೃಷ್ಟಿ ಅಂತರ್ಮುಖವಾಗುವುದು. ಅಂದರೆ ನಮ್ಮ ಒಳಗಣ್ಣು 
ತೆರೆಯುವುದು. ಆಗ ನಮಗೊಂದು ನೂತನ ಪ್ರಪಂಚ ಕಾಣಿಸುವುದು. ಪ್ರಯೋಗ, 
ಪರೀಕ್ಷೆ, ಬುದ್ಧಿ ಹಾಗೂ ತರ್ಕಗಳಿಗೆ ಹೊಳೆಯದ ಭಾವವೊಂದು ನಮ್ಮ ಹೃ ದಯವನ್ನು 
ಜಾಗ | ತಗೊಳಿಸುವುದು. ಆ ಭಾವವೇ ಅನುಭಾವ “ಅದೊಂದು ಪ ಇ ಭಾಶಕ್ತಿ ಯನ್ನು 
| ಸೂಚಿಸುವ ಹಾಗೂ ಅದನ್ನು ಒಳಗೊಂಡ ಪರವಠಾತ್ಮನ ಸಾಕ್ಷಾತ್‌ ದರ್ಶನವು?" ಇದನ್ನು 
ಶರಣರು ನೆಲದ ಮರೆಯ ನಿಧಾನ, ಅಂತರಂಗದ ರತ್ನ, "ಶಿಶು ಕಂಡ ಕನಸು ಆತ್ಮ 
ವಿದ್ಯೆ ಆತ್ಮ-ಆತ್ಮಗಳ ಮಥನದಿಂದುದಿಸುವ ಜ್ಞಾನಾಗ್ನಿ' ಎಂದೆಲ್ಲ ಕರೆದಿದ್ದಾ ರೆ 
ಒಟ್ಟಿನಲ್ಲಿ ಅನುಭಾವವೆಂದರೆ ಅತೀಂದ್ರಿಯವೂ, ಅತಿವಕಾನಸವೂ ಆದ ದಿವ್ಯಜ್ಞಾನ 
ವಾಗಿದೆ. ಇಂಥ ಜ್ಞಾನಿಗಳು ಹಾಡಿದ ಹಾಡುಗಳೇ ತತ್ವಪ ಪದಗಳಾಗಿವೆ. 


3 ಅನುಭಾವವು ಮೂಲತಃ ವ್ಯಕ್ತಿಯೊಬ್ಬನ ವೈಯಕ್ತಿಕ ಅನುಭವ ವಿಶೇಷವಾಗಿದೆ. 
ಆತ “ಬಾಹ್ಯ ಸೌಂದರ್ಯದ ಹಿಂದಿರುವ ಚಿರಂತನ "ಸೌಂದರ್ಯವನ್ನು, ಈ ಜೀವನದ 
ಆಚೆಗಿರುವ 'ನಿರಂತರ ಎಚ್ಚರದ ಬೆಳಗನ್ನು ಎಲ್ಲೆಲ್ಲಿಯೂ ಕಂಡುಕೊಂಡು, ಅದರ 
' ಕಂಪನಕ್ಕೆ ಅನುಗುಣವಾಗಿ ತನ್ನ ಹೃ ದಯದ ವೀಣೆಯನ್ನು ವೀಣೆಯನ್ನು ವಿಡಿದಾಗ 
ದೇಶಪಾಂಡೆ ಎಂ. ಎಸ್‌. (ಸಂ) "ಪರಮಾರ್ಥ ಸೋಪಾನ', ಪುಟ : 55 

ದೇಶಪಾಂಡೆ ಎಂ. ಎಸ್‌. (ಸಂ) : ಕನ್ನಡ ಪರಮಾರ್ಥ ಸೋಪಾನ. ಪುಟ : 2, 

, ಹಿರೇಮಠ ಆರ್‌. ಸಿ. (ಸಂ) : ಚೆನ್ನಬಸವಣ್ಣ ನವರ ದಡ 

ಮಲ್ಲೇದೇವರು ಎಚ್‌. ಪ. (ಸಂ) : ಸ್ವ ತಂತ್ರ ಸಿದ್ಧಲಿಂಗೇಶ್ವರರ ವಚನಗಳು, ವಚನ-244, 
ಹಿರೇಮಠ, ಆರ್‌, ಸಿ. (ಸಂ) : ಮಹಾದೇವಿಯಕ್ಕ > ವಂಚನೆಗಳು. 


156 ಸಾಧನೆ 


ಅದು ನಿಜವಾದ ಅರ್ಥದಲ್ಲಿ ಅನುಭಾವವಾಗುತ್ತದೆ. ಆ ನಿಲವಿನಲ್ಲಿ ಹೊರ ಹೊಮ್ಮಿದ 
ಹೃದಯಗೀತೆ ಅನುಭಾವ ಸಾಹಿತ್ಯವಾಗಿ ಪರಿಣಮಿಸುತ್ತದೆ." ಈ ಬಗೆಯ ಸಾಹಿತ್ಯ 
ಕನ್ನ ಡದಲ್ಲಿ ವಿಪುಲವಾಗಿ ಬೆಳೆದು ಬಂದಿದೆ. ಅನುಭಾವಿ ಕವಿಗಳು ತಮಗಾದ ಆಕ 
ಭಾವವನ್ನು ಈ ಸಾಹಿತ್ಯರೂಪದಲ್ಲಿ-ತತ್ವಪದಗಳಲ್ಲಿ ಹಲವು ವಿಧದಲ್ಲ ವ್ಯಕ್ತಪಡಿಸಿದ್ದಾ 
ಅವರು ವ್ಯಕ್ತ ಪಡಿ ಚನುಭಾಷತೆ' ಸ್ವರೂಪವನ್ನು ಇಲ್ಲಿ 1) ಆತ್ಮನ ಮೊನೆ- 
ಪ್ರಾರ್ಥನೆ, ಸಹ 2) ಸತಿಪತಿ ಭಾವದ ; OVO 3) ಜೀವಾತ ಪರವಣತ್ಮಕ 
ಐಕ್ಕ ಎಂದು ಮೂರು ಹಂತಗಳಲ್ಲಿ ವಿಭಜಿಸಿ ಗುರುತಿಸಲು ಯತ್ನಿ ಸಲಾಗಿದೆ. 


KC 

ಅನುಭಾವಿಯು ಸಾಧಕಾವಸ್ಥೆಯ ಪ್ರಾರಂಭದಲ್ಲಿ ಪರವಕಾತ್ಮನ ಸರ್ವಾಂತ 
ರ್ಯಾಮಿ ವ್ಯಸ್ತಿತ್ವಕ್ಕೆ ಟಗ ಇ ಐಐ2 personality) ಮಾರು ಹೋಗಿ 
ಆತನ ಸ್ವರೂಪ ಜ್ಞಾನವನ್ನು ವಕಾಡಿಕೊಳ್ಳಲು ತವಕ ಪಡುವನು. ಆತನ ಸಾನಿಧ್ಯದ 
ಅನುಭವ ಪಡೆಯಲು ನಾನಾವಿಧವಾಗಿ ಆತನನ್ನು ಭಜಿಸುವನು, ಪ್ರಾರ್ಥಿಸುವನಾ, 
ಮೊರೆ ಇಡುವನು. ಇಂಥ ಸಾಧಕನ ಕರೆ-ಮೊರೆ ಜಗತ್ತಿನ ಎಲ್ಲ ಅನುಭಾವ ಸಾಹಿತ್ಯ 
ದಲ್ಲೂ ವ್ಯಕ್ತಗೊಂಡುದನ್ನು ಕಾಣುವೆವು. ಅಸತೋವಕಾ ಸದ್ಗಮಯ ತಮ 
ಸೋವರಾ ಜ್ಯೋತಿರ್ಗಮಯ, ಮೃತ್ಕೋವರ್ಶಾ ಅಮೃತಂಗಮಯ ಎಂಬ ಉಪ 
ನಿಷತ್ತಿನ ನುಡಿಗಳಲ್ಲೂ ಸಾಧಕನ ಮೊರೆ ಇರುವುದನ್ನು ಗುರುತಿಸಬಹುದು. ಸಾಧಕನ 
ಮನೋಸ್ಥಿತಿಯನ್ನು ಬಿಂಬಿಸುವ ಇಂಥ ಪ್ರಾರ್ಥನಾ ರೂಪದ ಪದಗಳು ಅನುಭಾವ 
ಮೊದಲ ಮೆಟ್ಟಿಲುಗಳಾಗಿವೆ. ಇದನ್ನೇರಿಕೊಂಡೇ ಸಾಧಕ ಅನುಭಾವ ವಕಾರ್ಗದಕ್ಕೆ 
ಮುನ್ನಡೆಯಬೇಕು. ಅನುಭಾವ ವಕಾರ್ಗದಲ್ಲಿ ನಡೆಯಲು ಮೊದಲು ಆತಃ 
ಮನಸ್ಸು ದೃಢಗೊಳ್ಳಬೇಕು. ಮನಸ್ಸಿನ ದೃಢತೆಯೇ ಎಲ್ಲ ಸಾಧನೆಗಳಿಗೆ ಮೂಲ 
ನಿಜಗುಣ ಶಿವಯೋಗಿ ತನ್ನ ತತ್ಹಪದವೊಂದರಲ್ಲಿ ಮನಸ್ಸನ್ನು ಕೋಗಿಲೆ! 
ಹೋಲಿಸಿದುದನ್ನಿಲ್ಲಿ ನೋಡಬಹುದು. 


“ಕೋಗಿಲೆ ಚೆಲ್ವಕೋಗಿಲೆ ಮುದ್ದು 
ಕೋಗಿಲೆ, ಜಾಣಕೋಗಿಲೆ ॥ಪ॥ 

ಹಿಂದೆ ತಪದೊಳೀಶನೊಂದಿರುತಿರಲೆಚ್ಚು 
ಬೆಂದ ಕಾಮನ ಬಿಟ್ಟು ಶ ಕೋಗಿಲೆ 

ಬಂದು ಬೇಗದಿ ಬಾಲೇಂದುಧರನ ಕೂಡಿ 
ಕುಂದದೆ ನೀ ಬಾಳು ಕೋಗಿಲೆ” 


ಲೋಕದ ಕಷ್ಟಕಾರ್ಪಣ್ಯಗಳಿಗೆ ಮೂಲಕಾರಣವಾದ ಕಾಮನೆಗಳನ್ನು ತಜಿ 
ಶಿವಭಾವವನ್ನು ಪಡೆಯುವಂತೆ ಮನವೆಂಬ ಕೋಗಿಲೆಗೆ ತಿಳಿಸುತ್ತದೆ ; ಈ ತತ್ತ್ವಪರ 


8) ತಿಪ್ಪೆ ರುದ್ರಸ್ವಾಮಿ, ಎಚ್‌. ಕನ್ನಡದಲ್ಲಿ ಅನುಭಾವ ಸಾಹಿತ್ಯ, ಪುಟ : 12 
9) ತಿಪ್ಪೇರುದ್ರಸ್ವಾಮಿ, ಎಚ್‌. ಕನ್ನಡದಲ್ಲಿ ಕೈವಲ್ಮ ಸಾಹಿತ್ಯ, ಪುಟ : 15 


ತತ್ವಪದಗಳಲ್ಲಿ ಅನುಭಾವ ; ಒಂದು ವಿವೇಚನೆ? 157 


ಸರ್ಪಭೂಷಣ ಶಿವಯೋಗಿಗಳೂ ಇದೇ ಭಾವವನ್ನು ತಮ್ಮ ತತ್ವಪದವೊಂದರಲ್ಲಿ 
ವ್ಯಕ್ತಪಡಿಸಿದ್ದಾರೆ : 
“ಮನವೆಂಬ ವರ್ತಟನ ತಡೆಯಲಾರೆನು ದೇವ 
ಎನಿತಿದರ ಚಪಲ ಚೇಷ್ಟೆಗಳ ವರ್ಣಿಸಲಿ”19 
ಸುನಸ್ಸು ಹಲವು ಕೊಂಬೆಗಳಿಗೆ ಹಾರುವ ಮರ್ಕಟವಾದರೆ ಸಾಧನೆ ಹೇಗೆ ? ಎಂದು 
ಚಿಂತಿಸುವುದರ ಮೂಲಕ ಸರ್ಪಭೂಷಣರು ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳ 
ಬೇಕೆಂದ ಪರೋಕ್ಷವಾಗಿ ಎಚ್ಚ ರಿಸಿದ್ದಾ ರೆ. ಅನುಭಾವ ಸಾಧನೆಗೆ ದ್ರ ಢ ಮನಸ್ಸು 
ಅಗತ್ಯವಾದಂತೆ ದೇಹದ ಪರಿಶುದ್ದಿ ಯೂ ಅಗತ್ಯ. ಜೀತ ಅನುಭಾವವೆಂಬ 
ಅಡಿಗೆಯನ್ನು ಸಿದ್ಧಪಡಿಸಲು ಗಡಿಗೆಯಾಗಬೇಕೆಂಬುದನ್ನು ಸರ್ಪಭೂಷಣರು ತಮ್ಮ 


ತ ತತ್ರಪದವೊಂದರಲಿ ಹೇಳಿದುದನ್ನಿಲ್ಲಿ ನೋಡಬಹುದು. 


“ಅನುಭಾವದಡಿಗೆಯ ಮಾಡಿ | ಅದ 
ಕನುಭಾವಿಗಳು ಬಂದು ನೀವೆಲ್ಲ ಕೂಡಿ ॥ ಪಗ 
ತನುವೆಂಬ ಭಾಂಡವ ತೊಳಿದು | ಕೆಟ್ಟಿ 
ಮನದ ಜಂಡಡವೆಂಬ ಮುಸುರೆಯ ಕಳೆದು 
ಘನವೆಂಬ ಮನೆಯನೆ ಬಳಿದು ! ಅಲ್ಲಿ 
-ಬಿನಗು ತ್ರಿಗುಣವೆಂಬ ಒಳಗುಂಡು ತಳೆದು॥” 11 


es ದೇಹವೆಂಬ ಗಡಿಗೆಯಲ್ಲಿ ವಾಡುವ ಕ್ರಿಯೆ ರೂಪಕ 
' ಯುಕ್ತವಾದ ಈ ತತ್ವಪದದಲ್ಲಿ ಅರ್ಥ ಪೂರ್ಣವಾಗಿ "ನಡೆದಿದೆ. ದೇಹವಿಡಿದೇ ಅದರ 
[ಮೂಲಕವೇ ನಾವು “ ಅನುಭಾವವನ್ನು ಸಾಧಿಸಬೇಕೆಂದುದನ್ನು ಈ ಪದ ಸಾಂಕೇತಿ 
'ಕಾರ್ಥದಲ್ಲಿ ಹಿಡಿದಿಟ್ಟಿದೆ. ನಿಂಬರಗಿ ಮಹಾರಾಜರು ತಮ್ಮ ಪದವೊಂದರಲ್ಲಿ ನೆಲ್ಲನ್ನು 
. ಕಲಟ್ಟಿ ಅಡುಗೆ ಮಾಡುತ ಕ್ರಿಯೆಯನ್ನು ಅಧ್ಯಾತ್ಮ ಸಾಧನೆಯ ರೂಪಕವನ್ನಾಗಿ 
ವಕಾಡಿಕೊಂಡುದನ್ನಿಲ್ಲಿ ಲಿ ನೋಡಬಹುದು, 
4 ನೆಲ್ಲು ಶುಟ್ಟುಣ ಬಾರಮ್ಮಾ | ಇಬ್ಬರೂ ಕೂಡಿ ! ಪ 
ಕುಟ್ಟುಣ ಬಾರೆ | 

ತನುವೆಂಬ ಬಳ್ಳೆವ ಮಾಡಿ । ಪ್ರಾಣವೆಂಬ 

ಒನೆಕಿಲೆ ಹೇರು "ಹಾಕಿ 

ವಿವೇಕವೆಂಬ ಅಕ್ಕಿ ಹಸನ ಮಾಡಿ 

ಹಳೆ ಓತಗಿಯಮ್ಮ ಚ್ಲ್ಯಾನದ ಷಿ ಲಿ ನೋಡಿ ॥ ೧॥ 
 ವಾಸನಾತ್ರ ಯೆಗಳೆಂಬ । ಒಲೆಗುಂಡು ಮಾಡಿ 

ಪ್ರಾರಬ್ಧ ಗಡಿಗೆ ಹೇರಿ ॥ 

ಕಾಮ ಕ್ರೋಧವೆಂಬ ಕಟ್ಟೆಗೆ ಉರಿ ಮಾಡಿ 


3) ತಿಪ್ಪೇರುದ್ರಸ್ವಾಮಿ ಎಚ್‌. ಕನ ಡದಲ್ಲಿ ಕೈವಲ್ಯ ಸಾಹಿತ್ಯ, ಪುಟ-53 
| 11) | ಸ” ಅದೇ ಪುಟ ; 70, 


158 ಸಾಧನೆ 


ಕುದಿಯುವ ಸಮಯದಲಿ | ಮದದ ಉಕ್ಕ 

ಮೀರೆ ಬರುತದಲಮ್ಮ 

ಸತ್ವಧೀರ ಎಂಬ ಹುಟ್ಟಿಲೆ ಹೊಡೆದು 

ನೆಟ್ಟಗೆ ಅಡಿಗೆಯ ಧಿಟ್ಟಾಗಿ ಮಾಡಮ್ಮ Wal” 12 
ಅನುಭಾವದಡಿಗೆಯ ವರಾಡುವ ಕ್ರಿಯೆ ಇಲ್ಲಿ ಸೊಗಸಾಗಿ ಚಿತ್ರಣಗೊಂಡಿದೆ. ಈ ಪದ 
ಅಂತರಂಗ ಸಾಧನೆಗೆ ಕನ್ನಡಿ ಹಿಡಿಯುತ್ತದೆ. ಅಂತರಂಗದಲ್ಲಿ ನಡೆಯಬೇಕಾದ ಕ್ರಿಯೆ 
ಗಳನ್ನು ಬಹಿರಂಗಕ್ಕೆ ತಂದು ಲೌಕಿಕ ರೀತಿಯ ಸಾದೃಶ್ಯಗಳನ್ನಿಲ್ಲಿ ಕೊಟ್ಟುದು ಪರಿ 
ಣಾಮಕಾರಿಯಣಾಗಿದೆ. ಸಾಧಕನು ಅನುಭಾವ ಸಾಧನೆಯನ್ನು ಹೇಗೆ ವಣಾಡಿಕೊಳ್ಳ 
ಬೇಕೆಂಬುದನ್ನು ಇದು ತಿಳಿಸುತ್ತದೆ. ಕಡಕೋಳ ಮಡಿವಾಳಪ್ಪನು ಇಂಥದೇ ತತ್ವಪದ 
ವೊಂದನ್ನು ರಚಿಸಿದ್ದು, ಅದರಲ್ಲಿ ದೇಹವನ್ನು ಗಡಿಗೆಗೆ ಅನುಭಾವವನ್ನು ಅಡಿಗೆಗೆ 
ಹೋಲಿಸಿದ್ದಾನೆ. ಮುಂದುವರಿದು ಆತ ಅನುಭಾವದಡಿಗೆಯನ್ನು ವಕಾಡಲು ಕರ್ಮ 
ವೆಂಬ ಜೋಳಬೀಸಿ ಧರ್ಮವೆಂಬ ಜಲಡಿಯಿಂದ ಹಿಟ್ಟುಸಾಣಿಸಿ ಅದರಲ್ಲಿ ನಿರ್ಮಳಾತ್ಮ 
ನೀರು ಹಾಕಿ ನಾದಬೇಕು, ನಾದಿ ಸಂಚಿತ ಕರ್ಮದ ಹಂಚನ್ನು ತೊಳೆದುಹಂಚಿನಿಂದ 
ಜ್ಞಾನದ ಅಗ್ನಿ ಉರಿಸಿ ಸಂಚಿನಿಂದ ಪರರೊಟ್ಟಿ ಬೇಯಿಸಬೇಕೆನ್ನುತ್ತಾನೆ.”13 


ಶಿಶುನಾಳ ಷರೀಪ ಸಾಹೇಬನ ತತ್ವಪದಗಳಲ್ಲಿ ಜೀವನ ಮತ್ತು ಅಧ್ಯಾತ್ಮ 
ಹಾಸುಹೊಕ್ಕಾಗಿ ಬೆರೆತಿವೆ. ದೈನಂದಿನ ಬದುಕಿನ ಎಲ್ಲ ಅನುಭವಗಳನ್ನೂ ಸಾಂಕೇತಿಕ 
ವಾಗಿ ಅಧ್ಯಾತ್ಮಿಕ ನೆಲೆಗೆ ಏರಿಸಿದ ಸಾಧನೆ ಆತನ ಪದಗಳಲ್ಲಿದೆ, ಆತನೊಬ್ಬ ಜನಪ್ರಿಯ 
ಅನುಭಾವಿ ಕವಿ, ಆತ ತನ್ನ ಪದಗಳಲ್ಲಿ ಏನೇ ಹೇಳಿದರೂ ಅವುಗಳಲ್ಲಿ ಅನುಭಾವ 
ಅಡಕಗೊಂಡಿರುವುದನ್ನು ಗುರುತಿಸಬಹುದು. 
“ಹಾವು ತುಳಿದೇನೆ ಮಾನಿನಿ । ಮಾನಿನಿ 
ಹಾವು ತುಳಿದೇನೆ ॥ಪ॥”14 
ಹಾವು ಇಲ್ಲಿ ವಾಯೆಯ ಪ್ರತೀಕವೂ, ಸಂಸಾರದ ಸಂಕೇತವೂ ಆಗಿದೆ. ಆತ ಸಂಸಾರ 
ವೆಂಬ ಹಾವು ತುಳಿದೂ ಕಚ್ಚಿಸಿಕೊಳ್ಳದೆ ಪಾರಾದ ಅನುಭವವನ್ನು ಇಲ್ಲಿ ಅನುಭಾವದ 
ನೆಲೆಗೇರಿಸಿ ಹಾಡಿದ್ದಾನೆ. ಜೀವನದಲ್ಲಿ ಬರುವ, ಸಹಜವಾಗಿ ನಡೆದು ಹೋಗುವ 
ಪ್ರತಿಯೊಂದು ಘಟನೆಗಳೂ ಆತನ ಪದಗಳಿಗೆ ವಸ್ತುವಾಗಿ ಅಧ್ಯಾತ್ಮದ ವಿಶೇಷಾರ್ಥ 
ಪಡೆದಿವೆ. ಗಂಡನ ಮನೆಗೆ ಹೋಗಲು ಸಿದ್ದಳಾಗಿ ನಿಂತ ಹೆಣ್ಣೊಬ್ಬಳ ಅಣ್ಣನ 
ಸ್ಥಾನದಲ್ಲಿ ನಿಂತು ಷರೀಪ ಹೀಗೆ ಹಾಡುತ್ತಾನೆ; 
“ಅಳಬ್ಯಾಡ ತಂಗಿ ಅಳಬ್ಮಾಡ । ನಿನ K 
ಕಳುಹ ಬಂದವರೆಲ್ಲ ಉಳುಹಿಕೊಂಬುವರೇನೆ॥”15 
12) ದೇಶಪಾಂಡೆ ಎಂ.ಎಸ್‌. (ಸಂ); “ಕನ್ನಡ ಪರಮಾರ್ಥ ಸೋಪಾನ”, ಪುಟ 80-81. 
13) ಲಕ್ಕೆ ಎಂ. ಎಸ್‌(ಸಂ); “ಕಡಕೋಳ ಮಡಿವಾಳೇಶ್ವರ ವಿರಚಿತ ಸ್ವರವಚನಗಳು”, 
ಪುಟ 192-193, 
15) ಲಕ್ಷ್ಮೀನಾರಾಯಣಭಟ್ಟ ಎನ್‌. ಎಸ್‌ (ಸಂ) “ಷರೀಪ ಸಾಹೇಬರ ಗೀತೆಗಳು” 


ಈತನ ತತ್ವಪದಗಳಲ್ಲಿ ಅನುಭಾವದ ಎತ್ತರವನ 


ತತ್ತೈಪದಗಳಲ್ಲಿ ಅನುಭಾವ : ಒಂದು ವಿವೇಚನೆ 159 


' ಈ ಪದದಲ್ಲಿನ ಸಂಗತಿ ನಿತ್ಯ ನಡೆಯುವಂಥದೇ, ಪ್ರಪಂಚದಲ್ಲಿ ಯಾರುಯಾರನ್ನೂ 


ಉಳಿಸಿಕೊಳ್ಳಲಾರರು ಎಂಬ ತನ್ನ ನಿಜ ನೆಲೆಯ ಅರಿವಿರುವ ಅನ ರುಭಾವಿಯೊಬ್ಬನ 


| ' ಅನುಭಾವವನ್ನು ಈ ಪದ ಒಳಗೊಂಡಿದೆ. “ವಿವಾಹವಾದ ಹೆಣ್ಣು ಮೊದಲು ಸಲ 
' ಅತ್ತೆಯ ಮನೆಗೆ ಹೋಗುವ ಭಾವಮಯವಾದ ಸನ್ನಿ ವೇಶವನ್ನು ಬಳಸಿ ಬರೆದ ಈ 
' ಪದ್ಯ ಬೇರೆ ಒಂದು ಅರ್ಥಕ್ಕೆ ಹಬ್ಬುವುದನ್ನೂ ಕಾಣಬಹುದು. ಮಿಡಿಕ್ಕಾಡಿ ಮದಿ 
' ವ್ಯಾದಿ ಹಂಡುಕಾಡಿ ವಕಾಯದ ಮರವೇರಿದಿ ಎಂಬೆಲ್ಲ ವಕಾತುಗಳು ಜೀವ ತಾನಾಗಿ 


ಭೋಗಕ್ಕೆ, ವಣಾಯೆಗೆ ಒಲಿದದ್ದನ್ನು ಸೂಚಿಸುತ್ತವೆ. ತವರುಮನೆ ಜೀವದ ನಿಜ 
ನೆಲೆಗೆ ರೂಪಕವಾಗುತ್ತದೆ.”1 ಷರೀಪನ ಕೈಯಲ್ಲಿ ಎಂಥ ಸಾವಕಾನ್ಕ ವಿಷಯಗಳೂ 
ಹಾಡಾಗಿವೆ, ವಿಶೇಷಾರ್ಥಪಡೆದು ನೂತನ ಆಯಕಾಮ ಪಡೆದುಕೊಂಡಿವೆ. ಮಳೆ 
ಬಂದಾಗ ಮನೆ ಸೋರುವುದೇನೂ ವಿಶೇಷವಲ್ಲ. ಆದರೆ ಷರೀಪನ ಹಾಡಿನಲ್ಲಿ ಅದು 
ವಿಶೇಷಾರ್ಥ ಪಡೆದುಕೊಂಡು ಸಾರವಿಲ್ಲದ ಈ ಬದುಕಿಗೆ ಪ್ರತೀಕವಾದುದನ್ನಿಲ್ಲಿ 
ನೋಡಬಹುದು ; 


“ಸೋರುತಿಹುದು ಮನೆಯ ಮಾಳಿಗಿ । ಅಜ್ಞಾನದಿಂದ 
ಸೋರುತಿಹುದು ಮನೆಯ ಮಾಳಿಗಿ । ದಾರುಗಟ್ಟಿ ಮಾಳ್ಪರಿಲ್ಲ! 


ಮುರುಕು ತೊಲೆಯು ಹುಳುಕು ಜಂತಿ 
ಕೊರೆದು ಸರಿದು ಕೀಲ ಸಡಲಿ 

ಹರಕು ಚಪ್ಪರ ಜೇರಗಿಂಡಿ 

ಮೇಲಕೇರಿ ಮೆತ್ತಲಾರದೆ”17 


ಹುಳುಕು ತೊಲೆ ಮುರುಕು ಜಂತಿಗಳಂತಿರುವ ಇಂದ್ರಿಯಗಳನ್ನು ಹಿಡಿತದಲ್ದಟ್ಟು 
ಕೊಂಡಾಗಲೇ ದೇಹವೆಂಬ ಮನೆ ಭದ್ರವಾಗುತ್ತದೆ; ಬದುಕು ಅರ್ಥಪೂರ್ಣವಾಗುತ್ತದೆ, 
ಎನ್ನುವ ಆತನ ವಕಾತು ಅಲೌಕಿಕ ಅನುಭವದತ್ತ ಬೆರಳು ವಾಡಿ ತೋರುವುದು. 
ಇಂಥ ಭಾವವನ್ನು ಸಾವಕಾನ್ಕವಾಗಿ ಆತನ ಎಲ್ಲ ಹಾಡುಗಳಲ್ಲೂ ಕಾಣುವೆವು ಆತ 
ನುಡಿದುದೆಲ್ಲ ಅನುಭಾವನೇ ದೇಹವನ್ನೂ ತಂಬೂರಿಗೆ ಗುಡಿಗೆ ಹೋಲಿಸಿ ರಚಿಸಿದ 
ಲ್ಲಿ ಕಾಣುವೆವು, ಈತನಂತೆಯೋ 
ಊರೂರು "ಅಲೆದು ತತ್ವ ಪದಗಳನ್ನು ರಚಿಸಿದವರೆಂದರೆ ಘನಮಠದ ನಾಗಭೂಷಣ 


ಶಿವಯೋಗಿಗಳು ಇವರ ತತ್ವಪದವೊಂದು ಹೀಗಿದೆ; 


14 ಅದೇ ಪುಟ-34, 


ಇ ” ಅದೇ ” 


17) 


160 ಸಾಧನೆ 


“ಹೊತ್ತಿರಲಿಕೆ ಊರಿಗೆ ಸೇರೋ ದಾರಿ 
ಕತ್ತಲೆಯೊಳಗರು ಪುವರಾರೋ 

ಮೂರು ಬೆಟ್ಟಗಳ ಮುಕ್ತಿಲಿ ದಾಟೋ ಕಕ 
ದಾರಿ ತಪ್ಪಿದರೆ ಪುಲಿಯ ಕಾಟೊ 

ಆರು ಮುಂದಿ ಕಳ್ಳರಿರುವ ಮಾಟೊ ಮಹಾ 
ಧೀರತ್ವದಿಂದಲಾಚೆಗೆ ದಾಟೊ 
ಎಡಬಲದಲಿ ವಿವರಿಸಿ ನೋಡೊ ನಟ್ಟ 
ನಡುದಾರಿ ಹಿಡಿದು ಮುಂದಕೆ ನೋಡೊ 
ಅಡವಿ ಹಣ್ಣುಗಳ ಬಯಕೆ ಬೇಡೋ ಗಡ 
ಗಡ ಪೋಗಿ ಘನ ಮಠೇಶನ ಕೂಡೊ”॥8 


ಜೀವ ವಿಕಾಸಗೊಳ್ಳುತ್ತ ಮೇಲು ಮೇಲಕ್ಕೇರಲು ಹಿಡಿಯಬೇಕಾದ ವಣ 
ಈ ಪದ ತಾತ್ವಿಕಾರ್ಥದಲ್ಲಿ ಸೂಚಿಸಿದೆ. ಜೀವಾತ್ಮನು ಸಾಧನಾವಕಾರ್ಗದಲ್ಲಿ ಇ 
ದಾಗ ಎದುರಾಗುವ ಅಡ್ಡಿಆತಂಕಗಳನ್ನು ಧೈರ್ಯದಿಂದ ಎದುರಿಸಿ ಆತ ಪಠ 
ಬೆರೆಯುವ ಬಗೆಯನ್ನು ಈ ಪದ ಬೆಡಗಿನ ರೂಪದಲ್ಲಿ ಹಿಡಿದಿಟ್ಟಿದೆ. ಜೀ 
ಉದ್ದೇಶಿಸಿ ಹೇಳಿದ ಅನುಭಾವ ಈ ಪದದಲ್ಲಿದೆ. 


ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದ ಅನುಭಾವಿ ಕವಿಗಳು ತಮ್ಮ ಅನೆ! 
ಪದಗಳಲ್ಲಿ ತಾವು ಸತಿಯೆಂದು ಪಠವತಾತ್ಮನು ತಮ್ಮ ವಪತಿಯೆಂದು : 
ವರ್ಣಿಸಿದ್ದಾರೆ. ಲೌಕಿಕ ರೀತಿಯ ಪ್ರೀತಿ ಪ್ರಣಯ ಸತಿಪತಿಗಳ ದಾಂಪತ್ಯ ಜಿ 
ಎವಿಧ ಕ್ರಿಯೆಗಳು ಅವರ ಅನೇಕ ಪದಗಳಲ್ಲಿ ವರ್ಣನೆಗೊಂಡದ್ದುಂಟು. ಆ 
ಕವಿಗಳು ಸದಾ ಪರವಕಾತ್ಮನ ಧ್ಯಾನದಲ್ಲಿಯೇ ಇರುವಂಥವರು. ಪ್ರಣಯಿಗಳೆ 
ಪ್ರೀತಿಯ ಒಡನಾಟಗಳು ಅವರ ಪದಗಳಲ್ಲಿ ಎಡೆ ಪಡೆದಿವೆ. ಮೇಲ್ನೋ! 
ಭಾವನೆಯನ್ನು ಉಕ್ಕಿಸುವ ಈ ಪದಗಳ ಅಂತರಾಳ ಅಲೌಕಿಕ ಸತಿ-ಪತಿ ' 
ಅನುಭಾವವೇ ಆಗಿದೆ. ನಿಜಗುಣ ಶಿವಯೋಗಿಗಳು ತಾವು ತಂಭುಲಿಂಗನ ಕ 
ಯಠಾಗಿ ಹಾಡಿಕೊಂಡ ತತ್ವಪದವೊಂದು ಹೀಗಿದೆ: 


ತೊಲಗಿದಾಯಳು ಧ್ಯಾನಿಸುವಂತೆ ॥ 
ನೆಲಸಿ ತತ್ವಾನುಭಾವನೆಯೆನ್ನ ಮನದೊಳು 
ಚಿಲಿಸದೋಲಿರಿಸು ಭಾವಜ ಭಂಗ 


ವಿಲಸಿತ ವಿಮಲಾಂಗ । ಸುಲಭನೆ ಶಂಭುಲಿಂಗ 
ಬೇಗ ಕರುಣಿಸು ("1 


18 ಸವದತ್ತಿಮಠ ಸುಗಮೇಶ ಸಂ: ಫನಸ್ತಿ, ಪುಟ-94, 
19 ನಿಜಗುಣ ಶಿವಯೋಗಿಗಳ `ಕೈವಲ್ಮ ಪದ್ಮತಿ` 


ತತ್ವಪದಗಳಲ್ಲಿ ಅನುಭಾವ : ಒಂದು ವಿವೇಚ 161 


ನಿಜಗುಣರು ಪ್ರೇಯಸಿಯಕಾಗಿ ಶಂಬುಲಿಂಗನಲ್ಲಿ ತತಾ ಸಿ ನುಭಾವನೆಯನ್ನು ತಮ್ಮ ಲ್ಲಿ 
ನೆಲೆಗೊಳಿಸಬೇಕೆಂದು ಪ್ರಾರ್ಥಿಸುವರು. ಅವರ ಈ ಕೆಳಗಿನ ತತ್ವಪದವೊಂದರ ಸಾಲು 
ಗಳಲ್ಲಿ ಸತಿ-ಪತಿ ಭಾವದ ಭಕ್ತಿಯ ಉನ ತ ಸ್ಥರವನು ಸ ಕಾಣುವೆವು. 

“ಶರಣಸತಿಯ ಮದುವೆಯ ಸಂಭ್ರಮವನು । ನೋಡಿರಮ್ಮ , 

ಪರಮಾನಂದ ಪಯೋನಿಧಿಯೊಳಗೋಲಾಡಿರಮ್ಮ”20 
ನೀರಲಕೇರಿ ಪಂಚಾಕ್ಷರಿ ತನ್ನ ಗುರುವನ್ನೇ ಸತಿಯಕಾಗಿಸಿಕೊಂಡುದನ್ನು ಆತನ ಈ ಕೆಳಗಿನ 
ಪದದಿಂದ ತಿಳಿಯಬಹುದು. ಸ 

ಎಂಥಾತ ಗುರುನಾಥನೋ । ಬಹ 

ಳಂತಃಕರಣುಳ್ಳಾ ತನೋ ॥ 

ಕಾಂತೆ ನೀ ಬಾರೆಂದು ಏಕಾಂತದೊಳು | ಕರೆದು 


ಎಂಥ ಮಾತ್ಚೇಳಿದನೋ । ಸದ್ಗುರುರಾಯ 
ಎಂಥ ಮಾತ್ಹೆ ತಳಿದನೋ ॥”21 


ಸತಿ-ಪತಿ ಭಾವದನುಭಾವವು ಕೂಡಲೂರು ಬಸವಲಿಂಗ ಶರಣರ ತತ್ವ ಪದಗಳಲ್ಲಿ 
ಪರಿಣಾಮಕಾರಿಯಾಗಿ ಬರುವುದನ್ನು ಕಾಣುವೆವು. ತಮ್ಮೊಂದು ಪದದಲ್ಲಿ ಅವರು 


ಹೀಗೆ ಹೇಳಿದ್ದಾ ರೆ: 
“ಎಂಥ ಶ್ರೀಮಂತನ ಮಾಡಿಕೊಂಡೆನವ್ವ 
ಸಂತೋಷದಿಂದ ಸುಖಪಟೆ ಕೈನವ್ದ 
ಚಿಂತೆಯೆಲ್ಲ ಅಳಿದು ಬಿಟ್ಟ ನವ್ವ 
ಇಂಥ ಪಂಥುಳ್ಳ ಪುರುಷ ಈತೆನವ್ವ ”22 
ಭಕ್ತ ತಾನು ಸತಿಯಣಾಗಿ ಭಗವಂತನನ್ನು ಪತಿಯಾಗಿ ಭಾವಿಸಿ ನುಡಿಯುವ ನುಡಿ, 
ನಡೆಯುವ ನಡೆ ಲೋಕವಿಲಕ್ಷಣವಾದಾದು. ನ ಬಗೆಯ ಮಧುರಭಕ್ತಿಯ 
ಪರಿಯಣಗಿದೆ. ಬಸವಲಿಂಗರು ಲೌಕಿಕದ, ಮೋಹದ, ಸ ರಸದ ಅನೇಕ ಉದಾಹರಣೆ 
ಗಳನ್ನೂ ಬಳಸಿ ಅಲೌಕಿಕ ಸೌಂದರ್ಯವನ್ನು ಆತ್ಮಿಕ ಚೆಲುವನ್ನು ತಮ್ಮ ಪದಗಳಲ್ಲಿ 
ಹೊರಹೊಮ್ಮಿ ಸಿದ್ಧಾ ರೆ. ಪರವಕಾತ್ಮ ಪತಿಯೊಡಸೆ ಕೂಡುವ-ಅಗಲುವ-ಕಿ ಯೆಗಳು 
ಲೌಕಿಕರ ಕಣ್ಣಿ ಗೆ ಪ್ರಿ ಇತಿ-ಪ  ಣಯ-ವಿರೆಹಗಳಾಗಿ ಕಾಣುತ್ತವೆ. ಪರವಕಾತ್ಮ ಪತಿಯ 
ಪ್ರೀತಿಯನ್ನು ಅತಿಯಕಾಗಿ ಹಚ್ಚಿ ಕೊಂಡ ಭಕ್ತ ಸತಿಯಳಾದ 'ಕೂಡಲೂರು ಬಸವಲಿಂಗರು 
ಲಾಕ ವಿರಹದ ದಳ್ಳು ರಿಯಲ್ಲಿ ಬೇಯುವ ಪರಿಯಂತೂ ಆನ್ಯಾದೃಶವಾದ ರೀತಿಯಲ್ಲಿ 
ಚಿತ್ರಣಗೊಂಡುದನ್ನಿ ಲ್ಲಿ “ಕಾಣಬಹುದು. 
“ಮರೆಯಲಾರೆ ನಾನು ಅವನ 
ಮರುಳು ಮಾಡಿ ಪೋದನಮ್ಮಾ 
ಇರುಳು ಹಗಲು ನಿದ್ರೆ ಕಾಣೆ 
ಕರೆದು ತಾರೆ ಮೋಹದ ಜಾಣೆ”23 
ಎಂದು ಆತನಿಗಾಗಿ ಹಂಬಲಿಸುವರು. ಅತ ಸಿಕ್ಕೊಡನೆ ಏನು ವರಾಡಿದ ಎಂಬುದನ್ನು 
ತಮ್ಮ ಪದವೊಂದರಲ್ಲಿ ಹೀಗೆ ವರ್ಣಿಸಿದ್ದಾರೆ : 
ನಿಜಗುಣ ಶಿವಯೋಗಿಗಳ ಅದೇ 
21 ತಿಪ್ಪೇರುದ್ರಸ್ವಾಮಿ ಎಚ್‌. : 'ಕನ್ನೆಡದಲ್ಲಿ ಕೈವಲ್ಯ ಸಾಹಿತ್ಯ', ಪು. 114-115 
22 ಶಾಂತರಸ (ಸಂ) : Pp 1 ಬಸವಲಿಂಗ ಶರಣರ ಸ ರ ವಚನಗಳು. 
23 ಶಾಂತರಸ (ಸಂ): ಕೂಡಲೂರು ಬಸವಲಿಂಗ ಶರಣರ ಸ್ವ ರವಚನಗಳು 


162 ಹ 


“ಅರಿಯದಂಥ ಮೂಗುತಿಟ್ಟ 

ಸೀರೆ ಸೆಳೆದು ಮುದ್ದು ಕೊಟ್ಟಿ 

ಚೆಲುವ ಕೂಡಲೂರೇಶ ನಮ 

ಕುಲವ ಕೆಡಿಸಿ ಹೀಗೆ ಮಾಡಿಟ್ಟ ಕತ 
ಲೌಕಿಕ ರೀತಿಯ ದಂಪತಿಗಳ ಪ ಣಯ ವ್ಯಾಪಾರದ ಚಿತ್ರವನ್ನಿಲ್ಲಿ ಬಸವಲಿಂಗರಿ- 
ಚಿತ್ರವತ್ತಾಗಿ ಚಿತ್ರಿಸಿದ್ದಾರೆ. ಮೈ ಲಾರ * ಬಸವಲಿಂಗ "ಶರಣರ, ಹಾಗಲ್ವಾಡಿ 
ಮದ್ವಿ ೇೀರಸ್ವಾಮಿಗಳ ಹಾಗೂ ಕಡಕೋಳ ಮಡಿವಾಳಪ್ಪನ ಪದಗಳಲ್ಲೂ ಸತಿ-ಪತಿ 
ಭಾವದ ಅನುಭಾವವು ತೀವ್ರ ತರವಾಗಿ ಬರುವುದನ್ನು ಕಾಣುವೆವು. ಶಿಶುನಾಳ 
ಷರೀಪನ ಪದಗಳಲ್ಲಂತೂ ಈ ಬಗೆಯ ಅನುಭಾವ ಪರಾಕಾಷ್ಠೆ ತಲುಪಿದುದನ್ನು 
ಕಾಣುವೆವು. ಸತಿ-ಪತಿಗಳ ಶೃಂಗಾರ ಚೇಷ್ಟೆಗಳ ಚಿತ್ರಣ ಇವರೆಲ್ಲರ ಹಾಡುಗಳಲ್ಲಿ 
ಸೌಮ್ಯ ರೀತಿಯಲ್ಲಿ ಬಂದರೆ ಷರೀಪನ ಪದಗಳಲ್ಲಿ ಈತನಕ್ಕೆ ಂತ ಒಂದು ಹೆಜ್ಜೆ ಮುಂದೆ 
ಹೋಗಿ ಸತಿ-ಪತಿಯರನ್ನು ಅಂಕಿತದಲ್ಲಿರಿಸಿ ಕೊಂಡುದನು. ಭಕ್ತ ಸತಿಯಳ “ಚಂಚಲತೆ 
ಯನ್ನು ಹೋಗಲಾಡಿಸಿ ಆಕೆಯನ್ನು ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಸಿದುದನ್ನು 
ಸಾವರಾನ್ಯ ರಿಗೆ ಪರಿಣಾಮಕಾರಿಯಾಗಿ ತಿಳಿಯುವ ಹಾಗೆ ಹೇಳಿದುದನ್ನು ಕಾಣುವೆವು. 

“ಎಲ್ಲರಂಥವನಲ್ಲ ನನಗಂಡಾ 

ಬಲ್ಲಿದನು ಪುಂಡ 

ಎಲ್ಲರಂಥವನಲ್ಲ ನನಗಂಡಾ ಕೇಳೇ 

ಸೊಲ್ಲು ಸೊಲ್ಲಿಗೆ ಬಯ್ದು ನನ್ನ 

ಎಲ್ಲಿಗ್ದೊ (ಗದ್ದಾ ಗೆ ಮೌಡಿಟ್ಟಾ 

ಕಾಲ್ಮುರಿದು ಬಿಟ್ಟ 

ಎಲ್ಲರಂಥವನಲ್ಲ ನೆನಗಂಡ ॥”25 
ಪತಿಯ ಪ್ರೀತಿಯನ್ನು ಸಂಪಾದಿಸಿದವಳೊಬ್ಬ ಳು ತನ್ನ ಗೆಳತಿಗೆ ಆತಿ ನಯವಾಗಿ 
ಹೇಳುವ ಪರಿ ಇಲ್ಲಿ ಮೇಲ್ನೊ ಟಕ್ಕೆ ಕಂಡರೂ "ಒಳ ಅರ್ಥ ಬೇರೆಯೇ ಇದೆ. ಭಕ್ತ 
ಸತಿಯ ಲೌಕಿಕ "ಬದುಕಿನ 'ಚಂಚಲತೆಯ ಕಾಲನ್ನು ಪರವಕಾತ್ಮ ಪತಿ ಮುಂದು 
ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಸಿದ ಸಂಗತಿಯಲ್ಲಿ ಸಾಂಕೇತಿಕಾರ್ಥದಲ್ಲಿ ಸವಣಾವೇಶ 
ಗೊಂಡಿದೆ. ಅಧ್ಕಾ ತ್ಮ ಸಾಧನೆಯಲ್ಲಿ ತೊಡಗಿಸಿದ ಲಿಂಗ ಪತಿಯ ಅನುಗ್ರಹ 
ತನಗಾಯಿತೆಂದು ಹರೇಪನು ಇಲ್ಲಿ” ಲೌಕಿಕರ ವಠಾತಿನಲ್ಲಿ ಪರಿಣಾಮಕಾರಿಯಾಗಿ 
ಹೇಳಿದ್ದಾ ನೆ. 


ಸತಿ-ಪತಿ ಭಾವದ ಮುಂದಿನ ಹಂತವೇ ಜೀವಾತ ಒ-ಪರವಕಾತ್ಮರ ಐಕ್ಕ ಅಥವಾ 
ಭಕ್ತ ಪರವಕಾತ್ಮನನ್ನು ಸಾಕ್ಷಾತ್ಮರಿಸಿಕೊಳ್ಳು ವುದಾಗಿದೆ. ಅನುಭಾವಿ * ಕವಿಗಳು 
ಪರವಠಾತ್ಮನ ಸಾಕ್ಷಾತ್ಕಾ ರದ ಅನುಭವದಿಂದ ಆನಂದ ತುಂದಿಲರಾಗಿ ಹಾಡಿದ ತತ್ವ 
ಪದಗಳಂತೂ ಕನ್ನಡದಲ್ಲಿ ಹೇರಳವಾಗಿ ಸಿಗುತ್ತವೆ. “ಅನುಭಾವಿ ಕವಿಗಳು ಒಂದಥನ 
ದಲ್ಲಿ ಧಾರ್ಮಿಕ ಸಾಧಕರು, ಮುಮಬಕ್ಷುಗಳು, ಅನುಭಾವ ಮಾರ್ಗದಲ್ಲಿ ಮುನ್ನಡೆ 
ದವರು. ಅವರು ಪಡೆಯುವ ಅನುಭಾವ-ಆನಂದದ ನಿಲುವು ಅನುಪಮವಾದುದು. 
ವಕಾತು-ಮನಂಗಳಿಗೆ ನಿಲುಕದಂಥದು. ನಾರದ ಭಕ್ತಿಸೂತ್ರ ಹೇಳುವಂತೆ “ಮೂಕಂ 
ಸ್ವಾದನವತ್‌ ಮೂಕನು ರುಚಿ ನೋಡಿದಂತೆ.“2 ಪರವಕಾತ್ಮ ಸಾಕ್ಷಾತ್ಕಾರದ 
ಇಂಥ ಅನುಭಾವವನ್ನು ಅನುಭಾವಿಗಳು ತಮ್ಮ ಪದಗಳಲ್ಲಿ ವಿಧ ವಿಧವಾಗಿ ಬಣ್ಣ ಸಿ 
ದ್ದಾರೆ. ನಿಜಗುಣರು. ಅದನ್ನು "ವಿಮಲ ಪರಂಜ್ಕೊ ತಿ” ಎಂದು ಕರೆದರೆ, ಚಿದಾ 

24 Ws ಅದೇ 


25 ಲಕ್ಷ್ಮೀನಾರಾಯಣ ಭಟ್ಟ ಕ ಎನ್‌. ಎಸ್‌. (ಸಂ); ಷರೀಪ್‌ ಸಾಹೇಬರ ಗೀತೆಗಳು 
26 ತಿಪ್ಪೆ. ರುದ್ರ ಸ್ವಾಮಿ ಎಚ್‌, ಕನ್ನಡದಲ್ಲಿ ಅನುಭಾವ ಸಾಹಿತ್ಯ, ಪು. 13. 


ತತ್ವಪದಗಳಲ್ಲಿ ಅನುಭಾವ : ಒಂದು ವಿವೇಚನೆ 163 


ನಂದ ಅವಧೂತರು “ಮುತ್ತು” ಎಂದು ಕರೆದಿದಾರೆ. ಅದೆಂಥ ಮುತ್ತು 
ಎಂಬುದನ್ನಿಲ್ಲಿ ನೋಡಬಹುದು. ಈ 
“ಮುತ್ತು ಬಂದಿದೆ ಕೊಳ್ಳಿ ರಣ್ಣ 1 ಆದಕೆ 
ಎಜ್ಜಿಲ್ಲಾ ಏಣಿಲ್ಲಾ ಬೆಲೆಮಾಗಿದಣ್ಣಾ 
ಥಳ "ಥಳ ಹೊಳೆಯುತಾದಣ್ಣಾ | ಅದು 
ಬಲ್ಲ ಜಾಣರಿಗೆ ಬಯಲೊಳಗಣ್ಣಾ ll 
ಅದು ಕೂದಲ ಎಳೆಗಿಂತ ಸಣಾ ಅದು 
ಬಣ್ಣ ಬಣ್ಣದ ಬ್ರಹ್ಮ ಲೋಕಣ್ಣಾ 27 
ಅನುಭಾವಿಗಳ ದೃಷ್ಟಿಯಲ್ಲಿ ಅನುಭಾವವು ಬ ಬ್ರಹ್ಮವೇ ಆಗಿದೆ. ಪರಬ್ರಹ್ಮದ 
ಅನುಭವವಾದಾಗ ಅವರು ಆತಿಶಯವಾದ ಆನಂದವನ್ನು” ಪಡೆಯುವರು. ಶಂಕರಾ 
ನಂದರು, ಹಾಗಲ್ವಾಡಿ ಮದ್ವೀರಸ್ವಾಮಿಗಳು ಅನುಭಾವವನ್ನು ರತ್ನವೆಂದು ಕರೆದಿ 
ದ್ದಾ ರೆ. ಆ ರತ್ನ ವನ್ನಾ ರೂ %ದಿಯರು. ಅದು ಪೃಥ್ವಿಯಲ್ಲಿ ಅಧಿಕವಾದುದು. 
ಮದ್ವಿ ೇರಸ್ವಾ ಮಿಗಳು ತಮಗೆ ಎಲ್ಲೆಲ್ಲೂ ಅದೇ ಕಾಣುವುದೆನ್ನು ವರು : 
“ರಃಜಾನತೆ ಕೇಳೊಂದು ರತ್ನವನು ಕಂಡೆ 
ಪರಿಕಿಸಲಸದಳವೆ 
ಒಂದು ರೂಪಾಗಿ ಕಾಣುತಲಿಹುದು 
ನೋಡಲೆರೆಡು ರೂಪಾಗಿಹುದು, 
ಮುಂದೆ ಮೂವಿಧವಾಗಿ ಶೋಭಿಸುತಿಹುದಿದ 
ರಂದವ ತಿಳಿದನುಭವಿಪ ಕೋವಿದರಾರು ? 
ಹಲವು ಬಣ್ಣ ಗಳಾಂತು ಸುಳಿದಾಡುತಿಹುದದು 
ಘಳಿಲನುಲಿವ್ರತಿಹುದು 
ಕಲವಲವಾಗಿಹುದಮಲ ಶ್ರೀ ಗುರು ಸಂಗ 
ನೊಲುಮೆಯ ಶರಣ ಜನಕ್ಕೆ ಚೋದ್ಯತರವಲ್ಲ ॥28 
ಅನುಭಾವ ಸುಖವನ್ನನುಭವಿಸಿದ ನಾಗಲಿಂಗಜ್ಜ ರು ತಮ್ಮ ತತ್ವ ಪದವೊಂದರಲ್ಲಿ 
ಅದನ್ನು ಹೀಗೆ ಬಣ್ಣಿ ಸಿರುವರು. 
“ಆತತಿದವಾದ ಚಿದ್ಧನ ವಸ್ತು ನಾ ಕಂಡೆ 
ಭಾನುವಿಲ್ಲದ ಬಿಸಿಲೇನಮ್ಮಾ 
ನಡುವೀರ ಮಧ್ಯದಿ ವಟವ ಕ್ಷೆ ನಾ ಕಂಡೆ 
ಹೂವಿಲ್ಲ ಮಿಡಿಗಾಯಿ ಹಣ್ಣ, ಮ್ಮಾ 
ಅಖಂಡ ವನದೊಳು ಅಮೃ ಕೂಡ ಉಕ್ಕಿ 
ಉಂಡುಂಡು ಸುಖಿಸಿ ಬಾಳುವೇನಮ್ಮಾ' "2 
ಅನುಭಾವ ಸುಖವನ್ನು ಅನುಭವಿಸಿದ ಪರಿ ಇಲ್ಲಿ ಬೆಡಗಿನ ರೂಪದಲ್ಲಿದೆ. ನಿಂಬರಗಿ 
ಮಹಾರಾಜರು ಅನುಭಾವವು ಕಲ್ಲು ಸಕ್ಕರೆಗಿಂತ ಸಿಹಿಯಾದುದೆನ್ನು ವರು. 'ಕೂಡ 
ಲೂರು ಬಸವಲಿಂಗ ಶರಣರ ಹಾಡುಗಳು ಅನುಭಾವ, ಸತ್ವ, ಸೌಂದರ್ಯಗಳ ದೃಷ್ಟಿ 
ಯಿಂದ ಬಹಳ ಮೇಲ್ಮಟ್ಟದವುಗಳಾಗಿವೆ. ಜನರ ಆಡು” ನುಡಿಯಲ್ಲಿ ಪರತತ್ಪ ದ 
ಅಧ್ಯಾ ತ್ಮ] ದ ಆತಾ ನಂಭೂತಿಯ ವಿವರಣೆ ಸಹಜ ಸುಂದರವಾಗಿದೆ. ಜನಜೀವನದಂದ 
ಅತಿ ಸಾವಣನ್ಮ ವಿಷಯ, ಘಟನೆಗಳನ್ನು ಎತ್ತಿಕೊಂಡು ಅನುಭಾವವನ್ನು ಅಭಿವ್ಯಕ್ತ 
ಗೊಳಿಸುವಲ್ಲಿ ಶಿವರ ಕಾವ್ಯದ ಸತ್ವ ಸೌಂದರ್ಯಗಳ ದರ್ಶನವಾಗುತ್ತದೆ. ಸಾವರಾನ್ಯ 
ಜನರ ನಿತ್ಯ ಬಳಕೆಯ ವಿಷಯಗಳು, ವಸ್ತುಗಳು ಅವರ ಅಂತರಂಗದಲ್ಲಿ ಮಿಂದು ಕಾವ್ಯ 
Sd ಎಂ. ಎಸ್‌. (ಅನು) : ಕನ್ನಡ ಪರಮಾರ್ಥ ಸೋಪಾನ, ಪುಟ ; 75 


28, ರಾಜೂರ ವೀರಣ್ಣ (ಸಂ) : ಹಾಗಲ್ಲಾ ಡಿ ಮದ್ವಿ ಹೀರ ಸ್ಮಾಮಿಯ ಸ್ವರ ವಚನಗಳು, 
29 ದೇಶಪಾಂಡೆ' ಎಂ. ಎಸ್‌. (ಅನ) : ಕನ್ನಡೆ ಪರಮೌರ್ಥ ಸೋಪಾನ, ಪುಟ-82 


164 ಸಾಧನೆ 


ವಸನವನ್ನುಟ್ಟು ಅನುಭಾವದ ನಾಲಗೆ ಪಡೆಯುತ್ತವೆ. ಯೆಂಬ ಶಾಂತರಸರ ನ 
ದಿಟವಾದುದಾಗಿದೆ. ಅನುಭಾವ ಸುಖವನ್ನನುಭವಿಸುತ್ತ ಪರಾಕಾಷ್ಠೆ 
- ಲೌಕಿಕರ ದೃಷ್ಟಿಗೆ ಹುಚ್ಚಿನಂತೆಯೇ ಕಾಣುವನು. ಆತನ ಇರವನ್ನು 
ಶರಣರು ತಮ್ಮೊ ೦ದು ಪದದಲ್ಲಿ ಹೀಗೆ ವರ್ಣಿಸಿದ್ದಾರೆ. 
“ಎಂಥ ಹುಚ್ಚು ಹಿಡಿದಿತ ಈತಗ 
ಕಟ್ಟಿದ ಗ್ವಾಡೆಯ ಕೆಡವು ತಾನ 
ಉಟ್ಟ, ಅರಿವಿ ಹರಿವು ತಾನ 
ಹೊಟ್ಟೆ ತುಂಬ ಉಂಡು ಇನ್ನು 
ಹುಟ್ಟು ಮುರಿದು ಬಿಟ್ಟಾತನಮ್ಮ.” ' 
ಜೀವಾತ್ಮ -ಪರವಠಾತ್ಮನಲ್ಲಿ ಐಕ್ಕ ಹೀ ಸ್ಥಿತಿಯನ್ನು ತಲುಪಿದಾಗ ಹೀ 
ವುದು, ಎಂದರ್ಥ ಈ ಪದದ ಹಿನ್ನೆಲೆಗೆ ಇದೆ. ತನ್ನನ್ನು ತಾನು ಪೂರ್ಣ 
ತಾನೇ ದೇವನಾಗುವನು. ಆಗ ಈ ಪ ಕ್ರಪಂಜವೆಲ್ಲ “ತಾನೇ ತಾನಾಗಿ 
ಎಲ್ಲೆಲ್ಲೂ ತಾನೇ ವ್ಯಾಪಿಸಿ ಬಿಡುತ್ತಾನೆಂಬುದನ್ನು ಕಡಕೋಳ ಶಿ ಇಂಗ, 
ತಮ್ಮ ತತ _ಪದವೊಂದರಲ್ಲಿ ಹೀಗೆ ಹೇಳಿದ್ದಾರೆ. ` 
ತನ್ನ ತಾನು ತಿಳಿದ ಮೇಲೆ ಇನ್ನೇನಿನ್ನೆ ಷಿ ಸ 
ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ॥ 
ತಾನೆ ಪೃಥ್ವಿ ಅಪ್ಪು ತೇಜ ತಾನೆ ವಾಯು ಆಕಾಶಾತ 
ತಾನೆ ಸೂರು ಚಂದ್ರತಾರೆ ತಾನೆ ಬ್ರಹ್ಮಾಂಡಾದ ಮೇಲೆ ॥ 
ತಾನೆ ಪ್ರಾಣ ಜೆಹ್ವೆನೇತ್ರ ತಾನೆ ತ್ವಕ್ಕು ಶೋತೃಹೃದಯ | | 
ತಾನೆ ಕಾಯ ಕರಣಿ ಹರಣ ತಾನೆ ಹಿಂಜಾಂಡಾದ ಮೇಲೆ ॥ | 


¥ 
ಷ್ಟಿ 
ಹ 


PSY 


ತಾನೆ ನೀನು ನೀಗು ತಾನು ತಾನೆ ಅಲ್ಲ ತಾನೆ ಇಲ್ಲ | 
ತಾನೆ ಮಹಾಂತ ತಾನೆ ತಾನು ಏನೊ ಏನೊಂದಾದ ಮೇಲೆ ॥82 


ಈವರೆಗೆ ಅನುಭಾವದ ಸ್ವರೂಪ್ಮಹಾಗೂ ಅನುಭಾವಿಗಳ ತತ್ವಪದಗಳಲ್ಲಿ ವ್ಯ! 
ಗೊಂಡ ಅನುಭಾವದ ವಿವಿಧ ಹಂತಗಳನ್ನು ಉದಾಹರಣೆಗಳೊಂದಿಗೆ ನೋಡಿದೆ 
ಅನುಭಾವವು ಅಂತರಂಗಕ್ಕೆ ಸಂಬಂಧಿಸಿದುದಾಗಿದ್ದು, ಪರವಕಾತ್ಮನನ್ನು ಅರಿಯು 
ಜ್ಞಾನವಾಗಿದೆ. ಆ ಅರಿವು, ಜ್ಞಾನ ಒಮ್ಮೆಲೇ ಎಲ್ಲರಿಗೂ ಸಾಧ್ಯವಾಗುವಂಥದ್ದ 
ಸಾಧನೆಯ ಮೂಲಕ ಕ್ರಮ ಕ್ಷ ಮೇಣ ಸಿದ್ಧಿಸುವಂಥದು. ಅನುಭಾವದ ಸಿದ್ಧಿಗಾ 
ಸಾಧನೆಯಲ್ಲಿ ತೊಡಗಿದವರು ಹೆಚ್ಚಾಗಿ ಮಠಾಧಿಪತಿಗಳು, ಸಾಧು ಸತ್ತು ರುಷರೆ 
ಸಂತರು ಹಾಗೂ ಅನುಭಾವಿ ಕವಿಗಳು. ಇವರೆಲ್ಲರಿಗೂ ಲೌಕಿಕ ಬದುಕಿನ 'ಹಂಗನ 
ಹರಿದುಕೊಂಡವರು ; ಕೈವಲ್ಮಾನುಭಾವಕ್ಕೇ ತಮ್ಮನ್ನು ಮೀಸಲಾಗಿಟ್ಟುಕೊಂಡವರ 
ಒಂದರ್ಥದಲ್ಲಿ ಇವರೆಲ್ಲ ಸನ್ಮಾಸಿಗಳೇ, ಆದರೂ ಇವರ ಅನೇಕ ತತ್ವಪದಗಳು ಲೌಕಿ 
ಬದುಕನ್ನು ಹಸನುಗೊಳಿಸುವ ಉದ್ದೇಶವಿರಿಸಿಕೊಂಡುದನ್ನೂ 'ಗುರುತಿಸಬಹುದ 
ಲೌಕಿತ ಅಲೌಕಿಕ ಎರಡೂ ವಿಷಯಗಳನ್ನು ಈ ಪದಗಳು ಒಳಗೊಂಡರೂ ಆಲೌಕಿಕದ 
ಇವುಗಳ ಒಲವುಜಾಸ್ತಿ. ಅನುಭಾವವೇ ಇವುಗಳ ಜೀವಾಳವಾಗಿದೆಯೆನ್ನಬಹುದ 

RO ಸುಂಕಾಪುರ ಎಂ. ಎಸ್‌. (ಸಂ) : ಲ ಸಷ ಭಾಗ-5, ಪುಟ-1 


31 ಶಾಂತರಸ ಫ್‌ ಕೂಡಲೂರು ಬಸವಲಿಂಗ ರವಚನಗಳು. 
32. ಲಕ್ಕೆ. ಎಂ. (ಸಂ) ಕಡಕೋಳ ಮಡಿವಾನೇಶ್ಲರ ಸರ ನ್ಹನವಟನಗಳು. 


165 
ಪ್ರಚಾರ ಮಾಧ್ಯಮಾವಾಗಿ ಬೀದಿನಾಟಕ 


ಡಿ. ಬಿ. ಮಲ್ಲಿಕಾರ್ಜುನ ಸ್ವಾಮಿ 


ರಿ ಮಾನವ ಅದೇನನ್ನೋ ಹೇಳಬೇಕು ಎಂದಾಗಲೆ ಮಾತುಗೆ- ಮಾತು ಎದುರು- ಬದರು 
ಗಲೇ, ನಾಟಕವಾಗಿದೆ ಬೇಟಿಯನ್ನು- ಆಟಮಾಡಿ, ಹೆಜ್ಜೆಗೆ ಹೆಜ್ಜೆ ಹಾಕಿ, ದನಿಗೆ ದನಿ ಸೇರಿಸಿ 

ರಾಗ ಹಾಕಿ-ಆದಿ ಮಾನವ ಕುಣಿಯುತ್ತಿದ್ದಂತೆಯೇ ಸುತ್ತ ನೆರೆದ ಜನ ಅದನ್ನು 

ಖತ್ತಿದ್ದಂತೆಯೇ ಬೀದಿನಾಟಕದ ಉಗಮವಾಗಿದೆ ತಂತಿಯ ಮೇಲೆ ಅಡ್ಡ-ಕಡ್ಡಿ ಓಡಿದು 
| ಹುಡುಗಿಯನ್ನು ನೋಡುತ್ತ ಲೇ ಹೊಟ್ಟೆಪಾಡಿನ ಬೀದಿನಾಟಕ ನೋಡಿದ್ದೆ ಪೆ. ಹಲ್ಲು 

ಓವ ಪುಂಗಿಯನಾದಕ್ಕೆ ಹೆಡೆಯಾಡುವಾಗ ಹ ಹಾವಾಡಿಗನ ಆಟ ನೋಡಿದ್ದೆ "ಡೆ ದೇವಾನು 
ಶೆ 1೬6೦ ಬೀಡಿಗೆ ಬಂದವರೆಂಬಂತೆ- ಪುರಾಣ ಪುರುಷರ ವೇಷ ಹಾಕಿ- ಬೀದಿ ಬೀದಿಯಲ್ಲಿ ಕತೆ 
ದ ಹಗಲು ವೇಷದವರ ಬಗ್ಗೆ ಬಹುರೂಪಿಗಳ ಬಗ್ಗೆ ತಿಳಿದಿದ್ದೇವೆ ನಮ್ಮ ಹುಟ್ಟಿನಿಂದಲೇ 
ನಾಟಕದ ಹುಟ್ಟು ಪಾ ್ರರಂಭವಾಗಿದೆ ಎನ್ನ ಬಹುದು "ಆದರೆ ಬೀದಿನಾಃ ಟಕದ ಕಲ್ಪ "ಸ್ವಷ್ಟ 
ಇತ್ತೀಚಿನದುಪ ೨ ತಿಭಟನೆಗೆ ಹುಟ್ಟಿಕೊಂ ಂಡ ಬೀದಿನಾಟಕಗಳು ಯಥಾಪ್ರಕಾರ ಪಾಶ್ಚಿಮಾತ್ಯ 

] ಗೆ ಭಾರತದಲ್ಲಿ, ದೆಹಲಿ, ಬಂಗಾಳದಲ್ಲಿ ಮೊದಲು ಪ್ರದರ್ಶನಗೊಂಡ ಎ ಗಣ 
ಔಮುದಾಯ ತಂಡಗಳ ಮೂಲಕ ಕರ್ನಾಟಕದಲ್ಲಿ ಪ್ರವೇಶ ಪಡೆದ ಇವು ಈಗ, 

) ದ್ಯ ತ ವಿವಿಧ ತಂಡಗಳಿಂದ ಪ ರ್ರದರ್ಶನಗೊಂ ಡಿವೆ. ಬೀದಿನಾಟಕ ಒಂದು ನಾಗರಿಕತೆಯ 
ತಿಯೊಂದಿಗೆ ಬೆಳೆದುಬಂದ ಒಂದು ಭಾಷೆ ಒಂದು ಸುದೀರ್ಥ ರಂಗಯಾತ್ರೆ ಹರಿವ-ಹರಿವ 


ರ ೦ಗಕ್ರಿಯೆ. 


ಯಲ್ಲಿ ಬಂದಿರುವ ಯಾವುದೇ ವಿಶ್ವಸಾಹಿತ್ಯವನ್ನು ಅವಲೋಕಿಸಿದಾಗ ಅದು ಧರ್ಮ 


ಹ ೫ 


ರ ಮಾಧ್ಯಮವಾಗೆ ಇದ್ದಿ ದ್ದು ಕಂಡ ಬರುತ್ತ ಡೆ. ಪ ಶ್ರೈವಾಬಿಗಳು ಕಾಡು ಪುರುಷರು 
ಕೊಂಡ ಸತ್ಯ ಗಳು ಎಜಾರಗಳು ಜನರನ್ನು ತೇ ಲುಪಿದ್ದು ಸಾಹಿತ್ಯ ಪ ್ರಕಾರಗಳಲ್ಲಿ ಸಾ ಹಿತ್ಯದ 
ಉದ್ದೇಶ ಧರ್ಮದ ಪ ಪ್ರಚಾರ ಮಾಡುತ್ತಾ ಜನರಲ್ಲಿ ಧರ್ಮದ ಲ್ಲಿ ನಂಬಿಕೆ ಮತ್ತು ವಿಶ್ವಾಸ 


iC ರುವಂತೆ ನಾಡುವುದೇ ಆಗಿತ್ತು ಧಾರ್ಮಿಕ ತತ್ವಗಳ ಪ್ರ ಚಾರವನ್ನು | 
ಪ್ರಕಾರಗಳ ಪಾತ್ರ ಅತಿ ಮುಖ್ಯ. 


ನಂತರ ಬಂದ ಸಾಹಿತ್ಯವು ಮೌಲ್ಯ ಆದರ್ಶಗಳನ್ನು ಬಿಂಬಿಸುತ್ತಾ 
4 ಕೆಡುಕುಗಳನ್ನು ಪ್ರಕಟಗೊಳಿಸು ಧರ್ಮದ ಔನತ್ಯವನ್ನು ಪ್ರಚ 


೪ಸುತೆ 
— 
ಪ್ರಚಾರವೇ ಸಾಹಿತ್ಯ ರಚನೆಗೆ ಪ್ರೇರಣೆ ಕೊಟ್ಟಿದ್ದು ಉಂ. 


166 ಸಾಧನೆ | 

ಸಾಹಿತ್ಯದ ಅವಿನಾವ ಸಂಬಂದವನ್ನು ಪಡೆದಿರುವ ನಾಟಕಗಳು ಸಹ ಆದಿಯಲ್ಲಿ ಸಾಃ 
ಮೌಲ್ಯ ಗಳನ್ನು ಪ್ರವಾದಿ ಪುರುಷರ ಉಪದೇಶಗಳಿನ್ನು ಧಾರ್ಮಿಕ ನೆಲೆಯಲ್ಲಿಯೆ ಪ 
ಮಾಡಲಿಕ್ಕೆ ರಚನೆಯಾದವು ಎಂದರೆ ತಪ್ಪಾಗಲಿಕ್ಕಿಲ್ಲ. 


ಕೈಗಾರಿಕಾ ಕ್ರಾಂತಿ ಪುರುಜ್ಜೀವನ, ಕೈಗಾರಿಕರಣ-ವಸಾಹತೀಕರಣದ ಅನಂತರ | 
ಸಾಹಿತ್ಯದ ವಿವಿಧ ಪ್ರಕಾರಗಳು-ನಾಟಕಗಳು-ಕಲೆ ಇವೆಲ್ಲವು ಧಾರ್ಮಿಕ ಚೌಕಟ್ಟಿ 
ಹೊರಬಂದು ಬೇರೆಯದೆ ಆದ ಸ್ವರೂಪವನ್ನು ಪಡೆದವು. ಇಂತಹ ಒಂದು ಸ್ಥಿತ್ತ 
ಅವಧಿಯಲ್ಲಿ ಸಮಾಜ ತಲುಪಿದ ದುಸಸ್ಲಿತಿ -ಕೊಳೆತು ನಾರಲು ಪ್ರಾರಂಭಿಸಿದ ವ್ಯವಸ್ಥೆ-ಸ 
ಆರ್ಥಿಕ ಅಸಮಾನತೆ, ಭ್ರಷ್ಟ ರಾಜಕೀಯ ವ್ಯವಸ್ಥೆ ಇವುಗಳಿಗೆ ಪ್ರ ತಿಭಟನಾತ್ಮ ಕೆಮಗ 
ಬೀದಿನಾಟಕಗಳು. 


>) ಭ್ರ 


ಕಲಾ ಪ್ರಕಾರವಾದ ಬೀದಿ ನಾಟಕಗಳನ್ನು ಪ್ರಚಾರಮಾದ್ಯಮಕ್ಕೆ ಬಳಸುವುವಾದಲ್ಲಿ 
ಸಾಧಕ-ಬಾದಕಗಳೇನು ಎಂಬುದನ್ನು ಎಚಾರ ಮಾಡುತ್ತಾ ಹೋದಂತೆ ನನ್ನಲ್ಲಿ ಉಷ್ಣ 
ಪ್ರಶ್ನೆಗಳನ್ನು ತಮ್ಮ ಮುಂದೂ ಇಡುತ್ತೇನೆ. 

ಪ್ರಚಾರ ಮಾದ್ಯಮವಾಗಿ ಬೀದಿನಾಟಕದ ಸ್ಥಾನ-ಮಾನ 


1. ಪ್ರಚಾರದ ಪರಿಕಲ್ಪನೆ 
ಕಲೆಯ ಹುಟ್ಟು-ಬೆಳವಣಿಗೆ 


2. ಆಧುನಿಕ ಪ್ರಚಾಧ ಕ 
ತೇ ಬೀದಿನಾಟಕಕ್ಕೆ ಪ್ರಚಾರ ಮಾದ ಶಮವಾಗಿ ಆಧುನಿಕ ಯಂತ್ರ ಯುಗದಲ್ಲಿ ಇರುವ 
ಚೌಕಟ್ಟು 


4. ಯಾಂತ್ರಿಕೃತ ಮಾಧ್ಯ ಮಕ್ಕೆ ಇರುವ ಎಶಾಲ ಭೂಮಿಕೆಯಲ್ಲಿ 
56. ಬೀದಿನಾಟಕ ಏನನ್ನ ಪ ಶ್ರಚಾರ ಮಾಡಬೇಕು ಮ್‌ೌಲ್ಮ ವನ್ನೆ- ಮಾರುಕಟ್ಟೆ ಯಸರ 


6. ಬೀದಿನಾಟಕ ಒಂದು ಕಲಾಪ್ರಕಾರ ಅದನ್ನು ನೇರವಾಗಿ ವ್ಯವಹಾರಿಕ ಜಗತ್ತಿ ಗೆ 
ಘು ುಡಗಿಸಿದ ರೆಆ ಗುವ ಲಾಭ ಮತ್ತು ನಷ್ಟ. 
ದಿ 


ಮೊನ್ನೆ ಹಾಟ ನಲ ಶಿಲ ಶಾಸನ (ಅಶೋಕ ಶಿಲಾಶಾಸ 


ು ಮ್ಮ ಜಾ 

ಧರ್ಮವನ್ನು ಆಧರಿಸಿದ ಸಾಹಿತ್ಯಕೃತಿಗಳು ಇಲ್ಲಿ ae: ಲಎದೆ ಎನ್ನಬಹುದು ಢ 

ನೆಲೆಗಟ್ಟನಲಿಯೆ ಬಳಕೆಯಲ್ಲಿದ್ದ ಧರ್ಮಪ /ಚಾರಕಷ್ಟೆ ಬಹಳಷ್ಟು ಸೀಮಿತವಾಗಿದ್ದ ಪ್ರ 
೨ ೨ ಸಹ ಈ es 

ನಾನು ಮೊದ ಲೇ ತಿಳಿಸಿದಂತೆ ಕೈಗಾರಿಕ ರಣಮತ್ತು ವಸಾಹತೀ ಕರಣ ನಂತರದ ಆಧುನಿಕ 


ಸಮಾಜ ಅಡಿ ಇಡುತ್ತಿದ್ದ ಂತೆಯೆ ಪ್ರಜಾರಕಲೆ-ಪ,ಚಾರಶಾಸ ವಾಗಿ ಬೆಳದು 
ಆ | 


1 4 
1 
€% 
ತ್ರ 
₹4 
© 
CH 
(ಸ 
೭೬ 
೭% 
೭೬ 
| 


ಚ್‌ 


ಸ್ವರೂಪ- ಆರ್ಥ ಎಿಸ್ತಾರಗಳು ಬದಲಾಗಿ ವ್ಯವಹಾರಿಕ ಜಗತಿ ಶನ ಒಂದು ಪ್ರಮುಖ 


ಪ್ರಚಾರ ಮಾದ್ಯಮವಾಗಿ ಬೀದಿ ನಾಟಕ 167 


ಯಿತು. ಪ್ರಚಾರಕ್ರಮದಲ್ಲಿ ಸ್ಪರ್ಧಾತ್ಮಕ ಯುಗ ಪ್ರಾರಂಭವಾ 


'ಸಿದ್ದಾಂತವನ್ನು-ಮೌಲ್ಯಗಳನ್ನು ತತ್ವಗಳನ್ನು- ಉಪದೇಶಗಳನ್ನು ಹೇಳಿಕೆಗಳನ್ನು 
ಚಾರಮಾಡುತ್ತಿದ್ದ ದ್ದ ಮಾಧ್ಯ ಮಗಳು, ಆಧುನಕ ಯಂತ್ರ ಯುಗದಲ್ಲಿ ಸರಕುಗಳನ್ನು -ಸೇವೆಯನ್ನು 
ಚಾರ ಮಾಡಲಿಕ್ಕೆ ಪ್ರಾರಂಭಿಸಿದವು. 


ಆಧುನಿಕ ಜಗತ್ತಿನ ಆಮಿಸ್ಕಾ ರಗಳಾದ ಪ್ರ ಚಾರಕ್ಕೆ ತಮ್ಮನ್ನು ಒಳಗು ಮಾಡಿಕೊಳ್ಳುತ್ತಿರುವ 
ಧ್ವಮಗಳೆಂದರೆ ಪ್ರಿ ಪ್ರಿಂಟಿಂಗ್‌ "ಮೀಡಿಯಾದಲ್ಲಿ ನ್ಯೂ ಸ್‌ಪೇಪರ್‌ ಮ್ಯಾಗಜನ್‌ಗಳು ಪ್ಪ ಪುಸ್ತ ಗಳು 
ಕ್ಕಾಧಿ ಹಾಗೂ ಎಲೆಕ್ಟ್ರಾ ನಿಕ್‌ ಮೀಡಿಯಾದಲ್ಲಿ- ರೇಡಿಯಾ ಟಿ.ವಿ ಲವ್‌ ಎಡಿಯೋ ಟೇಪ್‌ 
ತ್ಕಾ 'ದಿಹಾಗೂ ಪೋಟೋಗ್ರಾಪ , ಕಲೆ(ಆರ್ಟ್‌) ್ಯಡ್‌ ಬೋಡ್‌, ಇಂತಹ ಮಾಧ್ಯ ಮಗಳೊಡನೆ 
ಫಿ ರ ಮಾಧ್ಯ ಮವಾಗಿ ಬೀದಿನಾಟಕಸ ಸು ಸರ್ಥಿಸುವ ೫ ಶಕ್ತಿ ಪಡೆದಿವೆಯೆ ಎಂಬಪ್ರ ಶ್ರ ಎತು ಮವುದಾದರೆ 
2 ಎಂಬ ನಿಖರವಾದ ಉತ್ತರ ದೊರೆ ಯುತ್ತದೆ ದೀದಿನಾಃ ಟಕಕ್ಕೆ ಇರುವ ಸೀಮಿತ “ಜೌಕಟ್ಟೆ 
ದಕ್ಕಿರುವ ವಿಶಾಲವಲ್ಲದ "ಪರಿದಿ ಇವೆ ಮೇಲೆ ಕಾಣಲ್ಬಟ್ಟ ಪ್ರಚಾರ ಮಾಧ್ಯ ಮದೊಡನೆ 
(ೆ ಏನಾ ಟಕಗಳು ಪ್ರಚಾರ ಮಾಧ್ಯ ಮವಾಗಿ ಸ್ಪ ರ್ಧಿಸಲಾರದು ಎಂದುಸ್ಪಷ್ಟ ಪ ಪಡಿಸುತ್ತ ಧ್ರ ಇವತ್ತಿ ನ 
) ಹಕ ಕ್ಷಣದಾ ೯ದಲ್ಲಿ ಸರಕು-ಸೇವೆಗಳ ಪ ಶ್ರಚಾರವನ್ನು ತನ್ನ ಕೂಠಡಿಯಲ್ಲೆ ಕೂತು 
ಕ್ಷಿಸಬಹುದಾದ ದ ಸಂದರ್ಭವಿದೆ. ಕೊಟ್ಕಾ ತರ ಜನರನ್ನು-ಗ್ರಾಹಕರನ್ನು ಅತಿ ಕಡಿಮೆ 
ಲವಧಿಯಲ್ಲಿ ತಮ್ಮ ವೈಎಧ್ಯ ಜ್‌] ರುಪ ಶ್ರಚಾರ ತಂತ್ರ ಗಳ ಮೂಲಕ ತಲುಪಬಹುದಾದ 
ಸಾಧ್ಯ: ಮಗಳನ್ನು ನಾವು ಇಂದು ಕಾಣುತ್ತಿ ದ್ವೇವೆ ಇಂತಹ ಮಾಧ್ಯ ಮಗಳೊಡನೆ py ಸಕಳ 
| ನವೇನು ಬೀದಿನಾಟಕಗಳನ್ನು ವೀಕಿ ಸುವ ಪೆ ಕ್ರೀಕ್ಷಕರ ಬೀದಿನಾಟಕ ಪ ರ್ರದರ್ಶನಗೊಳ 


೨) 


ರೀಕ್ಷಿಸುವ ಕಾಲ ಮಾತ್ರ ಸುಳ್ಳು ಇವೆಲ ವುಬೇರೆ ಮಾಧ್ಯ ಮಗಳಿಗಿಂತ ಒಳ. ಭಿನ್ನ (ನಕ ದೆ. 


[ae] 


"ಲ್ಲೆ ಫ್‌ ಬಾಯ್‌ ಎಲ್ಲಿದಿಯೋ ಅಲ್ಲಿದೆ ಆರೋಗ್ಯ'' ನಾ ನಾನು ಚಿಕ್ಕ ದು 


ನಹುದಾದ ಲೈಫಬಾಯಿ ಸೋಪಿನ ಈ ಸಿ ಆಲೂ) 

ಎ ಹರು ಎ ೯ ಕ್‌್‌್‌0 ಭಾ ಬಜಜಾ ಕು 

ಕ ಎಂದು ಭಾವಿಸದೆ ಅದನ್ನು ಬಳಸದ ಇದ್ದ ಷೋ ಜನರ ಜನರ ಮನದಲ್ಲಿ ಆ ಸಾಲುಗಳ 
೧ ಇಂಥಹ ಒಂದು 


[9% 
ನಿನುಗುತ್ತಿ ದ್ವದ ದು ್ರಿ ಅದು ನೆಲೆ ನಿಂ: ತದ್ದು ತಮಗೆಲ್ಲರಿಗೂ ತಿಳಿದಿದೆ. 
'ರಿಣಾಮವನ್ನು ಬೀದಿನಾಟಕ ಮಾಡಲು ಸಾ ಧ್ಯವೆ? 


5 -ಅದು ತೆಗೆದ ೆ ಬೇರೆ ಆದರೆ 
ಪ್ರಚಾರದ ಷೆ ಬೇರೆ-ಅದರ ತಂತ್ರ ಬೇರೆ -ಅದು ಕಪ್‌: ee 
ದದ್ದು. ಈನಿ ಆಲೋಚಿಸುವುದಾದರೆ 
ಪರಿಣಾಮ ಮಿಸಾ ತವಾದದ್ದು-ವಿಸ್ತಾರವಾದ ಟು. ಈನಿಟ್ಟಿನಲ್ಲ ಆಲೋಚಿಸುವುದು 
ದು ಬೀದಿನಾಟಕದಿಂದ ಸಾಧ್ಯಎಲ್ಲದ್ದು. 
ಹಾಗದರೆ ಬೀದಿ ನಾಟಕಗಳಿಂದ ಸಾಧ್ಯವಾಗುವುದರೆತ್ತ ನಾವು ದೃಷ್ಟ ಹರಿಸೋಣ ಉಂಬ 


168 ಸಾಧನೆ 


ಮೊದಲೆ ತಿಳಿಸಿದಂತೆ ಇದು ಒಂದು ನಾಗರಿಕತೆಯ ಸಂಸ್ಕೃತಿಯೊಂದಿಗೆ ಬೆಳದು ಬಂದ ಒಂಡು 
ಭಾಷೆ ಒಂದು ರಂಗಕ್ರಿಯೆ ಈ ರಂಗಕ್ರಿಯೆ ಅದನ್ನೂ ದಾಟಿ ಅದು ಒಂದು ಸಾಮಾಜಿಕ 
ಕ್ರಿಯೆಯಾಗಬೇಕಾಗುತ್ತದೆ. 


ಪ್ರತಿಭಟನೆಗೆ ಹುಟ್ಟಕೊಂಡ ಬೀದಿನಾಟಕಗಳು ತನ್ನಲ್ಲೆ ಹೊಸತನವನ್ನು ರೂಪಿಸಿಕೊಂಡು 
ಪ್ರತಿಭಟನೆಗಷ್ಟೆ ಸೀಮಿತವಾಗದೆ ಈಗಿರುವ ತನ್ನ ಸ್ವರೂಪದ ಗಟ್ಟಿತನವನ್ನು ಉಳಿಸಿಕೊಂಡು 
ಉದ್ದೇಶವನ್ನು ಎಸ್ತರಿಸಬೇಕಾಗಿದೆ. ಇಂತಹ ಕುರುಹುಗಳು ಇತ್ತೀಚಿನ ದಿನಗಳಲ್ಲಿ ಕಂಡು 
ಬರುತ್ತಲೂ ಇವೆ. ಕುರೂಪಗೊಳ್ಳುತ್ತಿರುವ ಮನುಷ್ಯನ ಮನಸ್ಸಿನ ಎರುದ್ದ ಸಮಾಜದ ಅನಿಷ್ಟಗಳ 
ಎರುದ್ದ ಬೀದಿನಾಟಕಗಳು ಇಂದು ದನಿ ಎತ್ತ ಬೇಕಾಗಿದೆ ಕಂದಾಚಾರಗಳ ಮೌಡ್ಯ ಗಳ ಎರುದ್ದ 
ನಿಶ್ಚಿತವಾದ ದೋರಣೆಯೊಡನೆ ಕಿ ಶ್ರ ಯಾಶೀಲವಾಗಬೇಕಾಗಿದೆ. ಸಾಕ್ಟರರಲ್ಲಿ- -ನಿರಕ್ಷರರಲ್ಲಿ 
ಪ್ರಜ್ಞೆಯನ್ನು ಮೂಡಿಸಬೇಕಾ ಭ್‌ ಈ ಒಂದು ಕ್ರಿ ಯೆಗೆ ಪ ರಶ್ರಚಾರ ಅನ್ನು ವಪ ಪದವನ್ನಾದರೂ 
ಬಳಸಿ ಅಥವಾ ಏನನ್ನಾದರೂ ಬಳಸಿ ಆದರೆ ಈ ರಂಗಕ್ರಿಯೆ-ಸಮಾಜಿಕ ಕ್ರಿಯ ನೆಡೆಯಲೇ ಬೇಕು. 


"ನಾವಿಬ್ಬರೂ ನಮಗಿಬ್ಬರು' -ಮಿತ ಕುಟುಂಬ ಹಿತ ಕುಟುಂಬ' ಇಂತಹ 
ಹೇ ಛಕೆಗಳನ್ನೊ ಳಗೊಂಡ ಕುಟುಂಬ ಯೋಜನೆ ಪರ ಮಾಡುವ ಬೀದಿನಾಟಕ, ಮಾದ! 
ಾನೀಯಗಳು "ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಎಚ್ಚರ ಮೂಡಿಸುತ್ತ ಮನುಷ್ಯಃ 
ದುಶ್ಚ ಟದ ಎರುದ್ದ ಪ ಪ್ರ ಜಾರಮಾ ಡುವ ನಾಟಕಗಳು ಪರಿಸರ ಕಾಳಜಯನ್ನೊ ಳಗೊಂಡ ಪರಿಸರಪ! 
ಮಾಡುವ ನಾಟಕಗಳು ಸ ಸಾಕ್ಷರತೆಯ ಸಾರಲಿ ಕ್ಕೆ ॥ಃ ಬಂದಿರುವ ನಾಟಕಗಳು ಇಂತಹ ಸವಕಲ 
ಎಷಯಗಳನ್ನು ಪ್ರಚಾರ ಮಾಡಲಿಕ್ಕೆ ಹುಟ್ಟಿಕೊಂಡ ಬೀದಿನಾಟಕಗಳು ಈ ಪ್ರಕಾರವನ: 
ಗೌಣವಾಗಿ ಕಾಣಲಿಕ್ಕೆ ಹೂ ಮಾಡಿಕೊಟ್ಟ ಶಿ ವೇನೊ? ಈ ಪ್ರಕಾರದಲ್ಲಿ ಪ್ರ ಭುತ್ತ ಎಲ್ಲರ 
ತಂಡಗಳು, ನಿರ್ದೆ ಕರು- ಸಂಘಟನಕಾರರು-ನಟರು ಇಲ್ಲಿ ಬಂದಿದ್ದರಿಂದಲೇ ಇಂತತ 
ಇಟ್ಟ ಗೇಲಿಗೆ-ಅವಹೇಳ ಳನಕ್ಕೆ ಒಳಗಾದವು. ಚುನಾವಣೆಯ ಕಾಲದಲ್ಲಿ ದಿಡೀರ 

ಹುಟ್ಟುಕೊಂಡು ಪಕ್ಚಪರ- ವ್ಯಕ್ತಿಪರ ಪ್ರಚಾರ ಮಾಡಿದ ಯಾವುದೇ ಕಾಳಿಜಿಯೆ ಇಲ್ಲದ ದಿಡೀರ 
ತಂಡಗಳು ಈ ಮಾಧ್ಯಮವನ್ನು. ಕುಲಗೇಡಿಸುವುದಕ್ಕೆ ಶ್ರಮಿಸಿದವು ಎಂದರೆ ತಪಾ ಗಲಿಕ ಲ್ಲ. 


ತಸ: 


ಆದರೆ ಸಮರ್ಥವಾದ ನಾಟಕಕಾರ-ನಿರ್ದೇಶಕ-ತ 
ಎಷಯಗಳನ್ನೊ ಳಗೊಂಡನಾಟಕಗಳ ಮು ಪ್ರಚಾರಮಾಡಲಿಕ್ಕೆ ಬೀ ದಿನಾಟಕವನ್ನು ಮಾಧ್ಯಮವಾ 
ಮ್ಮಾ ಇನ್‌ 
ಬಳಸಿದರೆ ತಪ್ಪೇನಿಲ್ಲ ಸಮರ್ಥವಾದ ತಂಡಗಳು ಇಂತಹ ಎಷಯವನ್ನು ಪ್ರ ಚಾರ ಮಾಡ 
್‌ ಇ 


ಡುಗಗಳಿಂದ ದೂ! 


el 
O 
(A 
06! 
೪) 
A 
ಖಿ 
₹! 
ಲಿ1 
9 
ಹ 
4, 
3) 
[| 
J 
£1 
[4 


ಪ್ರಚಾರ ಮಾದ್ಯಮವಾಗಿ ಬೀದಿ ನಾಟಕ 169 


ಡಿದರೆ ಅದರ ಪರಿಣಾಮ ಶೂನ. 


.. ಬೀದಿನಾಟಕಗಳನ್ನು ಮೇಲ್ಕಂಡ ವಿಷಯಗಳ ಮಟ್ಟಿಗೆ ಪ್ರಚಾರ ಮಾ ಧ್ಯಮಕ್ಕೆ 
ತೆ ಡಗಿಸುತ್ತೇವೆ ಅನ್ನುವುದಾದಲ್ಲಿ ಸುವ್ಯವಸ್ತಿತವಾದಂತಹ ಯೋಜನೆ ಬೇಕು. ಆ ಯೋಜನೆ 
ಸಾಕ್ಷರತಾ ಯೋಜನೆಯಂತೆ ಖಂಡಿತ ಇರಕೊಡದು, ಕಾರ್ಯರೂಪಕ್ಕೆ ಬರಕೊಡದು. 


.. ಬೀದಿ ನಾಟಕಗಳು ಸಾರ್ವಕಾಲಿಕ ಅಲ್ಲ ಅವು ಏನಿದ್ದರೂ ವರ್ತಮಾನದಲ್ಲಿ ಮಾತ್ರ 
ನಿಲ್ಲುವಂತಹವು ವರ್ತಾಮಾನದ ಸಮಸ್ಯೆಗಳಿಗೆ ತೀಕ್ಷ್ಣವಾಗಿ ಸ್ಪಂದಿಸುವಂತಹವು ಇಂತಹ 
ನಾಟಕಗಳನ್ನು ಅಭಿನಯಿಸುವ ತಂತ್ರವು ಬಹು ಎಚ್ಚರಿಕೆಯಿಂದ ತನ್ನ ಜವಾಬ್ದಾರಿಯನ್ನು 
ನಿರ್ವಜಸಬೇಕಾಗುತ್ತದೆ. ಸ್ವಲ್ಪ ವಿಚಾರ ತಪ್ಪಿದರೂ ಸಹ ಆ ನಾಟಕಗಳು ತಲುಪಿಸಬೇಕಾದ 
ವಿಷಯವು ತಲುಪದೆ ಗಂಬೀರ ವಿಚಾರವು ಸಹ ನೆಗೆಪಾಟಲಿಕೆ ಎಡೆಮಾಡಿಕೊಡುತ್ತವೆ. 
ಅಂದಮೇಲೆ ಪ್ರಾಚಾರಕಷ್ಟೆ ಸೀಮಿತವಾದ ಬೀದಿನಾಟಕಗಳು ಅವನ್ನು ಅಭಿನಯಿಸಿದ ತಂಡಗಳ 
ಜವಾಬ್ದಾರಿ ಹೆಚ್ಚನದಾಗಿರುತ್ತದೆ. i 


170 


ಕಾವೇರಿ 
- ಡಾ. ವಿಜಯ ಕುಮಾರ ಮಹಾನುಭಾವಿಗಳು- * 


ಉಳಿವಿಲ್ಲವು ಅಳಿವಾಗಿದೆ ಎದ್ದೆ (ಳಿರಿ ಅಣ್ಣ 
ಚಲವೆಲ್ಲವು ನೆಲೆ ತಪ್ಪಿದೆ ಒಂದಾಗಿ ಎಲ್ಲ 
ಬಾಳೆಲ್ಲವು ಬಲವಾಗಲು ಶ್ರಮದಾನಕೇ ಬನ್ನಿ 
ಅರಿಎಲ್ಲವು ತಿಳಿ ಹೇಳಿರಿ ಕನ್ನ ಡಿಗರಿಗೆಲ್ಲ 


ದುಡಿಎಲ್ಲವು ಮನೆಯಿಲ್ಲವು ಸಂಸಾರದ ಚಿಂತೆ 
ಬಾಳಿಲ್ಲವು ಧನಇಲ್ಲ ವು ನಡೆಯುತ್ತಿದೆ ಸಂತೆ 
ಹಾಲೋಗರ ಉಣ ೨ುಲ್ಲೆವೆ ಬಲ ದುಡಿಮೆಯ ನಡೆಸು 
ಕೈತಪ್ಪುವ ನೆಲಜಲವು ಸಮೃದ್ಧಿಗೆ ಬೇಕು. 


ಕಾವೇರಿಗೆ ಕಾವೇರಿದೆ ಎದ್ದೇಳಿರಿ ಇಲ್ಲ 
ರುಲ್ಲೆನ್ನುವ ದನಿಯೇಳಲಿ ಕೃಷ್ಣ, ತುಂಗ, ಭದ್ರ 
ಎದ್ದೇಳಿರಿ ಜಡ ಹೊಂಗಲಿ ರಾಾಡಿಸಿ ಜಡ ನಿದ್ದೆ 
ಸಮೃದ್ಧಿಯ ಅಣೆಕಟ್ಟೆಗೆ ಧರೆಯಾಗಲಿ ಗದ್ದೆ. 


ನಾಡೆಲ್ಲವು ಬೀಡೆಲ್ಲವು ಕಗ್ಗತ್ತಲ ಖಂಡ 
ಎದುತ್ತಿಗು ಬರ ಬಂದಿದೆ ತೆರಬೇಕಿದೆ ದಂಡ 
ಹಾಕಿದ ಬಲು ಯೋಜನೆ ಎಡತಾಕಿದೆ ಬೀರಲ್ಲಿ 
ಕೋಟಿಯ ಹಣವೆಲ್ಲವು ಕೋಟನ ಕಿಸೆಯಲ್ಲಿ 
ಬಡ ಬೋರನ ಬಲು ದುಖ ಕೇಳುವರಾರಿಲ್ಲಿ 
ಉಸಿರಾಟಕು ಎಷತುಂಬಿದೆ ಎಲ್ಲೆಲ್ಲು ಎಷ ಗಾಳಿ 
ಉಸಿರಾಟದ ಈ ಗಾಳಿಯು ವಿಷವಾಯಿತೆ ಅಕಟ 
ನಿದ್ದೆಯಲಿದ್ದರೆ ಪ್ರಾಣವೆ ಹೋಯಿತು ಅಕಟಕಟ 


ಕಾವೇರಿ 171 


ರಟ್ಟೆ ಯ ಕಸವನು ಅರಿವಿಗೆ ತನ್ನಿರಿ ಕನ್ನಡಿಗರೆಲ್ಲ 
ನೆಲ ಬೇಕಿದೆ ಜಲ ಬೇಕಿದೆ ಬೆಳೆ ಬೇಕಿದೆ ಅಣ್ಣ 
ಹೇಗಿದ್ದೆವು ಹೇಗಾದೆವು ಇತಿಹಾಸದ ಪುಟನೋ 

ಇಲ್ಲ ದ ಇಲ್ಲವೆ ಬಾಳನು ತುಂಬಿದೆ ಲೋ | ಮಾಡಿ. 


ಹಸಿವಾಗಿದೆ ಒಲೆಹಚ್ಚಿ ದೆ ತಳಒಡೆದಿದೆ ಮಡಕೆ 
ಅಟ್ಟುಣ್ಣ ಲು ಬಲುಸಡಗರ ಉಣಬಲ್ಲೆವೆ ರಸಪಾಕ 
ಮನಕನ್ನಡಿ'ಜುಬಾಬಯಿತೆ ಮರೆವಿನ ಬಾಳು 
ಬಾಳಿದು ಅರಳಲಿ ಪರಿಮಳ ಬೀರಲಿ ಬಯಲ ಮಾನಸದೇವ 


15-8-1995- ಬೆಂಗಳೂರು. 


179 
ತೀರ್ಥಹಳ್ಳಿಯ ಜೋಗಿ ಗುಡ್ಡದ ಜೈನ ಅವಶೇಷಗಳು: 


ಜಿ.ಕೆ. ದೇವರಾಜ ಸ್ವಾವ 
ರಘುವೀರ ಹೆಗಡ 


ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯು ಒಂದು ತಾಲ್ಲೂಕು ಕೇಂದ್ರವಾಗಿದೆ. ತ 
ರಮಣೀಯವಾದ ನಿಸರ್ಗ ಸೌಂದರ್ಯದಿಂದ ಪ ರ್ರಸಿದ್ದ ವಾಗಿರುವಂತೆಯೇ ಐತಿಹಾಸಿಕ, ಹಾ 

೦ಸ್ಕ್ರ ತಿಕ ಮಹತ್ವ ವನ್ನು ಪಡೆದಿರುವ ಹಲವಾರು ಸ ಸ್ಥ ಕಗಳಿಗೆ ಪ ಪ್ರ ಸಿದ್ದ ವಾಗಿದೆ. 

ತ್ರೀರ್ಥಹಳ್ಳಿ ಪಟ್ಟಣದ ಆಗ್ನೇಯ ಕೈನಲ್ಲಿ ಶ್ರೀ ರಾಮೇಶ್ವರ ದೇವಾಲಯವಿದೆ. ' 
ದೇವಾಲಯದ ಹಿಂಭಾಗದಲ್ಲಿ ಒಂದುಸಣ್ಣ ಗುಡ್ಡವಿದೆ. ಜೋ ಗಿಕುತ್ರ (ಜೊ ೀಗಿಗುಡ ಬ ವಂ ವೆಂಔ 
ಸ್ಥ ಳೀಯರಿಂದ ಕರೆಯಲ್ಪ ಡುವ ಆ ತ ತು ದಿಯು ಹರಿಯುವ ಪಾತ್ರದೊಳಗೆ ಒ 
ಸಣ್ಣ ದ್ವಿ ಪದಂತೆ ಕಂಡು ಬರುತ್ತದೆ. ಆ ಗುಡ್ಡದಲ್ಲಿನ ಹಲವಾರು ಬಂಡೆಗಳು ಹೊರಗೆ ಚಾ 
ಕೊಂಡಿದ್ದು ಸುಮಾರು ಅರ್ಧ ಕಿ.ಮಾ. ವರೆಗೆ ನದಿಯ ಪಾ ಸಾದನ ಹರಡಿಕೊಂಡಿ 
ಬಬ ಆನಾದಿ ಕಾಲದಿಂದಲೂ ಹರಿಯುತ್ತಿರುವ ತುಂಗೆ ಯ ಪ್ರಾ ಹೊಡೆತ 

ದು ನೈಸರ್ಗಿಕ ಕಲ್ಲಾಸರೆ, ಅಥವಾ ಗುಹೆಗಳ ತೆ ಕಲ್ಲಿನ ಪೊಟರೆ ರಗಳು ಸೃಷ್ಟಿಯಾಗಿವೆ. 


(ಆ 
ಲ 
41 
© 


ಇತ್ತೀಚಿನ ನಮ್ಮ ಕ್ಷೇತ್ರಕಾರ್ಯದ ವೇಳೆಯಲ್ಲಿ ಈ ಕಲ್ಲಿನ ಪೊಟರೆ/ಗವಿ ಗಳಲ್ಲಿ ಜೆ 
ತೀರ್ಥಂಕರರ ಕೆಲವು ಚಿತ್ರಗಳು ಹಾಗೂ ಮೂರು ಶಾಸನಗಳು ಪತ್ತೆಯಾದವು. ಅವುಗಳ ಬಗೆ 


ನಾವು ನಡೆಸಿದ ಅಧ್ಯಯನದ ಫಲಿತವಾಗಿ ಈ ಸಂಶೋಧನಾ ಪ್ರಬಂ ಧವು ರೂಪುಗೊಂಡಿದೆ. 
ಮೊದಲಿಗೆ ಶಾಸನ ಪಾಠಗಳನ್ನು ಗಮನಿಸೋಣ 


|, ಶ್ರೀಮೃ (ತು) ಚಲ್ಲದೇವಿ ಮಾಡಿಸಿದ ದೇವರು ॥ 
2. “4 ಳು ಲಕುಮ್ಕಾ ದೇವಿ ಮಾಡಿಸಿದ ದೇವರು ॥ 


3. ವಿ.ಜೆ. ಪಟ್ಟಾಚಾರಿ ಮಡಿದ ದೇವರು. 
ಮೂರು ಸಾಲುಗಳುಳ್ಳ ಈ ಶಾಸನದಲ್ಲಿ ಕಾಲದ ಉಲ್ಲೇಖವಿಲ್ಲ ಲಿಪಿಸ್ನರೂಪದ ಆಧಾರದಿಂ 
ಇದು ಸುಮಾರು ಕ್ರಿ.ಶ. 11ನೆಯ ಶತಮಾ ನನದ್ದೆಂದು ನಿರ್ಧರಿಸಬಹುದು. 


ಚಲ್ಲದೇವಿ , ಮತ್ತು ಆಕೆಯ ಮಗಳು ಲಕುಮಾದೇವಿಯರು ತೀರ್ಥಂಕರರ ಚಿತ್ರಗಳ 


ಮಾಡಿಸಿದ ೫ ಬಗ್ಗೆ ಈ ಶಾಸನವು ಎವರಿಸುತ್ತದೆ. ಅವರು ಈ ಶಾಸನದ ಪಕ್ನದಲ್ಲಿಯೇ ಎರ! 


ಜೋಗಿಗುಡ್ಡದ ತೀರ್ಥಂಕರ ಚಿತ್ರಗಳು 


ತೀರ್ಥ ಹಳ್ಳಿಯ ಜೋಗಿಗುಡ್ಡದ ಜೈನ ಅವಶೇಷಗಳು 173 


ರ್ಥಂಕರರ ಚಿತ್ರಗಳನ್ನು ಮಾಡಿಸಿದ್ದಾರೆ. ಅವುಗಳಲ್ಲಿ ಒಂದು ಪಾರ್ಶನಾಥರ ಚಿತ 
ತ್ತೊಂದು ಯಾವ ತೀರ್ಥಂಕರರದ್ದೆ ಂದು ಖಚಿತವಾಗಿ | ಗುರುತಿಸಲು ಸಾಧ್ಯವಿಲ್ಲದಂತಹ 
ಮೂರ್ತಿ. ಈ ತೀರ್ಥಂಕರರ ಚಿತ್ರಗಳನ್ನು ವಜಯ ಪಟ್ಟಾಚಾರಿ (ಎಜಿ ಪಟ್ಟಾಚಾರಿ) 


ನ. 
ಟು ಟ 


ಯು ಕೆತ್ತಿ ದುದಾಗಿ ಶಾಸನದಿಂದ ತಿಳಿದು ಬರುತ ದೆ. 


1. ಕಂಡರಣೆಕಾರು 'ಳು' ಎಂಬುದಾಗಿ ಕೆತ್ತಿದ್ದಾನೆ. 
2. "ಮ್ಮಾ' ಎಂದು ಕೊರೆಯಲಾಗಿದೆ. 

1. ಪಟ್ಟದಾ ಹಣಿ ಕಲೆಯನ 

2. ಮಡದಿ ಧಾಗಿ ಮಾಡಿಸಿದ (ಳು) 


xp ಈ ಶಾಸನದ ಪಕ್ಕ ದಲ್ಲಿ ರುವ ತೀರ್ಥಂಕರರ ಚಿತ ತ ವನು ಮಾಡಿಸಿದಳೆಂದು ಶಾಸನವು 


1. ನಿಕರಸನ ಧರ್ಮ 


"` 

ವಹ 

4 ಒಂದೇ ಸಾಲಿನ ಈ ಶಾಸನವು, ನಿಕರಸ ಎಂಬುವನು ಶಾಸನದ ಪಕ್ಕದಲ್ಲಿರುವ ಪಾರ್ಶ್ವನಾಥ 
ದ 


ವ 
ತೀರ್ಥಂಕರರ ಚಿತ್ರವನ್ನು ನಿರ್ಮಿಸಿದ್ದಾಗಿ ತಿಳಿಸುತ್ತದೆ, ಕಾಲದ ಉಲ್ಲೇಖವಿಲ್ಲ ದಿರುವುದರಿಂದ 


ಲಿಪಿಯ ಆಧಾರದಿಂದ ಇದಂ ಹನ್ನೊ ಂದನೆಯ ಶತಮಾನದ ಅಂತ್ಯಕಾಲದ್ದೆಂದು 
ನಿರ್ಧರಿಸಬಹುದಾಗಿದೆ. 


«) 
21 
PY 
ಇ 
4 

36 
3 
೬. 
4 
ತೆ 
ಗಿ 
₹2 
₹! 
[ei 
2 
a 
gl 
% 
2 
ತೈ 

೦ 
ಟಿ 


ಅಲ್ಲಿಯ ಚಿತ್ರಗಳ ಬಗ್ಗೆ ಗಮನಿಸೋಣ. 


ಚೋಗಿ ಗುಡ್ಡದ ಶಿಲಾ ಪೊಟರೆ/ಹೊಂಡಗಳಲ್ಲ ಒಟ್ಟು ಇದು ಕಡೆಗಳಲ್ಲಿ 
ಕೇಯಾ ಚಿತ ಗಳಿವೆ: ಮೂರು ಅಡಿ ಅಗಲ, ಹಾಗೂ ಸುಮಾರು 8 ಅ 


5೨934 ಲಿ] ಅನ್‌ಗ ಹೌ ಇದೇ ನೆ 
ಔಓಸನಎರುವ ಹೊ ಾ3ಂಡ(ಕುಳಿ)ದ ಸನಿಹದಲ್ಲಿ ಎರಡು ಚಿತ್ರಗಳ. ಅವುಗಳಲ್ಲಿ ಮೊದಲನಿಯದು 
__ ೫s ಹಾಗ — 
ನೆಯದು ಯಾವುದೇ ಲಾಂಛನಗಳಲ್ಲದ್ದರಿಂದ 


ರಾರ್ಶನಾಥ ತೀರ್ಥಂಕರರ ಚಿತ್ರವಾಗಿದೆ ಎರಡನಿಯಿದ 


ಟಿ 


ಈ ಚಿತ್ರಗಳು ಸುಮಾರು ಎರಡು ಅಡಿ ಎತ್ತರವಾಗಿದ್ದು ಖಡ್ಗಾಸನದಲ್ಲಿವೆ (ಸ್ಮಾನಕ 
ಪಾರ್ಶ್ವನಾಥ ತೀರ್ಥಂಕರನ ಶಿರಸ್ಸಿನ ನ ಮೇಲೆ ಏ ಳು ಹೆಡೆಗಳುಳ್ಳ ಸರ್ಪವು ನೆರಳ! 
ಉಂಟುಮಾಡುತ್ತಿದೆ. ಆ ಸರ್ವದ ಬಾಲವು ಸುರುಳಿಯಂತೆ ಸುತ್ತಿ ಪಾರ್ಶ್ವನಾಥ ಹಿಂಭಾಗಥ 
ಪಾದದವರೆಗೆ ಇದೆ. ಇಕ್ಕೆ ಲಗಳಲ್ಲಿ ಧರಣೀಂದ್ರ ಯಕ್ಷ, ಹಾಗೂ 'ಐದ್ಭಾವತಿ ಯಕ್ಷಿಯ 
ಚಿತ್ರಗಳಿವೆ. ಪಾರ್ಶ್ವ ನಾಥರ ಮಗ್ಗುಲಿ ಲಿನಲಿ ರುವ ಚಿತ,ವು ಯಾವ ತೀರ್ಥಂಕರದೆಂ 
ನಿರ್ಧಿಷ್ಟವಾಗಿ ಹೇಳಲು ಅಸಾಧ್ಯವಾಗಿದೆ. ಕ 


£ ಕಂಡರಣೆ ಕಾರನು "ಸಹಣಿ' ಎಂದು ಬರೆದಿದ್ದಾನೆ. 


₹2 


'ನು' ಊಹಾಪಾಠ (ಆಭಾಗದಲ್ಲಿ ಚಕ್ಕೆ ಎದ್ದಿದೆ) 
pA ಪ್‌ 
A ಮು ನಂಕ | 
ಲ ಮೇಲೆ ಮುಕ್ಕೊಡೆ ಗಳಿವೆ. ಈ ಚಿತ್ರಗಳು ಯಾವ ತೀ ಇ ಸಂಬಂಧಸಿದ್ದೆ€ 
ಚಿತವಾಗಿ ಗುರುತಿಸಲು ಸಾ ನ ಈ ಚಿತ್ರಗಳ ಬಳಿಯಲ್ಲಿ ಎರಡು ಸಾಲಿನ ಬೀ 


ಶಾಸನವಿದ್ದು ಅದು ನೀರಿನ ಹೊಡತಕ್ಕೆ ಸಿಕ್ಕಿ ತೀರಾ ಸವೆದಿರುವುದ ರಂದ ಓದಲು ಅಾಧ್ಯವಾ? 


ಮೇಲೆ ತಿಳಿಸಿರುವ ನಾಲ್ಕು ಚಿತ್ರಗಳುಳ್ಳ ಬಂಡೆಯ ಬಲಭಾಗದಲ್ಲಿನ ಮತ್ತೊಂದು ದೆ 
ಬಂಡೆಯ ಮೇಲೆ ತೀರ್ಥಂಕರರ ಒಂದು ರೇಖಾ ಚಿತ್ರ ಎದೆ. ಈ ತೀರ್ಥಂಕರ ಚಿತ ವು 23 
| ಸ 


ಎತ್ತರವಿದ್ದು ಅಸಮಗ್ರವಾಗಿದೆ. ಶಿಲ್ಪಿಯು ಚಿತ್ರವನು ಸಂಪ್ಪ ಪೂರ್ಣವಾಗಿ ಕೊರೆದಿಲ್ಲ ಹಾಗೂ 
— ಇತ್‌ ~ ~~ ನಿ 
ಚಿತ್ರವು ಯಾವ ತೀರ್ಥಂಕರರದೆ ೦ದು ಖಚಿತವಾಗಿ BASS; ಸಾಧ್ಯವಲ್ಲ 


ಬಾಲವು ವಾರ್ಶ್ವನಾಥ ತೀರ್ಥಂ 
ಘಟ. ಇದೆ. ಈ ಚಿತ್ರವನ್ನು ಪಟ ಇಹಣಿ ಲೇ ಮಡದಿಯು ಮಾಡಿಸಿದಳಿಂ೩ 
ದತಿ ತಿದ. ಈ ಶಾಸನವನ್ನು ಹಾಗೂ ತೀರ್ಥಂಕರರ ಚಿತ್ರ: 
ತೀರಾ ಕಡಿದಾದ ದಲ್ಲಿ ಕೊರೆಯಲಾಗಿದೆ. ಈ ಸಳವು ಹತ್ತಿರದಲ್ಲೇ ಹರಿಯುವ ತು 
ನದಿಯ ಪಾತ್ರದೊಳಗೇ ಇದ್ದು. ಅತೀ ಸಾಹಸದಿಂದಲ್ಲದೆ ಸುಲಭ ಸ ಸಾಧ್ಯವಾಗಿ ಗಮನ 


ಜೋಗಿಗುಡ್ಡದ ಜೈನ ತೀರ್ಥಂಕರರ, ಚಿತ್ರಗಳು ಹಾಗೂ ಶಾಸನ 


ತೀರ್ಥ ಹಳ್ಳಿಯ ಜೋಗಿಗುಡ್ಡದ ಚೈನ ಅವಶೇಷಗಳು 175 


ಲ್ಲ. ಈ ಬಂಡೆಯನ್ನು ಅನುಸರಿಸಿಯೇ ಆಳವಾದ ತು:ಗಾ ನದಿಯು ರಭಸವಾಗಿ 


ತ್ರಿರುವುದರಿಂದ, ಇಲ್ಲಿಯ ಯ ಶಾಸನವನ್ನು ಹಿಂಭಾಗದಿಂದ ಬಂಡೆಯ ಮೇಲೆ ಹತಿ 
ಕೆ ಬಾಗಿ ಮಲಗಿಕೊಂಡು ಪ್ರಯತ್ನಿಸಿದರೆ ಮಾತ್ರಾ ಪಡಿಯಚ್ಚು ತೆಗೆಯಬಹುದು. 
ಶಾಸನ ಮತ್ತು ಚಿತ್ರವನ್ನು ಕೆತ್ತಿದ ಶಿಲ್ಪಿಯ ಚಾತುರ್ಯವು ಶ್ಚಾ ಫ್ಯವಾಗಿದೆ 


ಗಿ ಗುಡ್ಡಕ್ಕೆ | ಅಂ ಟಿಕೊಂಡಂತೆಯೇ ಹಿಂಭಾಗದಲ್ಲಿರುವ ಒಂದು ದೊಡ್ಡ ಬಂಡೆಯ 
ಪಾರ್ಶ್ವದಲ್ಲಿ ಪಾರ್ಶ್ವನಾಥ ತೀರ್ಥ ಕರರ ಚಿತ್ರವಿದೆ. ೨ ಸಃ ವ 
oy , ೦ಕರರ ಇಕ್ಕೆ ಲಗಳಲ್ಲಿ ಧರಣೇಂದ್ರ ಯಕ್ಷ ಮತು ಪದ್ಧಾವತೀ ಯಕಿ ಯರ 

ಪಾರ್ಶ್ವನಾಥರ ತಲೆಯ ಮೇಲೆ ಏಳು ಹೆಡೆಯ ಸರ್ಪವಿದೆ. ಈ ಸರ್ಪದ ಬಾಲವು 
೪ಿಯಾಕಾರದಲ್ಲಿ ದ್ದು ತೀರ್ಥಂಕರರ ಪಾದದವರೆಗೂ ಹಬ್ಬಿದೆ. ಪಾರ್ಶ್ರನ 
ಶಸ? ಎಂಬ ವ್ಯಕ್ತಿ ಮಾಡಿಸಿದನೆಂದು ಸನಿಹದಲ್ಲಿರುವ ಶಾಸನದಿಂದ ತಿಳಿದು 


ಈ ತೀರ್ಥಂಕರರ ಚಿತ್ರಗಳುಳ್ಳ ಈ ಕಲ್ಲಾಸರೆ/ಹೊಂಡಗಳ ಹಿಂಭಾಗದ ಜೋಗಿ ಗುಡ್ಡದ 
ದಲ್ಲಿ, ಐದು ಐದು ಅಡಿ ಎತ್ತರ ಮೂರು ು ಅಡಿ ಅಗಲ ಹಾಗೂ ಸುಮಾರು ಹತು ಅಡಿಗಳಷು, 
ವಿರುವ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ 10 ಅಡಿಗಳಷ್ಟು ದೂರ ಒಳಗೆ 
'ಗಬಹುದಾಗಿದೆ. ಅಲ್ಲಿಂದ ಮುಂದೆ ಮಣ್ಣು, ಮರಳು ತುಂಬಿರುವುದರಿಂದ ದಾರಿ 
ಸಿದರೂ ಹೋಗಲು ಆಗುವುದಿಲ್ಲ. ಈ ಗುಹೆಯಲ್ಲಿ ಯಾವುದೇ ರೀತಿಯ ತೀರ್ಥಂ 

ಗಳಾಗಲೀ ಅಥವಾ ಮತ್ತಾವುದೇ ರೀತಿಯ ಜೈನ ಅವಶೇಷಗಳಾಗಲೀ ಕಂಡು ಬರುವುದಿಲ್ಲ. 


ಹೋಗಿ ಗುಡ್ಡ ದ ಮೇಲ್ಬಾಗದಲ್ಲಿ ಸಮತಟ್ಟಾದ ಜಾಗವಿದೆ, ಸುಮಾರು ಐವತ್ತು ಅಡಿ ಉದ್ದ 
ೂ ಮುವತ್ತು ಅಡಿ ಅಗಲ ದ ಈ ಸ್ಹಳದಲ್ಲಿ ಒಂದು ಪ್ರಾಚೀನ ದೇವಾಲಯ ಒಂದರ 
ಹುಗಳುಳ್ಳ ಅವಶೇಷಗಳು ಕಂಡು! ಬರುತವೆ. ಪಾ ಪಾ ದ 
ಷಗಳೆಂದು € ಊಹಿಸಬಹಾದು. ಇ ಶಿ 

ೂ ಶಾಸನಗಳಿಂದ ಈ ಮೇಲಿನ ಊಹೆಗೆ ಅವಕಾಶ ಉಂಟಾಗಿದೆ. 


ಮ್ಮ ಊಹೆಯ ಪ್ರಕಾರ ಈ ಜೋಗಿ ಗುಡ್ಡದ ಮೇಲಿನ ಬಸದಿ | ದರ್ಶನಕ್ಕಾಗಿ ಬರುತ್ತಿದ್ದ 
ಮುನಿಗಳು ತಮ್ಮ ಏಕಾಂತ ಧ್ಯಾನಕ್ಕೊ ಸ್ಕ ಅಥವಾ ಚಾತುಮಾ 
ಳು ಹಾಗೂ ಕಲ್ರಾ ಸರೆಗಳನ್ನು ವಾಸಕ್ಕಾಗಿ ಬಳಸುತ್ತಿದ್ದ ರಬಹು 
ಕ್ಕೊಸ್ಯರ ಭಕ್ತಾದಿಗಳಾದ ಶ್ರಾವಕರು ಅಲ್ಲಿನ ತೀರ್ಥ 
ಕೊಟ್ಟ ರಬಹುದೆಂದು ಊಹಿಸ ದ 

ಗಳ ಹಿಂದೆ ನ ನೀರಿನ ಕೊರತದಿಂದ ನ್ಫಸರ್ಗಿ 
ಈ ಪಾತ್ರ ಬದಲಿಸಿ ಈ ಗುಹೆಗಳು ಹಾಗೂ ಕಲ್ಲಾಸರೆ/ಹೊಂ 


176 ಸಾಧನೆ 


ಹರಿಯುವಂತಾದಾಗ, ಈ ಗುಹಾಲಯಗಳು ಹಾಗೂ ಬಸದಿಯು, ಜನ $ ಳ ಪ 
ಅಸಾಧ್ಯ ಸ್ಥಳಗಳಾದವು. ಏಕೆಂದರೆ ಜನ ಮ ನೀರು ಹರಿಯುವ ಸ | 
ಸ ಅಲ್ಲಿ ಜೀವ ಹಿಂಸೆಗೆ ಅವಕಾಶವಿರುವುದರಿಂದ ಅವರು ಕ ; 
ಹರಿಯುವ ಇಂತಹ ಸ್ಮ ಛಗಳಲ್ಲಿ ಸ ಸಂಚರಿಸುವುದಿಲ್ಲ. ಆದ್ದರಿಂದ ಇದು ಕ್ರರ್ಮೇ ಣ ನಿ 
ಪ Mik ಹರಿಯುವ ನೀರಿನ ಪ್ರವಾಹದಿಂದಲೇ ಜೋಗಿ ಗುಡ್ಡದ ಬಸದಿನ 
ಬಸದಿ ಹಾಗೂ ಗುಹೆ ಕಾಲಾಂತರದಲ್ಲಿ ಶಿಥಿಲವಾಗಿ ನೆಲಸಮವಾಗಿರಬಹುದು. ಅಸಮ 
ಬಹುಶಃ ಇಲ್ಲಿನ ಬಸದಿಯ ಸಲ್ಲಿದ್ದ ತ ೇರ್ಥಂಕರ ವಿಗ್ರಹವನ್ನು ಭಕ್ತಾದಿಗಳು ಬೇಕೆ ಪ್ರ 
ಸಾಗಿಸಿರಬಹುದಾದ ಸಾಧ್ಯತೆ ಇದೆ. ; 


ಧೆ 
(ಹೊಂಬುಜ) ಕ್ಕೆ ಕ್ಷೆ ಸುಮಾರು ಮುವತ್ತು "ಲೊ ಮಾಟರುಗಳಷು ನ ದೂರದಲ್ಲಿದೆ. ' 
ಸಹಸ್ರವನ್ನು ಆಳುತ್ತಿದ್ದ ಸಾ ಸಾಂತರರ ರಾಜಧಾನಿಯಾದ ಹೊಂಬುಜ (ಹುಂಚಿ)ವು ಕ್ರಿ.ಶ 
ಶತಮಾನ ದಿಂದಲೂ ಒಂದು ಮುಖ್ಯ ಜೈನ ಕ್ಲೇತ್ರವಾಗಿದ್ದುದರಿಂದ ಸುತ್ತವ 


K 


ಶವೆಲ್ಲಾ ಹೊಂಬುಜದ ಪ್ರಭಾವಲಯದಿಂದ ಬೆಳಗಿ ಜೈನ ಧರ್ಮವನ್ನು ಪ್ರ 


ಶಿವಮೊಗ್ಗಾ ಜಲ್ಲೆಯ ತೀರ್ಥಹಳ್ಳಿ ತಾಲ್ಲೊಕು ಪ್ರಖ್ಯಾತ ಜೈನಕ್ಷೇತ್ರ: 


(14. 
a 


" ಸಾಂತಳಿಗೆ ಸಾವಿರ' ಪ್ರದೇಶಕ್ಕೇ ಸೇರಿಕೊಂಡಿದ್ದ ತೀರ್ಥಹಳ್ಳಿ ಮತ್ತು ಇತರ 

ತಿ | ರು ತಮ್ಮನ್ನು ಆಳುತ್ತಿದ್ದ ಸಾಂತರ ರಾಜಧರ್ಮವಾದ ಜೆ 
ಅವಲಂಬಿಸಿದ್ದರು. ಆದ್ದರಿಂದ ಆಪ್ರ pk ೦ದಿಗೂ ಹಲವಾರು ಜೈನ ಬಸದಿ ನು 
ಜೈನರಿಗೆ ಸಂಭಂದಿಸಿದ ಶಾಸನಗಳು ಕಂಡು ಬರುತ್ತವೆ: ಮೇಳಿಗೆ, ದಾನಶಾಲೆ ಲೆ, ಕುಂದಾ& 
ಆರಗ-ಮುಂತಾದ ಪ್ರದೇಶದಲ್ಲಿ ಈಗಲೂ  ಜೈನಬಸ ಬಸದಿಗಳು, ಶಾಸನಗಳು ಕಂಡು 


ಪ್ರಸ್ತುತ ` ಅತ. ಜೋಗಿ ಗುಡ್ಡದಲ್ಲಿ ದೊ ದೊರೆತಿರುವ ಶಾಸನಗಳು ಹಾಗೂ sd 
ಶತ ಹ ಸೇರಿದವುಗಳೆಂದು ಅಲ್ಲಿನ ಶಾಸನಗಳ ಲಿಪಿ ಯ ಅಧ 
ಹೇಳಬಹುದು. ಇ ಯಂ ಸಾಂತರಸರು ಹೊಂಬುಜ ನ 
೫ ತ ಡೆಸುತ್ತಿದ್ದರು. ಆದ್ದರಿಂದ ಜೋಗಿಗುಡ್ಡದ ಶ 

ಸರ ಕಾಲಕ್ಕೆ ಸೇರಿದವುಗಳೆಂದು ಹೇಳಬಹುದು. 


| 
7 


ಕರ್ನಾಟಕದ ಬೇರೆ ಯಾವುದೇ ಸ್ಥಳದಲ್ಲಿ ಈ ರೀತಿಯ ನೀರಿನ ಕೊರೆತದಿಂದ ₹ 
ಕುಳ(ಹೊಂಡ)ಗಳಲ್ಲಿ ಜೈನ ತೀರ್ಥಂಕರರ ಚಿತ್ರಗಳಾಗಲೀ ಶಾಸನಗಳಾಗಲೀ ಇದ 
ಪತ್ತೆಯಾಗಿರಲಿಲ್ಲ ಎಂಬುದು ಗಮನಾರ್ಹ ಅಂಶವಾಗಿದೆ. 


LW 
(44 
% 
|| 
ಚ 
1 
16 
™ 


ಹಕರಿಸಿದ ಕೆ.ಎನ್‌. ವಿಠೋಬ ನಾಯಕ್‌ರವರಿಗೆ ಕೃತ 


177 
ಅರೆಹಳ್ಳಿಯ ಒಂದು ಅಪ್ರಕಟಿತ ಶಾಸನ 


ಆರ್‌. ಜಗದೀಶ, 
ಎಂ. ಜಿ. ಮಂಜುನಾಥ 12 ಈ. 


ಬ ಜಿಲ್ಲೆಯ ಹೊಸಕೋಟೆ ತಾಲ್ಲೊಕಿನ ಅನುಗೊಂಡಹಳ್ಳಿ ಹೋಬಳಿಗೆ ಸೇರಿ 
ಬ್ರಾದಲ್ಲಿ ಒಂದು ಅಪ್ರಕಟಿತ ಶಾಸನ ದೊರೆತಿದೆ. ಅದು ಕೇವಲ ಐದು 
ಟ್ಟಿ ಶಾಸನವೇ ಆದರೂ ಸಹ ಎತಿಹಾಸಿಕವಾಗಿ ಹಾಗೂ Sn ಮಹತ್ವದ 
ಇ ಈ ಶಾಸನವನ್ನು ಎಲ್ಲ ಆಯಾಮಗಳಿಂದ ಅಭ್ಯಸಿಸಿ ಪ್ರಸ್ತುತ ಸಂಪ್ರಬಂಧವನ್ನು 


[a 
- 


ವನ್ನು ಐದು ಅಡಿ ಎತ್ತ ರಹಾಗೂ ಮೂರು ಅಡಿ ಅಗಲದ ಕಠಿಣವಾದ ದ ಕಣಶಿಲೆಯ 
] ೭ನ ಡಿಯಮೇಲೆ ಕೊರೆಯ ಲಾಗಿದೆ. ಶಾಸನ ಫಲಕದ ಒಂದು ಬದಿಯಲ್ಲಿ ಕನ್ನಡ 
೧ ಕನ್ನಡಲಿಪಿಯಲ್ಲಿ ಶಾಸನವನ್ನು ಭಲ: ಮತ್ತೊಂದು ಬದಿಯಲ್ಲಿ 
ಪೆಹಾಗೂಪ್ರಾಚೇನ ಗ್ರಂಥ ಏಿಬಯಲ್ಲಿ ಸ್ತು ಕೊರೆಯ ಲಾಗಿದೆ. ಗ್ರಂಥಲಿಖ 
ಮಿ ಶು ಭಾಷೆಯ ಬಗ್ಗೆ ನಮಗೆ ಹೆಚ್ಚಿನ pr ಯಿಲ್ಲದಿರುವುದರಿಂದ ಪ್ರಸ್ತುತ 
ದಲ್ಲಿ ಕನ್ನಡ ಶಾಸನವನ್ನು ಮಾತ್ರ ಶುರಿತಂತೆ ಚರ್ಚಿಸಲಾಗಿದೆ. ಕನ್ನ 
| | ಭಾಗದಲ್ಲಿಯೇ ಶಾಸನಾಕ್ಷರಗಳ ಕಪ ಶಾಸನ ಫಲಕದ ಎರಡೂ 
ಹೂರ್ಯ ಹಾಗೂ ಚಂದ್ರರ ಚಿತ್ರಗಳಿವೆ. ಸೂ ಸೂರ್ಯ ಚಂದ್ರರ ಮಧ್ಯೆ ಸುಮಾರು 


ತ. 


4 ಅಡಿಗಳಷ್ಟು ಎತ್ತರದ ತ್ರಿಶೂಲದ ಚಿತ್ರಎಬ. 


vl 
೪3 
[ಟಿ 
» 
%) 
Ue 
ಟಿ 
(1 
¥) 
"a 
CU 
7 


ಲ್ಲಿನ ಶಿಲ್ಪ: ಮೂರು ಅಡಿ ಅಗಲ ಹಾಗೂ ಮೂ 
ಫಲಕದ ಮೇಲೆ ಈ ವೀರಗಲ್ಲ: ನು 

ಕಕ್ಕೆ, ಹಾಗೂ ಈ ವೀರಗಲ್ಲಿಗೆ ಎರಡಕ್ಕೂ - 

ಗಿ ಗುರ್ತಿಸಬಹುದು. 


po 


ಗಲ್ಲಿನ ಬಲಭಾಗದಲ್ಲಿ ಒಬ್ಬ ವೀರ ತನ್ನ ಎಡ 


ಆಲೀಡಾಸನದಲ್ಲಿ ನಿಂತಿದಾನೆ. ಆತನು ಬಲಗ್ಗೆಯ್ಕಲ್ಲಿ ಒಂದು ಖಡ್ಗವನ್ನು ಹಿಡಿದು ಕೊಂ 


Sac ws 
ಆವೇಶದಿಂದ ಬೀಸುತ್ತಿದ್ದಾನೆ. ಎಡಗೈಯಲ್ಲಿ ಉದ್ದನಾದ ಒಂದು ಈಟಿಯನ್ನು ಹಿಡಿದುಕೊಂ॥ 


ಟೆ 


ಬ KR ಮಿ ಇ 


ಚುಚಿ ಕೊ ೦ಡಿದ್ದರೂಸ್ವಲ್ಪವೂ ಹೆದರದೆ ಮುನ್ನು ಗ್ಗುತ್ತಿರು ರುವ ವೀರನ ಮನೋಸ್ಮೃ ರ್ಯ ಶಿಲ್ಪದ 


| ನಾದಒ 
ಕೆಳಗೆ ಬಿದ್ದಿರುವ ಒಬ್ಬ ಶತ್ರುವನ್ನು ತಿವಿಯುತ್ತಿದ್ದಾ ನೆ. ತನ್ನ ಮೈಯ್ಯಲ್ಲಿ ಹಲವಾರು ಬಾಣಗಃ 


ೈ ಸಹಜವಾಗಿ ಮೂಡಿ ಬಂದಿದೆ. ಈ ವೀರನ ಎದುರಿನಲ್ಲ 3} ಮೂ ಶತ್ರು ಸೈನಿಕ 
ತಮ್ಮ ಕೈಗಳಲ್ಲಿ ಹಿಡಿದಿರುವ ಬಿಲ್ಲುಗಳಿಂದ ಬಾಣಗಳನ್ನು ಬಿಡುತ್ತಿದ್ದಾರೆ. ಅವರು ಸ ಸತ್ತಿದ್ದ 
ಸಹ, ಬುದ್ಧದ ಆವೇಶದಲ್ಲಿ ತಮ್ಮ ಕೈಯ್ಯಲ್ಲನ ಆಯುಧವನ್ನೂ ಹಾಗಯೇ ಬಿಗಿಯ 


ಹಿಡಿದಿದ್ದಾರೆ. ಹೀಗೆ ಯುದ್ದರಂಗದ ದ್ರಶ್ಯವನ್ನು ಕಣ್ಣಿಗೆ ಕಟ್ಟುವಂತೆ ಮಾಡುವಲ್ಲಿ ಶಿಲ್ಪಿಂ 
ಯಶಸ್ವಿಯಾಗಿದ್ದಾನೆಂದ ಹೇಳಬಹುದು. 


ಶಾಸನ ಪಾಠ- 
ಸ್ವಸ್ತಿಶ್ರೀ ಸತ್ಯವಾಕ್ಕ ಪೆರ್ಮ್ಮಾನಡಿಗಳ್‌ 
2 (ಪ್ರಥುವೀ ರಾಜ್ಯಮ್‌ಗೆಯೆ) 
3 ನಾಗ ಗಂಗರಸ 
4 ಪಲ್ಲವನನೇರೆಸತ್ತು 
5 ಸ್ವರ್ಗಸ್ಥನಾದಂ॥ 


ಉಲ್ಲೇಖವಿಲ್ಲದಿದ್ದರೂ ಶಾಸನದ ಆಂತರಿಕ ಹಾಗೂ ಬಾಹ್ಯ ಆಧಾರಗಳಿಂದ ಪ್ರಸ್ತುತ ಶಾಸ; 
ತ್‌್‌ - ಹಿ 
ಕಾಲ ಹಾ ನೀ ಷ್ಟವಾಗಿ ಗುರ್ತಿಸಬಹುದು. ಶಾಸನದ ಸಾರಾಂಶಃ ಗಂಗರ ಅರಸನಾದ ಸತ್ತವ 


('£ ನಾಗ' ನ ಹಸರಿನ ಪೂರ್ಣ ಎಮ ಉಪ 'ಲಬ್ಬವಾಗಿಲ್ಲ) ಶಾಸನದ ಐತಿಹಾಸಿಕ ಮಹಾ 


ಕರ್ನಾಟಕದೆ ಪ್ರಾಚೀನ ರಾಜವಂಶಗಳಲ್ಲೂ ದಾದ 'ಗಂಗರು' ಮೊದಲಿಗೆ ಕುವಲಾಲ ಪುರವ 


ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರೂ ಸಹ ತದನಂತರದ ಕಾಲದಲ್ಲಿ ತಲಕಾಡ 
ಕೇಂದ ದ್ರವಾಗಿಸಿಕೊಂಡು ಗಂಗವಾಡಿ ತೊಂಬತ್ತಾರು ಸಾವಿರ ಪ್ರದೇಶನ್ನು ಆ 
ಮಾಡತೊಡಗಿದರು. ಸ್ವತಂತ್ರ ಚಕ್ರವರ್ತಿಗಳನ್ನಿ ಸಿಕೊಳ್ಳದಿದ್ದರೂ ಸಹ ತಮ್ಮ ಸ್ವಾತಂತ್ರ್ಯಕ್ಕೆ ಕು 
ತಂದುಕೆ ಭತ ಂತೆ ಮಾಂಡಲಿ ಕ ರಾಜರಾಗಿಯೇ ದೀರ್ಥಕಾಲ ಆಳ್ವಿಕೆ ನಡೆಸಿದ ಗಂಗರು ತ 


ಹ 
ಇ 


ವ 


ಅರೆಹಳಿ ಯೆ ವೀರಗ 


119 


1 
h 
4 
3 
{ 
ಲ 
ಕ 


ನದ ನಂತರದ 


ತ್‌ 


| 


ತೊಡಕುಗಳಿವೆ. 


ಗಾತಾ ಶ್‌ 


~ 
ಡ್‌ 


ನು. ತದನಂತರ ಶ್ರೀಪುರುಷನು ವ 


ಗಂಗರಾಜ ದುರ] 


೪ 


ಲೆ ಖಿಸುತವೆ. 


ನೋ 


ಗಂಗರು ಪಲ ವರ ಮೇಲೆ ಹಲವಾರು ಭಾ 


ತೊ ಮೆ ಸೋಲಿಸಿದ 
ಪ್ರಸುತ ದೊರೆತಿರುವ ಅರೆ 


ಲೆ ಖತ ಗಂಗದೆ 


~~ 
(2 


೪) 


ಪಲ್ಲವ 


ಳುನಾಡಿ: 
1 


ಸರೇಎಂಬಬ 


ಬಗೆಗೂ ವಿವರಗಳಿಲ್ಲ. ಹಾ 


« 


180 ಸಾಧನೆ 


ಇದುವರೆಗಿನ ಚರ್ಚೆಯ ಫಲಿತವನ್ನು ಹೀಗೆ ಹೇಳಬಹುದು. ಈಗದ 
ಶಾಸನವು ಕ್ರಿ.ಶ.ಸು. ೪ನೆಯ ಶತಮಾನದ ಅಂತ್ಕ ಭಾಗದ ಶಾಸನ. 
ಗೋಸಾವಿ ಒಂದು ಯುದ್ಧದಲ್ಲಿ ನಾಗ ಎಂಬವ್ಯಕ್ತಿ ಮರಣಿಸಿದು 
ಲಿಸುತ್ತದೆ. ಪ್ರಾಯಃ ಈ ಯುದ್ಧ ನಡೆದ ವೇಳೆಯಲ್ಲಿ ಎ81 ಗ 
ರಟ ಈ 'ಯುದ್ಧದ ಬಗೆಗಿನ ಮತ್ತಾವುದೇ ವಿವರಗಳಾಗಲೀ ಆ 
ಶಾಸನೋಲ್ಲೇಖತ ನಾಗನ ಬಗ್ಗೆಯಾಗಲೀ ಮತ್ತಾ ವುದೇ ಸಮಕಾಲೀನ 
ಮಾಹಿತಿ ಉಪಲಬ್ಧವಿಲ್ಲ ಎಂದು ಹೇಳಬಹುದು. 


ನೆನಪುಗಳ ಸಂಕೋಲೆಯಲಿ 


ಮ್‌ೌನಾಲಾಪದ 
ಗುಂಗುನಾದದ ರಾಗಕ್ಕೆ 
ತಲೆದೂಗಿ 
ಜಗದಿರುವ ಮರೆತಿರುವಾಗ 
ಆಲಿಂಗನದ 
ಸಂಕೋಲೆಯಲಿ ಬಂಧಿಸಿ 
ಮುದ್ದಾಡುವ ಬೇತಾಳಗಳಂತೆ 
ನೆನಪುಗಳೇ ನಿ ವೇಕೆ ನನ್ನ 


ಉತ ಬಂದು 
ಹೃದಯದ ನಾಟ್ಯ ವೇದಿಕೆಯಲ್ಲಿ 

ರುದ್ರ ನರ್ತನವ 

ಮಾಡುವಿರಿ? 


ತಂತಿ ಕಡಿದ ವೀಣೆಯ ಮೀಟಿ 

ಅಪಸ್ವರದ 

ರಾಗದಲೆಗಳ ಚಿಮ್ಮಿಸಿ 

ಭಾವನಾತರಂಗಗಳ 

ಅಲ್ಲೋಲ ಕಲ್ಲೋಲ 
ಮಾಡುವಿರಿ, 
ನೆನಪುಗಳೇ 

ನಿಮ್ಮ ವಿಕಟ ನರ್ತನತ 

ಅಪಶಕುನದ ಅಬದ್ಧ 


ಆಲಾಪನೆಯ 


1871 


189 ಸಾಧನೆ 


ಅಪ್ಯಾಯಮಾನವೇನು ೨) 
ಗತಕಾಲದ ವೈಭವದ 
ನಡುವೆಯೇ 
ನಿಮ್ಮಸಮಾಥಿಯ ಮಾಡಿ 
ಸುಖಸ್ವಪ್ನ ದರಮನೆಯ 
ಹಾದಿಯೆಡೆ ಕಾಲಿಟ್ಟಾಗ 
ಸಮಾಧಿಯ ಗೋಡೆಗಳ ಕೊಡವಿ 
ಭೀಮಾಕೃತಿಯ ತಾಳಿ 
ಬೆಂಬಿಡದ ಭೂತದಂತೆ 
ನನ್ನ ನೆರಳಲ್ಲೇ ಒಂದಾಗಿ 
ನಿಮ್ಮ ಬಿಗಿಮುಷ್ಟಿ ಯಲಿ 
ಸಿಲುಕಿಸಿ 
ಒಡಲ ಸುಡುವಗ್ಗಿಗೆ 


© 
ಜು 


[3 
ನನ್ನನ್ನೇಕೆ ದಹಿಸುತ್ತಿರುಎರಿ 9 


ಇಂದು ನಗುಎರೇ ನೀವು 
ನನ್ನ ದಹಿಸಿ!? 
ಹೃದಯ ಛಿದ್ರಛಿದ್ರವಾಗಿ 
ಒಡಲ ಪದರಗಳು 
ಕಳಚಿಕೊಂಡಾಗ, 
ನೆನಪುಗಳೇ ಸುಟ್ಟು ಬಿಡುವರು 


ಕೈಸ್ತ ದರ್ಶನದಲ್ಲಿ ಶಿಕ್ಷಣ 


-ವಿಲ್ಲ ಮಾಡ 
$ ಇತಿ 


ಸ್ಮೂಲವಾಗಿ, ಕ್ರೆಸ್ತದರ್ಶನವೆಂದರೆ, ಕ್ರೈಸ್ತ ಅಧ್ಯಾತ್ಮ ದಿಂದ ಫಲಿತಗೊಂಡ ಜೀವನ-ದೃಷ್ಟಿ 
ಗ hauung್ತ). ಕೈಸ್ತದರ್ಶನದಲ್ಲಿ ಜೀವಾತ್ಮನಿಗೆ ಪರಮಾತ್ಮನೇ ಅಂತಿಮ ಗುರಿ; 
ಿಳಿದುದೆಲ್ಲವೂ ಆ ಗುರಿ ಸಾಧನೆಗಾಗಿ ಇರುವ ಸಾಧನಗಳು. ಶಿಕ್ಷಣ, ಈ ನಿಯಮಕ್ಕೆ 
ಪವಾದವಲ್ಲ. ಸಾಮಾಜಿಕ ಜೀವಿಯಾದ ಮಾನವನಿಗೆ ತನ್ನ ಸಾಮಾಜೀಕರಣದಿಂದಲೇ ತನ್ನ 
ನದ ಗುರಿಸಾಧನೆ ಸಾಧ್ಯವಾಗುತ್ತದೆ. ಸ್ವಾಭಾವಿಕವಾಗಿ ಅಹಂಕೇಂದ್ರೀಯವಾಗಿರುವ 
ನವ, ಪರಕೇಂದ್ರೀಯವಾಗಿ ರೂಪಾಂತರ ಹೊಂದಿದಾಗ ಮಾತ್ರ ಸ್ತಮುಖೀ ಜಡ 
ುಖೀ ಸಮಾಜವಾಗಿ ಮಾರ್ಪಾಡಾಗುತ್ತದೆ. ಈ ಮೂಲಭೂತ ಬದ ಲಾವಣೆಯಿಂದ 

ಜ ನಿರ್ಮಾ ಣಗೊಳ್ಳುತ್ತದೆ. ಈ ಹೊಸ ಸಮಾಜವನ್ನು ಧಾರ್ಮಿಕ ಪರಿಭಾಷೆಯಲ್ಲಿ ದೈವ 
ಶಮಾ ಜ್ಯ ( God's Kingdom/Reign ೦1.೮೦೦) ಎಂದು ಕರೆಯು ಯುತ್ತಾರೆ. 
2 ದರ್ಶನದಲ್ಲಿ ಈ ಹೊಸ ಸಮಾಜ ( New 5೦೮೮॥/) ದ ನಿರ್ಮಾಣವೇ ಶಿಕ್ಷಣದ ಗುರಿ. 
ಮೃ ಶಿಕ್ಷಣ, ಹೊಸ ಸಮಾಜದ ನಿರ್ಮಾಣಕ್ಕೆ ಸಾಧನವಾಗಬೇಕಾದರೆ ಅದು ಸತ್ಯ, ನ್ಯಾಯ, ಪ್ರಿ 
ತತ್ತು ಸ್ವಾತಂತ್ರ್ಯಗಳೆಂಬ ನಾಲ್ಕು ಮೌಲ್ಯಗಳ ಆಧಾರದ ಮೇಲೆ ಭದ್ರವಾ ಗಿರಬೇಕು. 


ಶಿಕ್ಷಕ ಶಿಕ್ಷಕಿಯರನ್ನು ವಿಮರ್ಶಾತ್ಮಕ ವಿಚಾರಕ್ಕೆ ಅಣಿಗೊಳಿಸುವುದೇ ಪ್ರಸ್ತುತ ಅಧ್ಯಯನದ 
ಧಾನ ಆಶಯ. ಮಾನವನ ಹಾಗೂ ಆತನ ಸಮಾಜದ ಪರಿವರ್ತನೆ ; Metanoia) ಯ ಯನ್ನು 
ಕ್ತಿ ಸುವ ಶಿಕ್ಷ ಣ ಅತ್ತ ತ ಜವಾಬಾ ಶಿ ರಿಯುಳ್ಳದ ದ್ರು. ಅಂತಯೇ ಸ ಸ್ಕಾತ್ಮ ತ್ರಕವಾದದ್ದು. ವ 
| ನಸೈೆಗಳನ್ನು ಪರಸ್ಪ ರಚರ್ಚಿಸಿ ಅವುಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂ ಡುಹಿಡಿದು £ ವುಗಳನ್ನು 
ವಾಗಿ ಕಾರ್ಯ ೯ರೂಪದಲ್ಲಿ ತರುವುದು ಪ್ರಸ್ತುತ ಸಂ 


1.0 ಆಧುನಿಕ ಕಾಲದಲ್ಲಿ ಶಿಕ್ಷಣ 
ಜಾ ಕಾಲದಲ್ಲಿ ಶಿಕ್ಷಣವೆಂಬುದು ಮಾನವ ಹಕ್ಕು ಕ್ಯುಗಳ್ಲಿ ಒಂದು (PCIP : 1 
ಕುದರಿಂದ ಪ್ರತಿಯೊಂ ೨ದು ಮಗುವಿಗೂ ಶಿಕ್ಷಣ ಪಡೆಯುವುದು ಮೂಲಭೂತ ಹಕ್ಕಾಗಿದೆ. 
ಇದಿಂದಾಗಿ ಹೊಸ ಸಮಾಜ ರೂಪಿತಗೊಂಡು ಪ್ರಪಂಚದಲ್ಲೆಲ್ಲ ಶಾಂತಿ ಹಾಗೂ ಭಾವೈಕ್ಯತೆ 
" ುಟಾಗಬೇಕೆಂಬ ಉದ್ದೇಶ (೧1: 31-8) ದಿಂದಲೇ ಪರ್ಕ ಸಂಖ್ಯಾತ ಕೈಸ್ತ ಸಮಾಜ ಅನೇಕ 
ಗಣ ಸಂಸ್ಥೆ ಗಳನ್ನು ಸ್ಮಾಪಿಸಿ ತನ್ನ ಅವು , ಸೇವೆಯನ 


ಯುತ್ರಿ ೨ ದೆಯಾದರೂ ಮಾಡಬೇಕಾದ ಕೆಲಸ ಇನು 
ನಲ್ಲ ಇನ್ನೂ ಪ್ರಾಥಮಿಕ ಶಿಕ್ಷಣ ಲಭ್ಯವಿಲ್ಲದ ಸಹಾಸ್ರಾರು ಮಕ್ಕಳಿದ್ದಾರೆ. ಇ 


184 ಸಾಧನೆ 
ಸಮಾಜ ಸೇವಾ ಸಂಸ್ಥೆಗಳ ಹಾಗೂ ಸರಕಾರದ ಹೃನ್ಮನಗಳನ್ನು ತಟ್ಟಬೇಕು, 
ಕ್ರಿಯಾಶೀಲಗೊಳಿಸಬೇಕು. 
ವನಿ * 
|. ಶೈಕ್ಷಣಿಕ ಸಮಸ್ಯಗಳು 3 
ನಮ್ಮ ಸಮಾಜದಲ್ಲಿ ಹಲವಾರು ಶೈಕ್ಸಣಿಕ ಸಮಸ್ಯೆ ಗಳಿವೆ. ಅವುಗಳಲ್ಲಿ ಪ್ರಮುಖವಾದ 
ಕೆಲವುಗಳನ್ನು ಮಾತ್ರ ಸೂಚಿಸಬಯಸುತ್ತೇನೆ : 


pe 


ಸ 
ಕೃಷಿಕ, ತಾಂತ್ರಿಕ, ಔದ್ಕೊ ೀಗಿಕ ಕೌಶಲಗಳ ಸೇ ಪ್‌ ಸಾಕಷ್ಟು ಪ್ರ ಸಿಟಿ ಕಂಡು 


ಬರುವುದಿಲ್ಲ; ಸ್ಥಳೀಯ ೭ ಬೇಡಿಕೆ ನೀಡಿಕೆಗಳತ್ತ ಅಲ್ಲಿ ಗಮನವಿಲ್ಲ. ಆಯಾ ಪ್ರದೇಶದ ಬಡ 
ಜನರಿಗೆ, ದಲಿತವರ್ಗದ ವರಿಗೆ ಶಿಕ್ಷಣ ಪಡೆಯುವ ಅವಕಾಶಗಳು, ಪ್ರೋತ್ಸಾಹಗಳು 


ಕ್ರಿಯಾತ್ಮಕವಾಗಿರುವುದು ಕಡಿಮೆ. "ಶಿಕ್ಷಣ ಕ್ಷೇತ್ರದ ಸಮಗ್ರ ಬೆಳವಣಿಗೆಯಲ್ಲಿ ಇಂದು 
ಸಂದು ುಕೊರತೆಗಳೇ ಜಾಸ್ತಿ. 


ಸಾಕ್ಷರತಾ ಅಂದೋಲನ, ಕಡ್ಡಾಯ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಹಾಗೂ ಸ್ನಾತಕಪೂರ್ವ 
ಹಾಗೂ ಸ್ನಾತಕೋತ್ತರ ಶಿಕ್ಷಣ ಸಂಸ್ಥೆ ಗಳ ಸಂಖ್ಯೆಯಲ್ಲಿ ಹೆ | ಚ್ಹಳವಿದ್ದರೂ ಅವುಗಳಿಂದ ಉದ್ದೇಶಿತ 


ಯ್‌ 


ಶೈಕ್ಟಣಿಕ ಗುರಿ: ಮುಟ್ಟಲು ಸಾಧ್ಯ ವಾಗಿಲ್ಲ; ಶಿಕ್ಷ ಣದಿಂದ ಸಮಗ್ರ ಸಾಮಾಜಕ ಕಾ,ಂತಿ ಬದಲಾವಣೆ 


ಇರ್‌ 


ನಮ್ಮ ಲ್ಲಿ ಮೂಡಿಬಂದಿಲ್ಲ. ಸಾಮಾಜಿಕ ಹಾಗೂ ರಾಜಕೀಯ ವ್ಯವಸ್ಥೆ ಗಳಲ್ಲಿ ಪ 'ಜಾಪ್ರ,ಬುತ್ವದ 


ಸೋಗು ಇದ್ದರೂ ಅದರ ಪರಿಪು ೂರ್ಣತೆಯ ಲಕ್ಷಣ ಕಂಡುಬರುವುದು ುಎರಳ. ಧರ್ಬನಿರಪೇಕ್ಷತೆ 
ಸಾಮಾಜೀಕರಣ, ಮಾನವೀಕರಣ ಮೊದಲಾದ ಮೌಲ್ಯ ಗಳು ಇನ್ನೂ ಬಹು ದೂರ. ಅ 
ಬದಲಾಗಿ ಧರ್ಮಾಂಧತೆ, ಜಾತೀಯತೆ, ಪ್ರಾದೇಶಿಕತೆ ಮೊದಲಾದ "ಅಪಾಯಕಾರಿ ಸ ಂಕುಚಿತ 


ಮನೋಭಾಪಗಳು ಶಿಕ್ಷಿತರಲ್ಲಿ ಕಡಿಮೆಯಾಗುವುದರ ಬದಲು ಹೆಚ್ಚಾಗುತ್ತಿರುವುದು ಇಂದಿನ 


ದುರ್ದೈವವೇ ಸರಿ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಇಂದಿನ ಉಚ್ಚ ಶಿಕ ನಪ ಪಡೆದಿರುವವರಿಗಿಂತ 

ನಿರಕ್ಬರ ಕುಕ್ಟಿಗಳಾದ ಹಳ್ಳಿಗಳ, ಗ್ರಾಮಾಂತರ ಪ್ರದೇಶದ, ಜನರೇ ಎಷ್ಟೋ ರೀತಿಯಲ್ಲಿ ಉತ್ತಮ 

ಸಂಸ್ಕೃತಿಯುಳ್ಳವರು, ಹೆಚ್ಚು ಮಾನವೀಯರು ಎಂದರೆ ಬಹುಮಟ್ಟಿಗೆ ತ ಪ್ರಾಗ ಗಲಾರದು. ನಮ 

ಶೈಕ್ಷಣಿಕ ಸಂಸ್ಥೆಗ ೪೦ದ ರಾಜಕೀಯ ವಲಯಕ್ಕೆ ಹೋದ ವ್ಯಕ್ತಿಗಳೆಷ್ಟು? ಅವರ ಮೌ ಲೃಗಳೇನು" ` 

ಅವರಿಗೆ ಸಮಾಜದ ಬಗೆಗೆ, ಕೆಳಗಿನ ಸ್ತರಗಳಲ್ಲಿರುವ ಸಮುದಾಯಗಳ Keb ಇರುವ ಕಳಕ್ಷಳ 
ರು? ಸಾಮಾಜಿಕ ಹಾಗೂ ಧಾರ್ಮಿಕ 


ಎಂಬಿತ್ತಾ ಬಗೆಗೆ ಅಧ್ಯಯನ ಸಂಶೋಧನೆಗಳನು ಮಾಡಿದರೆ ಕೆಕ 
ಗ ಥಿ ನ್ಡ ಲಬ 
ಸಂಸ್ಥೆಗಳನ್ನು ಮುಚ್ಚಿ ಸಾಮಾಜಿಕ ಸೇವಾ ಸಂಸ್ಥೆಗಳಲ್ಲಿ ದುಡಿಯುವುದೇ ಶೇಷ ಎಂ 
Ks) ಬ ಈ ಚ 
ವ 
ಲ 


ಕ್ರೈಸ್ತ ದರ್ಶನದಲ್ಲಿ ಶಿಕ್ಷಣ 185 
ಈ ಭಾವನೆ ಈಗಾಗಲೇ ವ್ಯಕ್ತವಾಗಿದೆ. 


ಅರ್ಥ, ಕಾಮ, ಪ್ರತಿಷ್ಠೆಗಳೇ ಇಂದಿನ ಜೀವನದ ಮೌಲ್ಯ ಗಳಾಗಿವೆ. ಎಲ್ಲೆಡೆಯಲ್ಲಿಯೂ 

ಆಡಳಿತದಲ್ಲಿ ಲಂಚ ಪ್ರಭಾವಗಳು ತಾಂಡವವಾಡುತ್ತಿವೆ. ಶ್ರೈ ಕ್ರ ಣಿಕಸ ಸಂಸ್ಥೆ ಗಳಸ್ಥಾ ಪನೆಯೇ ಮು 

ಪ್ರವೃತ್ತಿಗಳ ಮೂಲಕ ನಡೆಯುತ್ತವೆ. ಕಾರಣ, ಶಿಕ್ಷಣ ವ್ಯಾಪಾ ಬರೀ ಮನೋಭಾವದಿಂದ ತುಂಬಿದೆ, 
ಕಾಯಬೇಕಾದ ಬೇಲಿಯೇ ಹೊಲವನ್ನು ಮೆಯ್ದಾಗ ಹೇಳುವುದೇನು ಉಳಿಯಿತು? 


ಇಂತಹ ಸಂದಿಗ್ಧ ಪರಿಸ್ಥಿತಿಯಿಂದ ಶಿಕ್ಷಣವನ್ನು ಮುಕ್ತಗೊಳಿಸಬೇಕಾದರೆ ಜೀವನ ದರ್ಶನದ 
ಖಯುಜುಮಾರ್ಗ ಶಿಕ್ಷಣರಂಗಕ್ಕೆ ಪ್ರಾಪ್ತವಾಗಬೇಕು. ಈ ಸಂದರ್ಭದಲ್ಲಿ ಕೈಸ್ತ ದರ್ಶನ 
ಪ್ರಮುಖವಾಗಿ ಶಿಕ್ಷ ಣರಂಗಕ್ಕೆ ಐದು ಪಾತಳಿಗಳನ್ನು ಸೂಚಿಸುತ್ತ ದೆ 


ಮೊದಲನೆಯದಾಗಿ : ಶಿಕ್ಷಣ, ಸಮಾಜಕ್ಕೆ ತಾರಕಪ್ರಾಯವಾಗಬೇಕಾದರೆ ಅದು 
ಸಾಂಸ್ಕೃತಿಕ, ಸಮಾಜೊ- ಅರ್ಥಿಕ ಹಾಗೂ' ರಾಜಕೀಯ ನೆಲೆಗಳಿಂದ ಕೂಡಿಕೊಂಡಿರಬೇಕು. ಶಿಕ್ಷಣ, 


— 


ಸಾಮಾಜಿಕ ಬದಲಾವಣೆಗೆ (Perestroika) ದಾರಿದೀಪವಾಗಬೇಕು. ಅದು ಹೊಸ ಸಮಾಜದ 
ನಿರ್ಮಾಣ ಬಗೆಗೆ ಜನಜಾಗೃ ತಿಯನ್ನು ೦ಟು ಮಾಡಬೇಕು. 


ಎರಡನೆಯದಾಗಿ : ಶಿಕ್ಷಣ, ಇಂದಿನ ಹಾಗೂ ನಾಳಿನ ಸಮಾಜವನ್ನು ಹೆಚ್ಚೆಚ್ಚು 
ಮಾನವೀಯ, ವೈಜ್ಞಾನಿಕ ಹಾಗೂ ತಾಂತ್ರಿಕ ಬೆಳವಣಿಗೆಯತ್ತ ಕೊಂಡೊಯ್ದು ಮಾನವನ 


ಪೂರ್ಣತೆಗೆ ಸಹಕಾರಿಯಾಗುವಂತಿರಬೇಕು. ಶಿಕ್ಷಣದಲ್ಲಿ ಈ ನೆಲೆಗಳು ಇಲ್ಲದೆ ಹೋದಲ್ಲಿ 
ವಖಂದಿನ ಜನಾಂಗದ ಜೀವನ ಅಮಾನವೀಯ ಹಾಗೂ pa 
ಮೂಢಸಂಪ್ರದಾಯ ಹಾಗೂ ನಂಬಿಕೆಗಳಿಂದಾಗಿ « ಅಭಿವೃ ದಿ ಯಾಗಲಾರದು. ಈ ಕಾರಣದಿಂದಾ 


ಸೂಕ್ತ ಶೈಕ್ಷ ಣಿಕ ವಾತಾವರಣ, ತಂತ್ರಗಾರಿಕೆ ಹಾಗೂ ಅಭ್ಯಾ ಸಕ ಮದತ್ತ ಗಮನ ಹರಿಯಿಸುವುದು 
ಅತ್ಯಗತ್ಯ. 


ಲ 
ಅ ಅಲ್ಪಸಂಖ್ಯಾತರಿಗೆ ಅಗ್ರಸ್ಥಾ ಸ್ವಾ ವ ಸಿಗಬೇ ಕು. ಶತಶತಮಾನಗಳಿಂದ ನಿರ್ಲಕ್ಚ್ಯಕ್ಕೆ ಒಳಪಟ್ಟು ಇತರರ 
ತುಳಿತಕ್ಕೆ ಒಳಗಾದ ಈ ಜನಾಂಗಗಳ ಗೆಅ ಅದ್ಯತೆ ನೀಡಬೇಕು. ಆಗ ಮಾತ, ಅವರು ಕಳೆದುಕೊಂಡ 
ಆತ್ಮಗೌರವ ಅವರು ಮರು ಪಡೆದುಕೊಳ್ಳಬಹುದು. ಪ್ರಾಥಮಿಕ 

- ೨ 
ವಂಚಿತರಾಗಬಾರದು. ಅದು ಅವರ ಜನ ( 


ಹ 
el 
H 

) 
| 

| 


186 ಸಾಧ್‌ 
ತಪ್ಪಿಸಬೇಕು. (NFE 1980, No. 3). 


ನಾಲ್ಕನೆಯದಾಗಿ 12 ಬಿ: ಯಾವುದೇ ರೀತಿಯ ಶೋಷಣೆ, ದಬಾ ಕೆ ಹಾಗೂ ಅನ್ಯಾಯಗಳ 
ವಿರುದ್ದ ಪ್ರತಿಭಟಿಸುವ ಸಾಮರ್ಥ್ಯ ಕೊಡುವ ಶಿಕ್ಷಣವನ್ನು ವಿದ್ಯಾರ್ಥಿ ಐಗಳಿಗೆ ಕೊಡಬೇಕು. ಅವರು 
ಜಾತೀಯತೆ, ಪ್ರಾದೇಶಿಕತೆ, ಭಾಷಾಂಧತೆ ಮೊದಲಾದ ಬಂಧನಗಳನ್ನು ಕಡಿದುಹಾಕಿ ಮುಕ್ತ 
ರೀತಿಯಲ್ಲಿ ವಿಚಾರ ಮಾಡುವಂತೆ ಹಾಗೂ ಜೀವಕ್ರಮವನ್ನು ರೂಪಿಸಿಕೊಳ್ಳುವಂತೆ ಶಿಕ್ಷಣ ತರಬೇತಿ 
ಹಾಗೂ ಮಾರ್ಗದರ್ಶನ ನೀಡಬೇಕು. ಆಗ ಮಾತ್ರ ಅನೇಕತೆಯಲ್ಲಿ ಏಕತೆ ಸಾಧಿಸಿ ಇಲಾಢ 
ರಾಷ್ಟ್ರವನ್ನು ಕಟ್ಟುವುದು ಸಾಧ್ಯವಾಗುತ್ತ ದೆ. ಈ ರೀತಿಯ ಪ್ರಜ್ಞೆ ಬೆಳೆಯಿಸದ, ಮುಕ್ತ `ುನಸ್ಸ ನು 
ಬೆಳೆಯಿಸಿದ, ಶಿಕ್ಷಣ ಶಿಕ್ಷಣವೇ ಅಲ್ಲ. 


ಐದನೆಯದಾಗಿ : ಹೊಸ ಸಮಾಜ ನಿರ್ಮಾಣ ಶಿಕ್ಷಣದ ಗುರಿಯಾದರೆ, ವಕ್ಷ ಣದ 
ರೂಪರೇಷೆಯನ್ನು ಗುರುತಿಸುವಲ್ಲಿ, ಶೋ ಸ ಳಗಾದ ಜನರು ಹೆಚ್ಚಿ ನಪ್ರಮಾಣದಲ್ಲಿ ಕಾರ 
ಪ್ರವೃತ್ತರಾಗಬೇಕು. ಆಗ ಮಾತ್ರ ಸಮ ಜದ ಕೆಳಸ್ಮರದ ವ್ಯಕ್ತಿಗಳನ್ನು ಮೇಲಕ್ಕೆತ್ತುವುದ 
ಸಾಧ್ಯವಾಗಬಲ್ಲುದು. 


| 


ಮಗ್ರ ಸ್ವ ದ ತರಬೇತಿ ( Clune, 284 : Sequeira, 150). ಅದ 

ಜೀವನೋಪಾ ಯುಸಳನ್ನು ಕೊಡಬೇಕಲ್ಲ ದೆ ಜ್ಞಾನ ನ ಹಾಗೂ ಜೀವನ ಮೌಲ್ಯ ಗಳನು 

ಒದಗಿಸಬೇಕು. ದೈನಂ ದಿನ ಜೀವನವನ್ನು ಸುಗಮವಾಗಿ ಸಾಗಿಸುವ ಕಲೆ 'ಯನ್ನು ಸು ಇಚಸಬೇಕು 

ಸಾಮಾಜಕ ಅಭ್ಯು ದಯೆ ಬೇಕಾಗುವ. ಸಾಮಗ್ರಿಯನ್ನು ಒದಗಿಸುವುದರ ಜೊತೆಗೆ ಯುಃ 
ಪೀಳಿಗೆಗೆ ಜೀವನದರ್ಶನವನ್ನೂ ನೀಡಬೇಕು. (CED: 68- 70). 


ಸತಾರ ಶಿಕ್ಷ - 119038 ವ್ಯಕ್ತಿಯ ಹಾಗೂ ಸಮಾಜದ ಪರಿಪೂರ್ಣ. ವಿಕಾಸಕೆ 
ಸಮ 


ಮೂಲತಹ ಜನಸಾಮಾನ್ನಪರ, ಪರಿರರ್ಸನಾಶೀಲ, , ಭವಿಷ್ಯವಾದಿ, ಸಂವಾದಾತ್ಮಕ ಹಾಗ. 
5 
ವಿಮರ್ಶಾತ್ಮಕ; ಎಲ್ಲಕ್ಕಿಂತಲೂ ಮಿಗಿಲಾಗಿ ಕ್ರಿಯಾತ್ಮಕ ಹಾಗೂ ಮುಕ್ತಿಯಾತ್ಮ ಕ (liberative 
ಅದು ತಮ್ಮ ಸುಪ್ತಶಕ್ತಿಯ ಅರಿವನ್ನು ಎದ್ಕಾರ್ಥಿಗಳಲ್ಲಿ ಉಂಟುಮಾಡಿ ಅವರನ್ನು ಸಮಸ 
ಮುಕ 


ಬಂಧನಗಳಿಂದ ಮುಕ್ತಗೊ ಸುತ್ತದೆ. ಅವರನ್ನು ಅದುಮಿ ಹಿಡಿಯುವ, ಶೋಷಣೆಗೊ ಪಡಿಸು 
ಹಲವಾರು ಪುರಾಣಗಳನ್ನು ಅದು ಅನಾವರಣಗೊಳಸುತ್ತದೆ (Morisette, 85-101 ; 106 


15 8 238-40). 


ಕೈಸ್ತ ದರ್ಶನದಲ್ಲಿ ಶಿಕ್ಷಣ 187 


] 

K 2.1 ಕ್ರೈಸ ಶಿಕ ಣದ ಗುರಿ 

| ಫೆ «4 

' ಪರೀಕ್ಷೆಯಲ್ಲಿ ಅಧಿಕ ಗುಣಗಳನ್ನು ಪಡೆದು ಉತ್ತೀರ್ಣರಾಗುವುದು ಕೈಸ್ತ ಶಿಕ್ಷಣದ 
ಯಲ್ಲ. ಸ್ವಾಭಾವಿಕವಾಗಿ ಅಹಂಕೇಂ ೦ದ್ರೀಯ ಸ್ವರೂಪದ ನಮ್ಮ ಪ್ರಜ್ಞೆಯನ್ನು 

| ಕೇಂದ್ರಿ (ಯವನ್ನಾ ಗಿ ರೂಪಾಂತರಿಸಿ ಜನಪದ ಹಾಗೂ ಜನಹಿತ ಕಾರ್ಯಗಳಲ್ಲಿ ಸರ್ವಾರ್ಪಣ 


ತ್ರ ಲ್ಲಿಸ 
ದಿಂದ ದುಡಿಯುವಂತೆವ್ತಿತ್ವವನ್ನು ರೂ ಕವದ ಇಲ್ಲಿಯತ್ಯಕ್ಕಡೇ ೆಗ್ಗುರಿ. ವೈಯಕ್ತಿಕ 
ಪೋಟಿಯ ಬದಲಾಗಿ ಪರಸ ಫಸ ಮನೋವೃತ್ತಿ ವಿಧ್ಯಾತ್ಮಿ್ನಲ್ಲಿ ಬೆಳೆಯಬೇಕು. 
BCI GM 1974 ; 153- 9. ನಿಷ್ಕಾಮ ಕರ್ಮದಿಂದಲೇ ಯುವಕ ಯುವತಿಯರಲ್ಲಿ 
೨ಢಿಮೆ ಬೆಳೆಯುವುದು ಸಾಧ್ಯ. ಸತಾ ಪುನರ್‌ನಿರ್ದಾಣದಲ್ಲಿ ನ್ಕಾಯಪರವಾದಂತಹ 
ಿನ್ಯೋನ್ಯತೆಯನ್ನು ೦ಟು ಮಾಡುವ ಶಿಕ್ಷಣ ಅನಿವಾರ್ಯ. 


ಇಂದು ಧರ್ಮಾತೀತ, ಜಾತ್ಕಾತೀತ ರಾಷ್ಟ್ರ ಕಟ್ಟುವಲ್ಲಿ ಮತಾಂಧತೆಯನ್ನು ಹಾಗೂ 
ರೂಲಭೂತವಾದವನ್ನು ತಳ್ಳಿಹಾಕಿದ ಪ ಜ್ಞಾವಂತ ಜನಸಮುದಾಯಗಳನ್ನು ಸೃಷ್ಟಿಸುವ ಶಿಕ್ಷಣ 
ಾರತಕ್ಕೆ ಅವಶ್ಯವೆನಿ ಸಿದೆ. ಸ್ವಸಾಮರ್ಥ್ಯವುಲೆ, ಮೌಲ್ಯಾಧಾರಿತ ಹಾಗೂ ಕರುಣೆ ಸಹನೆಗಳುಳ್ಳಿ 
ಶಿಕ್ಷಿತ ವರ್ಗ ನಮ್ಮ ಶೈಕ್ಷಣಿಕ ಸಂಸ್ಥೆಗಳಿಂದ ಪ್ರೋತ್ಸಾಹ ರೂಪದಲ್ಲೂ 
ೊರಧುಮುಕಬೇಕಾಗಿದೆ. ಆಗ ಮಾತ್ರ ನಮ್ಮ ಸಮಾಜಕ್ಕೆ, ನಮ್ಮ "ರಾಷ್ಟ್ರಕ್ಕೆ ತಕ್ಕುದಾದ 
ಶಿಯಕರನ್ನು ಶಿಕ್ಷಣ ರೂಪಿಸಿದಂತಾಗುತ್ತದೆ. 


' ಶಿಕ್ಷಣದ ಈ ಕೊಡುಗೆಯೇ ಇಂದಿನ ಅವಶ್ಯಕತೆ. ಈ ಅವಶ್ಯಕತೆ ಪೂರೈಸಿದಾಗ ನಮಗೆ 
ಕಿಯುತ ಹಾಗೂ ಸರ್ವಾರ್ಪಣಭಾವದ ಮುಖಂಡರು ರಾಷ್ಟ್ರಮಟ್ಟದಲ್ಲಿ ದೊರಕುವುದು 
ಧ್ಯವಾಗುತ್ತದೆ. (Miranda, 9 4-5; Mathias, 1918 : 4-6). 


ಕ 


| ್ರ ಕ ವ್ಯಕ್ತಿತ್ವವನ್ನು pe ಭಾ 
'ಮಿತವಾಗಿರದೆ, ಎದ್ಕಾ ರ್ಯ ರೀ 
'ಡಿಯುವಂತೆ ಆತನನ್ನು ಆಕೆಯನ್ನು ಆ ಖೇ (ಅದರಗುರಿ. ನೈಕೆರೆಯಃ pk NaS 


ನ್ನೂ ಸ್ಪಷ್ಟವಾಗಿ ಹೀಗೆ ಹೇಳುತ್ತಾರೆ: 


ಕೋಟಿಗಟ್ಟಲೆ ಜನ ಹಸಿಎನಿಂದ ಹಾಗೂ ಅನಾರೋಗ್ಯದಿಂದ ಸಾವನ್ನ ಪ್ಪುತ್ತಿರುವಾಗ, ಕೆಲವೇ 
ವವು ಬೆರಳೆ ಣಿಕೆಯಷ್ಟು ಶ್ರಿ ೀಮಂತವರ್ಗದವರನು ೧ ಳ್ಳ 
ಾನಸಿಕ ಬೆಳವಣಿಗೆಗಾಗಿ ಹಾಗೂ ಖಾಸಗಿ ಸಮಸ್ಥೆಗಳನು ಕುರಿತಾಗಿ ಸಂಶೋಧನೆ ಮಾಡುವರ 
ನ್ನು ತೊಡಗಿಸಲು ಅಧಿಕ ಪ್ರಮಾಣದಲ್ಲಿ ಧನ ವ್ಯಯಮಾಡುವುದರಿಲ ನ್ಯಾಯವೇ 
ಣ ಆ 


ಷ್ಟ್ರೀಯ ಅಭಿವೃದ್ಧಿಗೆ ನೆರವಾಗದ ಉಚ್ಚ ಶಿಕ್ಕ 


188 ಸಾಧನೆ 
(Mathias, loid : 6-8). 


ತ್ರಾ 
ವಂ ಸಿಲ್ಪಗಳ ಆಧಾರದ ಮೇಲೆ ಹೊಸ ಸಮಾಜವನ್ನು ಕಟ್ಟಬೇಕೆಂಬ ವಚಾ! 
ಅರ್ಥಪೂರ್ಣವಾಗುತ್ತದೆ. (Mathias, 1969 ). ಈ ಹಿಂದೆ, ವೈಯಕ್ತಿಕ ಬೆಳವಣಿಗೆಗೆ ಹೆಚ: 
ಪ್ರಾಶಸ್ತ್ಯವಿದ್ದರೆ ಈಗ ಅದು ಸಾಮಾಜಿಕ ಬೆಳವಣಿಗೆಯ ಕಡೆ ವಾಲಿದೆ. ಶಿಕ್ಷಣ ಇಂದು ಮಾನ; 
ಪ್ರಜ್ಞೆಯನ್ನು ಊಳಿಗಮಾನ್ಯ (Feudal) ವ್ಯವಸ್ಥೆ ಯಿಂದ ಮುಕ್ತಗೊಳಿಸಿ ಭ್ರಾತೃತ್ವಭಾವದಃ 
ಒಯ್ಯಬೇಕಾಗಿದೆ. ಪ್ರತಿಯೊಬ್ಬ ಪ್ರಜೆಯೂ ಅಪ್ಪಟ ಭಾರತೀಯನಾಗಿದ್ದುಕೊಂಡೇ ಆಧುನಿ 
ಮನೋವೃತ್ತಿ ಯುಳ್ಳವನಾಗಿರ ಬೇಕಲ್ಲದೆ ಅತ್ಯಂತ ಮಾನವೀಯನಾಗಿ ಬಾಳಬೇಕು. 


ಶಿಕ್ಷ ಣದ ಗುರಿಯ ಈ ಹಿನ್ನೆ ಲೆಯಲ್ಲಿ ಸತ್ಯ, ನ್ಯಾ ಯ, ಪೀತಿ ಹಾಗೂ ಸ್ವಾತಂತ್ರ್ಯವೆಂಃ 


2.2 ಪಠ್ಯಕ್ರಮ 


ಶಿಕ್ಷಣದಲ್ಲಿರುವ ಪಠ್ಯಕ್ರಮ (ಲ!1೦೬17) ಜೀವನ-ಪರವಾಗಿರಬೇಕು. ಅದು ನವ 
ರಾಷ್ಟ್ರೀಯ ಸಂಸ್ಕೃತಿಯನ್ನು, ಸರ್ವಸಾಮಾನ್ಯ ತೆಯನು ನ್ನ ಪ್ರಜಾಪ್ರಭುತ್ವವನ್ನು 
ಧರೃನಿರಪೇಕ್ಬತೆಯನ್ನು, ಲೈಂಗಿಕ ಸಮಾನತೆಯನ್ನು, ಪರಿಸರ ಪೆ, ವನ್ನು, ಜಾತ್ಕಾತೀತತೆಯನು 
ಕೌಟುಂಬಿಕ ಯೊ ಜನೆಯನ್ನು, ವೈಜ್ಞಾನಿಕ ಮನೋಭಾವನೆಯನ್ನು ಹಾಗೂ ಮ್‌ೌಲ್ಕಾಧಾಕ 
ಜೀವನಕ್ರಮವನ್ನು ರೂಪಿಸಬೇಕು. ಅದು ನಮ್ಮ ಯುವಜನಾಂಗದ ಮನಸ್ಸಿನಲ್ಲಿ ಕುತೂಹ 
ಆಸಕ್ತಿಗಳನ್ನು ಕೆರಳಿಸಿ, ಕ್ರಿಯಾಶೀಲತೆಯನ್ನು ಜಾಗೃತಗೆ ಗೊಳಿಸಬೇಕು; ನಿನ್ನೆ ಯದನ್ನು ಪ್ರಶ್ನಿ. 
ಇಂದಿನದನ್ನು ಅ ಅರ್ಥೈಸಿ, ನಾಳೆಯತ್ತ ಧಾವಿ ಸುವಂತಹ ಪ್ರ ಗತಿಶೀಲರನ್ನಾ ಗಿ ಮಾಡಬೇ ಕ 
ಜೀವನದ pe ೦ಡು ಸಮಚಿತ್ತ ಬಳ್ಳಿಯ ಬಾಳುವಂತಹ ಮನೋಸ್ದೆ ೯ಯವನ 
ಕೊಡುವಂತಾ ಬೇಕು; ಅಲ್ಲದೆ ಇಂದಿನ ಕಾಲಮಾನಕ್ಕೆ ಅನುಗುಣವಾಗಿರು ವಂತಕ 
Ss ಹಾಗೂ ರಾಜಕೀಯ ಜೀವನಕ್ಕೆ ಅಬಾರವಾಗಿರುವ೫ ತರಬೇತಿಯನ 
ಅದು ನೀಡಬೇಕು. 


ಈ ರೀತಿಯ ಜೀವನಪರ ಪಠ್ರ ೈಕ್ರಮವುಳ್ಳಿ ಶಿಕ್ಷ ನ ನೀಡಿದಾಗ ಮಾತ್ರ ನಮ್ಮ ಸಾಮಾಃ 
ಸಮಸ್ಯೆಗಳ, ನಮ್ಮ ಬಡತನದ, ದಾರಿದ್ದತನದ, ಮೌಲ್ಯಶೂನ್ಕವಾದ ಜೀವನದ ಅರಿವು ನಃ 
ವಿದ್ಯಾರ್ಥಿಗಳಲ್ಲಿ ಮೂಡುವ ಸಾಧ್ಯತೆಇದೆ. ಈ ಅರಿವುಮೂಡಿದಾಗ ಈ ಪಿಡುಗುಗಳ ನಿವಾರಕ 
ಏನು ಮಾ :ಡಬೇಕೆಂಬ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆಯುಂಟಾಗುತ್ತದೆ. ಇಂತ 
ಶಿಕ್ಷಣದಿಂದಾಗಿ ಒಬ್ಬ ವ್ಯಕ್ತಿ ಭಾರತಿ €ಯನಾಗಿದ್ದು ಕೊಂಡು ವಿಶ್ವಮಾನವನಾಗಿ ಬೆಳೆದು ತುಳಿತ 
ಒಳಪಟ ವರ ವಿಮೋ ಚನೆಗಾಗಿ ಹೋರಾಡಿ ಸರ್ವೊ €ದಯಕ್ಕಾಗಿ ವರ್ಣವರ್ಗಭೇದವಿಲ್ಲ 
ದುಡಿಯುವುದು ಸಾಧ್ಯವಾಗುತ್ತದೆ. (POP : 94). 


ಕೈಸ್ತ ದರ್ಶನದಲ್ಲಿ ಶಿಕ್ಷಣ 1 89 


ಪಠ್ಯಕ್ತ ಮ ವಿದಾ ರ್ಧಿಗಳಲ್ಲಿ ಮನೋಸ್ಕೈ ರ್ಯ ಧೈರ್ಯ ಗಳನ್ನು ಉಂಟು ಮಾಡದಿದ್ದ ರೆ, 
ಚಿಕಿತ್ಸಕ ಬುದ್ಧಿಯನ್ನು ಬೆಳೆಯಿಸದಿದ್ದರೆ { Freire, 1919 [2 1973), ಹಾಗೂ 
| ಸ್ವಾಸಾಮರ್ಥ್ಯವನ್ನು ವೃದ್ಧಿ ಪಡಿಸದಿದ್ದರೆ ಮುಂದಿನ ಜನಾಂಗ ವೈಚಾರಿಕತೆಯಲ್ಲಿ ಮುಂದೆ ಸಾಗುವ 
ಬದಲು ವಿಚಾರಹೀನವಾದ ಸಮುದಾಯವಾಗಿ ಉಳಿಯಬಹುದು. ಯುವಶಕ್ತಿ ಬೆಳೆಯಬೇಕಾದ 
ಸಾಮೂಹಿಕ ಯೋಜನೆಗಳು, ಸಾಮಾಜಕ ಸೇವಾ ಕಾರ್ಯಗಳು, ಸಾಕ್ಟ ರತಾ ಕಾರ್ಯಕ್ರಮಗಳು 
ಮೊದಲಾದ ಉಪಯುಕ್ತ ಸೇವಾ ಯೋಜನೆಗಳಿಗೆ ಕ ಕ್ರಮಾಂಕಗಳನ್ನು ನಿಗದಿಪಡಿಸುವುದು 
ಉಪಯುಕ್ತ. ಹೀಗೆ ಮಾಡಿದಾಗ ಮಾತ್ರ ನಮ್ಮ ಶಿಕ್ಷ ದಿಂದಾಗಿ ಹೊಸ ಸಮಾಜವನ್ನು, ಮುಕ್ತ 
ಸಮಾಜವನ್ನು ಕಟ್ಟಿ ಕೊಂಡು ಜನಸಮುದಾಯಗಳನ್ನು ವ ವಿಧ ದಾಸ್ಕತನದಿಂದ ವಿಮೋಚಿಸುವುದು 
ಸಾಧ್ಯಗೊಳ್ಳುತ್ತ ದ್ರೆ 


2.3 ಮೌಲ್ಯಾಧಾರಿತ ಶಿಕ್ಷಣ: 
ಹಲವು ಧರ್ಮಗಳ ಹಾಗೂ ಸಂಸ್ಕೃತಿಗಳ ಬೀಡಾದ ನಮ್ಮ ದೇಶದಲ್ಲಿ ಹಾಗೂ ನಾಡಿನಲ್ಲಿ 
ಯಾವುದಾದರೊಂದು ಧರ್ಮದ ಜ್ಯ ಮಾಡುವುದಕ್ಕಿಂತ ತ ಮಾನವ ಜೀವನ ಮೌಲ್ಯಗಳನ್ನು 
ಬೋಧಿಸುವುದು ಉತ್ತಮ ಹಾಗೂ ಗೀಜನಕಾರಿ. ಜೀವನ ಮೌಲ್ಯಗಳ ಬೋಧನೆಯ ಜೊತೆ 
ಉತಮ ಮಾದರಿಗಳೂ ಸಹ ಎದ್ಳಾ ರ ದೊರಕುವಂತಾಗಬೇಕು. ( DEC, 7). ಸಣ್ಣ 
ಫಿ 


& 


gos : ಯಾವ ಪ ಕ್ರಯೋಜನವೂ ಅಗಲಾರದು ; ಅಷ್ಟೇ ಅಲ್ಲದೆ ವ 
ಮನೋಬಭಾವನೆಗೂ ತೊಡಕುಂಟಾಗುವುದು. ನಮ್ಮಲ್ಲಿರುವ ಅನೇಕ ಕ ಧರ್ಮಗಳ ಮೌಲ್ಯಗಳು 
ಜೀವನ ರೀತಿಗಳಾಗಿ ಮಾರ್ಪಾಡು ಹೊಂದಿನಮ್ಮ ದೆನ ನಂದಿನ ಜೀವನವನ್ನು ಮಾನವೀಯನನ್ನಾಗಿ 
ಮಾಡದಿದ್ದಲ್ಲಿ ಈ ಧರ್ಮಗಳೇ ನಮ್ಮ ಸಮಾಜದ ವಿಭಜನೆಗೆ, ಮಾನವೀಯತೆಯ ; ಶಕೆ ಪ್ರಬಲ 
ಕಾರಣಗಳಾಗುತ್ತವೆಂಬುದು ಸತ್ಯದ ಮಾತು. 


ತೆಸ ಶ್ರ -- 

3.0 ಕ್ರಿಸ್ತ ಶಿಕ್ಷಣ ಎಜ್ಞಾನ 
ಕೈಸ್ತಧರ್ಶನದ ಪ್ರಕಾರ ಹೊಸಸಮಾಜವನ್ನು ನಿರ್ಮಿಸಬೇಕಾದರೆ ಸೂಕ್ತ ಶಿಕ್ಟಣವಿಜ್ಞಾನ 
(Pedagogy of education) ವನ್ನು ರೂಪಿಸಿ ಸಿಕೊಳ್ಳಬೇಕು ಶಿಕ ಣ-ವಿಜ್ಞಾನ 


ಜಾನಾಭಿಮುಖವಾಗಿ ದುಡಿಯುವ ಯುವಶಕ್ತಿ "ಹನು ಬೆಳ 
ಜನಪದ ಮನೋ ವೃತ್ತಿಹು ವಾ 


ರೆಶಿಕಣ 
5028 1984 : 34); ಶೋಷಣೆಗೆ ಒಳಗಾದವರನ್ನು, ತುಳಿತಕ್ಕೆ ಒಳಪಟ್ಟವರನ್ನು, 
ಬಡತನರೇಖೆಗಿಂತ ಕೆಳಗಿದ್ದವರನ್ನು ಮುಕ ಗೊಳಿಸುವ ಶಿಕ್ಷಣ ಜಾರಿಯಲ್ಲಿ ಬರಬೇಕು. 
[9%] pe) 


ಮಸೆ 6: 


190 ಸಾಧನೆ 
3.1 ಶಿಕ್ಷಣದ ಸಾಮಾಜಿಕ ನೆಲೆ 


ಶಿಕ್ಷಣದ ಮೂಲಕ ಹೊಸ ಸಮಾಜವನ್ನು ನಿರ್ದಿಸಬೇಕಾದರೆ ಅದರ ಸಾಮಾಜಿಕ ನೆಲೆ 
ಭಪ್ರವಾಗಿರಬೇಕು. ಮಾನವನ ಮಾನವೀಕರಣವನ್ನು ಸಾಧಿಸಬೇಕಾದರೆ ಆತನ ಸಾಮಾಜೀಕರಣ 
ಅತ್ಯಗತ್ಯ ಎಂಬ ಅರಿವು ನಮ್ಮ ಯುವಜನಾಂಗದಲ್ಲಿ ಬೇರೂರಿ ಇರಬೇಕು. ಸಮಾಜ ವಿವಿಧ 
ಶೋಷಣೆಗಳಿಂದ ಮುಕ್ತಗೊಳ್ಳುವಂತೆ ಅನೇಕ ಹೋರಾಟಗಳಿಗೆ ಯುವಜನ ಸಿದ್ಧಗೊಳ್ಳಬೇಕು. 
ಈ ಹೋರಾಟದ ಪ್ರವ ತಿ ಇಲ್ಲದೆ ಹೋದರೆ ನಮ್ಮ ಶಿಕ್ಷಣ ತನ್ನ ಹರಿತವನ್ನು ಕಳೆದುಕೊಳ್ಳುತ್ತದೆ. 

ಲ ಎವಿ ೬ ಇ ನ್ನ ಜ್ಜ ೪ ಐ 

ಅದು ಮೊಂಡುಗೊಳ್ಳುತ ಸಮಾಜ, ಆಗಬೇಕಾದ ಬದಲಾವಣೆಗೆ ಸ್ಪಂದಿಸುವುದು 
ಅಸಾಧ್ಯವಾಗುತ್ತದೆ. 


ಹ 


`ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಸಮಾಜಕ್ಕೆ, ಅದರ ಸಾಮಾಜೀಕರಣಕ್ಕೆ, ಅದರ ಮುಕ್ತತೆಗೆ 
ದಾರಿದೀಪವಾಗಬೇಕು. ಅಜ್ಞಾನ, ಅಎದ್ಕೆ, ಮೂಡನಂಬಿಕೆಗಳು ಮೊದಲಾದ ಪಿಡುಗುಗಳು 
ತುಂಬಿರುವಂತಹ ಹಳ್ಳಿಗಾಡುಗಳಲ್ಲಿ, ಒಳಪ್ರದೇಶಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಸಾಮಾಜಿಕ 
ಕ್ರಾಂತಿಯ ತಾಣವಾಗದಿದ್ದರೆ ಅವು ನಿಷ್ಟಲ. ಅವು ಗಾಢ ನಿದ್ರೆಯಲ್ಲಿರುವ ಸಮಾಜವನ್ನು 
ಬಡಿದೆಬ್ಬಿಸಬೇಕು; ಜನಮನಗಳಲ್ಲಿ ಜಾಗೃತಿಯನ್ನು ಂಟುಮಾಡಬೇಕಲ್ಲದೆ ಕೇವಲ ಅಕ್ಷರಜ್ಞಾನಕ್ಕೆ 
ತಮ್ಮನ್ನು ಸೀಮಿತಗೊಳಿಸಬಾರದು. 


ಉಚ್ಚ ಮಟ್ಟದಲ್ಲಿ ಶಿಕ್ಷಣ ವದ್ಮಾರ್ಥಿಗಳ ಪ್ರಜ್ಞೆಯನ್ನು ಎಕಾಸಗೊಳಿಸಬೇಕು. ಅವರಲ್ಲಿ 
ಸಾಮಾಜಿಕ ಕಳಕಳಿ ಹಾಗೂ ಪರಿಸರ ಜವಾಬ್ದಾರಿ ಹುಟ ಸುವ ವ್ಲಾಸಂಗಕ,ಮವನು 


ರ 

ಓಟ ರಿ 

ಸಿದ್ಧಗೊಳಿಸಬೇಕು. ಸಾಮಾಜಿಕ ವಿರೋಧಾಭಾಸಗಳನು ಗಮನಿಸಿ, ಮಾೌಲ್ಯರಹಿತ ವ 
ಮ್ಮ 


ಬು 
ಲ್ನ py ಈ ಶಿ ಆಟಿ ರ ತ 
ಪರಿಶೀಲಿಸಿ ಅವರು ಸಮನ್ಮಯದ ಷಿ.ಯನು ಬೆಳೆಯಿಸುವಂತೆ ಯುವಜನಾಂಗಕ್ಕೆ ಸೂಕ 
ತಾ 


ಹಾದ ಫಿ ತಾರಾ — ರಾ 
ನಿರ್ದೀಶನವನ್ನು ನೀಡಬೇಕು. ತಾವು ಬದುಕಿ ಕೊಂಡಿರುವ ಸಮಾಜವನ್ನು ಊರ್ಧ್ವ ಮುಖಿಯಾಗಿ 
ಏಕಸನಗೂಳ್ಳುವಂತೆ ಯುವಶಕ್ತಿ ದುಡಿಯಬೇಕು. ಹೀಗಾಗಬೇಕಾದರೆ ಅವಲ್ಲಿ ವಿವೇಕ 
ಮೂಡಿಸುವಂತಹ ವಏಮರ್ಶಾಶಕಿ ಸ್ಟುಟಗೊಳ್ಳಬೇಕು 
— ಲ್ಯ ಹ 


ಸ ಬೆ ) A ವನಿ ಕಮ ೪ ಬದ ಆರಿದ” 
ಕ್ರ ಇರ್‌ ಮ್ಮಾ ಕ್ವ. 
PN ಈ ಇ ಇ ತ _— ಕಾ 
ರೂಪಿತಗೊಳ್ಳುವುದು ಇಲ್ಲವೆನ್ನು ಷ್ಟು ಕಡಿಮೆ. ಹಲವು ಸಲ ತದ್ದಿರುದ್ದವಾದುದನ್ನೆ: 
ಕ p ನಾ 
ಕಾಣುತ್ತೇವೆ. ಎದ್ಕಾರ್ಥಿಗಳಿಗೆ ತಮ್ಮ ಸುತ್ತುಮುತ್ತಲಿನ ಸಮಾಜದಲ್ಲಿರುವ ಕರಾಳ ಪರಿಸ್ಥಿತಿಯ, 
ಬಡತನದ, ದಾರಿದೃತನದ, ಶೋಷಣೆಯ, ಅನಿಷ್ಟ ಜಾತಿಪದ್ದತಿಯ, ಮೂಲಭೂತವಾದದ 


ಕೈಸ್ತ ದರ್ಶನದಲ್ಲಿ ಶಿಕ್ಷಣ 191 


ರುದ್ಯೋಗಿಗಳ ಬವಣೆ, ಬಾಲಕಾರ್ಬಿಕರ ಕಷ್ಟಗಳು, ದೇವದಾಸಿಯರ ಹಾಗೂ ವೇಶ್ರೆಯರ ಕರಾಳ 
ವನ, ಕೊಳಚೆ ನಿವಾಸಿಗಳ ಕಷ್ಟಕಾರ್ಪಣ್ಯಗಳು, ನಿಕ್ಚರಕುಕ್ತಿಗಳ ಪರದಾಟವೇ ಮೊದಲಾದ 


'ಲವಾರು ಸಮಸ್ಯೆಗಳ ಸುಳಿವೇ ಇಲ್ಲದ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಕ್ರಾಂತಿಯ ಜ್ವಾಲೆ 
ುಟ್ಟುವುದಾದರೂ ಹೇಗೆ? ಹೊಸ ಸಮಾಜ ನಿರ್ದಾಣಕ್ಕೆ ಅವರಲ್ಲಿ ಆಸಕ್ತಿಯಾದರೂ ಹುಟ್ಟುವುದು 
ಗೆ? ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕನಸುಗಾರ ಕವಿಗಳ ಸಾಹಿತ್ಯವನ್ನಷ್ಟು ಓದಿಸಿದರೆ ಅವರು 
ಜ್ಞಾವಂತರಾಗುವುದು ಸಾಧ್ಯವೆ? ಅವರಲ್ಲಿ ವೈಜ್ಞಾನಿಕ ಹಾಗೂ ಮಾನವೀಯ 
ಷ್ಟಿಕೋನವಾದರೂ ಬೆಳೆಯುವುದು ಹೇಗೆ? ಕಾರಣ, ನಮ್ಮ ವಿದ್ಯಾರ್ಥಿಗಳಿಗೆ ಆರಂಭದಿಂದಲೇ 
ವರ ಸುತ್ತುಮುತ್ತಲಿನ ಸಮಾಜದ ಪರಿಚ ಯವನ್ನು ಉಂಟುಮಾಡುವ ಸಂದರ್ಭಗಳನ್ನು ಹೆಚ್ಚಿಸಿ 
ಸಂದರ್ಭಗಳ ಹಿನ್ನೆಲೆಯಲ್ಲಿ ಸಂವಾದಾತಕ ರೂಪದ ಚರ್ಚೆಗಳ ಮೂಲಕ ಶಿಕ್ಷಣ ನೀಡಿದರೆ 
ಮಾಜಕ್ಕೆ ತಾರಕವಾಗುವ ಶಿಕ್ಷಣ ಅವರಿಗೆ ದೊರಕುತ್ತದೆ. ಇಲ್ಲವಾದರೆ ಶಿಕ್ಷಣವೇ 


ಾರಕಶಕ್ತಿಯಾಗುವ ಸಂಭವವೇ ಹೆಚ್ಚು. 


ತ 
6 


4.0 ಕ್ರೈಸ್ತ ಶಿಕ್ಷಣದ ತಂತ್ರಗಾರಿಕೆ 


ಕ್ರೆಸ್ತಶಿಕ್ಷಣಸಿದ್ದಾಂತವನ್ನು ಕ್ರಿಯಾಶೀಲಗೊಳಿಸಬೇಕಾದರೆ ಅದಕ್ಕೆ ಸೂಕ್ತವಾದ ತಂ 
ಮ ಅವಶ್ಯಕ. ನಿಮ್ನ ವರ್ಗದವರಿಗೆ, ತುಳಿತಕ್ಕೆ ಒಳಪಟ್ಟವರಿಗೆ, ಶೋಷಿತರಿಗೆ ಅನುಕೂ 


ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ನೀಡುವಾಗ ಪರಿಶಿಷ್ಟ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಹಾಗೂ 
ರ್ಥಿಕವಾಗಿ ಹಿಂದುಳಿದವರಿಗೆ ಪ್ರಾಧಾನ್ಯತೆ ನೀಡಬೇಕು. ಆರಂಭದಲ್ಲಿ ಕ್ರೈಸ್ತ ಶಾಲೆ 
ಲೇಜುಗಳು ಬಡಬಗ್ಗರಿಗಾಗಿಯೇ ಹೆಚ್ಚಾಗಿ ಪ್ರಾರಂಭಗೊಂಡಿದ್ದರೂ, ಇತ್ತೀಚೆಗೆ ಬಡತನದ 
ಖೆಯ ಕೆಳಗಿನವರಿಗೆ ಈ ಸಂಸ್ಥೆಗಳಲ್ಲಿ ಪ್ರವೇಶ ಸಿಗುವುದು ದುರ್ಲಭವಾಗಿದೆ. ಅಲ್ಪಸಂಖ್ಯಾತ 


ಸ್ಮೆಗಳಿಗೆ ಆಯಾಯ ಅಲ ಸಂಖ್ದಾತರಿಗೆ ಪ್ರಪ್ರಠ್ಠ ತೆ, ನ್ರು 
ರದುರ್ಬಲವರ್ಗದ ಡಬೇಕಾದುದು ಸಾಮಾಜಕ ಧರ ( Desrochers, 
81: 313 1೧.6). ಶ್ರೀ ಯೇಸುವಿಗೆ ಬಡಬಗ್ಗರ ಬಗ್ಗೆ ಇದ್ದ ಅನುಕಂಪೆ ಕರುಣೆಗಳು 


199 ಸಾಧನೆ 


ಸೌಲಭ್ಯತೆ ಸಿಗುವಂತಾಗಬೇಕು. ಸಕಲ ಪ್ರಯತ್ನಗಳ ಬಳಕವೂ ಶಿಕ್ಷಣ ಮಟ್ಟ ಸ್ವ ಲ್ಪ ಕುಸಿದ 
ವಿವಂಚನೆಗೊಳಗಾಗಬಾರದು. ಶಿಕ್ಷಣಕ್ಕಿಂತ ಮಾನವೀ ಯತೆಯ ಮಟ್ಟ ಅತ್ಯಗತ್ಮವಾದರ 
ಹಾಗೂ ಸಾಮಾಜಿಕ ಸ್ವಾಸ್ಥ್ಯ ದಲ್ಲಿ ಹೆಚ್ಚು ನಿರೀ ಕ್ಷಿಸುವ ಂಥಾದ್ದು. 


4.2. ಬೋಧನಾ ಮಾಧ್ಯಮ: 
ನಮ್ಮ ಶೈಕ್ಷಣಿಕ ಸೇವೆ ಕೆಳಗಿನವರಿಗೆ, ಬಡವರಿಗೆ, ಶೋಷಿತರಿಗೆ, ಇಲ್ಲದವ! 


ಪೃಪ,ಥಮವಾಗಿ ತಲುಪಬೇಕಾದರೆ ನಮ್ಮ ಶಿಕ್ಷಣದ ಮಾಧ್ಯಮ ರಾಜ್ಯಭಾಷೆಯಾಗಿರುವುದು ಹೆಃ 
ಹಿತಕರ. ಬಹುಸಂಖ್ಯಾತರ ಭಾಷೆಯೇ ರಾಜ್ಯಭಾಷೆಯಾಗಿರುವುದರಿಂದ ಅವರ ಮನವಃ 
ವ್ಯಕ್ತಿತ್ವವನ್ನು ಅರಳಿಸಲು ಅದು ಯೋಗ್ಯವಾದ ಮಾಧ್ಯಮವೆಂಬುದರಲ್ಲಿ ಎರಡು ಮಾತಿಲ್ಲ. ನಃ 
ಕ ಯುವತಿಯರ ಬುದಿ ೫65/31 1 ಹಾದರ, ಅವರು ವಿವೇಕಿಗಳಾಗಿ ಬೆಳೆಯಬೇಕಾಜ 
ಅವರ ಹೊಸತನವನ್ನು ಅಭಿವ್ಯಕ್ತ ಪಡಿಸಬೇಕಾದರೆ ಪರಕೀಯದ ದಾಸ್ಕತನದಿಂದ ಅವ 
ಎಮುಕ್ತರಾಗಬೇಕು. ಸ್ನ ಸ್ವದೇಶಿ ಭಾಷೆ, ವಿಚಾರ, ಸ ಭರ ಚರಂ ಅವರು ತುಂಬಿ ತುಳುಕಾಡಬೇ 
ಸ್ನದೇಶಿತನದಿಂದ ಮಾತ್ರ ನಮ್ಮ ಸಾಮಾಜಕ ವೈರು ಧ್ವಗಳು ರು ಕಡಿಮೆಯಾಗಿ ಸಾಮಾಜಿಕ ಅಂತಸ್ತು 
ದಲಾಗಿ ಸಾಮಾಜಿಕ ಸಮಾನತೆ ಹುಟ್ಟಲು ಸಾಧ್ಯವಾಗುತ್ತದೆ. ಈ ಈ ಕಾರಣಕ್ಕಾಗಿ ಪ್ರಾ ಥಃ 
೦ ಮಾತ್ರ ಭಾಷೆ ಅಥವಾ ರಾಜ್ಯ ಭಾಷೆ ಕ್ಷಣ ಮಾಧ್ಯ ಮವಾಗಿರುವುದೇ ಸರಿಯ 
ಬಳಿಕ ಯಾವುದೇ ಪ್ರಥಮ ಭಾಷೆಯನ್ನು ಆರಿಸುವ ಹಕ್ಕು ವಿದಾ ರ್ಥಿಗಳಿಗಿರಬೇ 
ಶಾಲೆಗಳನ್ನು ನಾಯಿಕೊಡೆಗಳ 


ಕೈಸ್ತ ದರ್ಶನದಲ್ಲಿ ಶಿಕ್ಷಣ 193 


| ರ್ಮಿಕ ಸಂಸ್ಥೆಗಳು ಬಡವರನ್ನು ಕೇಂದ ಶ್ರೈವನ್ನಾ ಗಿಟ್ಟು ಕೊಂಡು ಆದರ್ಶ ಶಾಲೆಗಳನ್ನು 

ಸಿಬೇಕು. ಕೈಸ್ತ ಸುವಾರ್ತೆ ಅರ್ಥಪೂರ್ಣವಾಗುವಂತೆ ಕೆ ಸ್ತ ಶ್ರೈಕ್ಷಣಿಕ ಸಂಸ್ಥೆ ಳ 
ಪವಿರಬೇಕೇ ಹೊರತು ಅದಕ್ಕೆ ಮಾರಕವಾಗುವಂತೆ ಅಲ್ಲ. ದಲಿತರಿಗೆ, ಬಡವರಿಗೆ 
ಳವಾಗಿ ಎದ್ದಾ ರ್ಥಿ ವೇತನಗಳು hd ಸ್ಥಾವರ ರೂಪಿಗಳಾದ ಗುಡಿಗುಂಡಾರಗಳಿಗೆ 
ಔೌಹೋಗುವ ದ್ರವ್ಯ ಪ್ರವಾಹ, ಜಂಗಮಸ್ಯ ರೂಪಿ ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ 
ವಂತಾಗಬೇಕು. ಆಧುನಿಕ ಶ್ರೈ ಕ್ಷಣಿಕ ತಂತ್ರಜ್ಞಾನ ಹಳ್ಳಕೇರಿಗಳಿಗೆ ತಲುಪಬೇಕು. ಸ, 
ಮಿಕ ಹಾಗೂ ಮಾಧ್ಯಮಿಕ ಶಾಲಾ ಮಕ್ಕಳ ಅಭಿವೃದ್ಧಿಗೆ ಪೋಷಕವಾಗಬೇಕು (MM, 61). 
ಮಾತ್ರ ಶೋಷಿತ ಸಮಾಜ, ಮುಕ್ತ ಸಮಾಜವಾಗಿ ಎದ್ದೇಳಲು ಸಾಧ್ಯವಾಗುತ್ತದೆ. 


5.0 ಶೈಕ್ಷ ಕಣಿಕ ಸವಾಲುಗಳು 


ಶೋಷಿತ ಸಮಾಜ ಪರವಾಗಿ, ಅಂತ್ಯೋತದಯಕ್ಕನುಗುಣವಾಗಿ, ಜನಪರವಾಗಿದ್ದುಕೊಂಡು 
ಸ ಸಮಾಜದ ಸ ಸೃಷ್ಟಿ ಗಾಗಿ ತಿ ್ರ ಕರಣಪೂರ್ವ NE ದುಡಿಯುತ್ತಿರುವ ಶೈ ತೆ ಣಿಕ ಸಂಸ್ಥೆ ಗಳು 
€ಕ ಸವಾಲು ಗಳನ್ನು ಎದುರಿಸಬೆ ನೇಕಾಗುತ್ತದೆ. ನಿವಾರ್ಕ. "ಅವುಗಳ ರಲ್ಲಿ ಪ್ರಮುಖವಾದ 
ಪುಗಳ ಪ್ರಸ್ತಾಪ ಈ ಕೆಳಗೆ ಮಾಡಲಾಗಿದೆ : 


5.1 ಸಂಸ್ಥೆಗಳ ಪುನರ್ರಚನೆ 


ಕೈಸ ಸ್ತ ಶಿಕ್ಷ ಣ-ಸಿದ್ಧಾಂತವನ್ನು ಕಾರ್ಯಗ ಗತಗೊಳಿಸಲು ಶಿಕ್ಷ ಣ-ವಿಜಾ ನಕ್ಕೆ ಹೊಂದುವಂತೆ 


orisette, 135). ಸ ಸಧ್ಯದ ಶೈಕ್ಷಣಿಕ ಸಂ ಸ್ಲೆಗಳನ್ನು ಅಮೂಲಾಗ್ರವಾಗಿ 
ಲಾಯಿಸಬೇಕಾಗುತ್ತದೆ. ಧರ್ರದ ತಳಹದಿಯಲ್ಲಿ ನ್ಯಾ ರುಸಮೃತ ವಾದ ಶಿಕ್ಷಣ ಎಲ್ಲರಿಗೂ 
ತ್ರದಲ್ಲಿವ ವಿದ್ಯಾರ್ಥಿ ಗಳು, ಶಿಕ್ಷ ಕರುಹಾಗೂ 


ಇನ ಅವಕಾಶ ನೀಡುವಂತಾಗಬೆ ನೇಕಾದರೆ ಶಿಕ್ಷಣಕ್ಷೇ 
ವರಿಗೆ ಅವಕಾಶಗಳನ್ನು ಕಲ್ಪಿಸಬೇಕು. ಶೈಕ್ಷಣಿಕ ಅಭಿವೃದ್ಧಿ ಗೋಸ್ಕರ ಕ ಈ ಮೂರು ಘಟಕಗಳು 

ರ್ಪಣಾಭಾವದಿಂದ ದುಡಿಯದಿದ್ದರೆ ಶಿಕ್ಷಣ ನ್ಯಾಯಬದ್ದವಾಗಿ ಉಳಿಯುವುದು ಕಠಿಣ. 
ಕ ೦ತಹ ಸಹಭಾಗಿತ್ವ ಇವತ್ತಿ ಗೂ ಸವಾಲಾಗಿಯೇ ಉಳಿದಿರುವುದು ದುರ್ದೈವ. ಈ 
ಧಾಗಿತ್ವ, ಆಡಳಿತ ಹಾಗೂ ಶೈಕ್ಟ ; ಭಕ ಮಟ್ಟಗಳೆರಡರಲ್ಲಿಯೂ ಇರಬೇಕು. ಆಗ ಮಾತ್ರ 


ಸಸ ಸಮಾಜ ನಿರ್ಮಾಣ ಸಾಧ್ಯ. 1. "ತ, 40, ೨೨, 73. ಈ 140). 
ಜತೆ ಶೈಕ್ಷಣಿಕ ಸ್ವಾಯತ್ತತೆ: 
ಕ Be: ಸಂಸ್ಥೆಗಳಿಗೆ ಸ್ವಾಯತ್ತತೆ ದೊರಕಬೇಕು. ಪ 


ಕ 


ಲ ೆ (3, 
ತೆ, 5. ಬೇಡಿಕೆಗಳಗನುಗುಣವಾಗಿ ಶಿಕ್ಷಣ ರೂಪಿಸುವ ಸ್ವಾತಂ 
ಪೂರ್ಣ ಶಿಕ್ಷಣ ನೀ ಡುವುದು ಸಾಧ್ಯ. ಸಾಮಾಜಿ 0 


194 ಸಾಧನೆ 


ಮೌಲ್ಯಗಳು, ಜಿಕ ನ್ಯಾಯ ಇತ್ಯಾದಿಗಳು ನಮ್ಮ ಶೈಕ್ಷಣಿಕ ಶಿಸ್ತುಗಳಾಗಿ ಪಠ್ಯಕ್ರಮ ದ 
ಬೇ Foe ಹಾಗೂ ಅವುಗಳ ಅನುಷ್ಠಾನಕ್ಕೆ ಯೋಗ್ಮರಾದ ಶಿಕ್ಷ ಕರನ್ನು ನೇಮಿಸಿಕೊಳ್ಳ: 
ಜೊ ನಂಜು ಇ ತೃರ್ಥಪಡಿಸಲಿಕ್ಕೆ ಶೆ ಕ ಣಿಕ ಸಂಸ್ಥೆಗಳಿಗೆ ಸ್ಟಾ ಯತ್ತ ತ ಅತ್ಯಗತ್ಯ. ಇ ಇಂ! 
ಸಾಮಾಜಕಹೋ ರಾಟಗಳಲ್ಲಿ ಯುವಶಕ್ತಿಕ್ರಿ ಯಾತೃಕವಾಗಿ ಐ ಪಾಲುಗೊಳ್ಳಿ ಬೇಕಾದರೆ ಈ: 
ಅನಿವಾರ್ಯ. ಕೈಸ್ತ ಸಂಸ್ಥೆಗಳು ಈ ಈ ದೆಸೆ ಸೆಯಲ್ಲಿ ಸಕಾರಾತ್ಮಕವಾದ ಪಾತ್ರ ವನ್ನು ವಹಸಿ 


ನತ ಶಿಕ ತ ವ ೦ದ pd 
SY ೪ 


ಶಿಕ್ಷಕರಲ್ಲಿ ಉತ್ತಮ ವ್ಯಕ್ತಿತ್ವವುಳ್ಳಿವರಾಗುವುದರ ಜೊತೆಗೆ ಉತ್ತಮ ಶಿಕ್ಷಣ ಪದವಿಗಳ 
ಪಡೆದವರಾಗಿದ್ದು ವಿಷಯಗಳಲ್ಲಿ ಹಾಗೊ ವಿದಾರ್ಥಿ ಗಳಲ್ಲಿ ಆಸಕ್ತ ರಾಗಿರಬೇಕು. ಇಂ 
ಶಿಕ್ಷಕರು ಇಂದು 'ಬಹುಮಟ್ಟಿ ಗೆ ಸವಾಲಾಗಿಯೇ ಉಳಿದಿದ್ದಾ ರೆ (DCE 3) ಶಿಕ್ಷಕ ೈಂದ : 
ಜವಾಬ್ದಾ ರಿಗಳನ್ನು ತಕ್ಕು ಮಾದ ರೀತಿಯಲ್ಲಿ ನೆರವೇರಿಸುವಂತೆ ಸಹಕರಿಸಲು 

ಸಲಕರಣೆಗಳನ್ನೆಲ್ಲ ಲ ಅವರಿಗೆ ಒದಗಿಸುವಲ್ಲಿ ಣದಾ ದಾರ್ಯತೆಯನ್ನು ತೋರಿಸಬೇಕು. 


ಶಿಕ್ಷಕರು ಸರಕಾರಕ್ಕೆ, ವಿದ್ಯಾ ಇಲಾಖೆಗೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಜವಾಬ್ದಾ ರಾಚ 
ಇಲ್ಲದಿದ್ದಲ್ಲಿ ಲಿ ಅವರಲ್ಲಿ ಬೇಜವಾಬ್ದಾರಿತನ ಹುಟ್ಟು ವುದು ಸಾಧ್ಯ ೧೮೯ ಬಿ: ಅತ್ಯುತ 
ಶಿಕ್ಷಕರಿಗೆ ಪೊ. ತ್ನಾಹ ಕೊಟ್ಟ ರೆ ಅಧಮ ಶಿಕ್ಷ ಕರಿಗೆದ ದಂ ವಧಿಸುವ ಪರಿಪಾಠಎರಬೇಕು. 8 
ಸಂಶೋಧನೆಗಳ ಮೂಲಕ ತಾವು ಕಂಡುಹಿಡಿದ ಎ ವಿಷಯಗಳನ್ನು ಪ್ರಸ್ತಾಪಿಸುವ ಸ್ವಾತ 
ಶಿಕ್ಷಕರಿರಬೇಕು. ಅವರು ಪಠ್ಕಕ್ರಮದ ದಾಸಗಳಾಗಿ ಬದುಕ ಬಾರದು; ಹಬ ಪದ್ಧತಿಗಳ 
ಪರೀಕ್ಷಾ ರೀತಿಗಳಲ್ಲಿ ಪ್ರ ಯೋಗಶೀಲರಾಗಬೇಕು. ತಾವು ಕಲಿಸುವ ವಿಷಯಯ ಯವನ್ನು, ಬೋ। 
ಸಮಯವನ್ನು ನಿರ್ಧರಿಸುವ ಸಾ ಸ್ವಾತಂತ್ರ್ಯ ಅವರಿಗಿರಬೇಕು. ಈ ಸ್ವಾತಂತ್ರ್ಯ, ಸಂಸ್ಥೆಯ ಶಿ 
ಭಂ ಗತರುವಂತಹದ್ದಾ ಗಿರಬಾರ ರದಷ್ಟೆ. 

ಶಿಕ್ಷಕರು, ಎದ್ಯಾರ್ಥಿಗಳಿಗೆ ಪ್ರಚೋದಕರು, ಮಾರ್ಗದರ್ಶಕರು, ಸವಾಲುಗಳನ್ನು ಎದುರಿ 
ಸೈರ್ಯವಂತರು ಆಗಬೇಕು, ಎಲ್ಲದಕ್ಕಿಂ ಂತಲೂ ಹೆಚ್ಚಾಗಿ ಉತ್ತಮ ಮಾದರಿಗಳಾಗಬೇಕು. ಶಿ 
ವಿದ್ಯಾರ್ಥಿಗಳಿಗೆ ಲಭ್ಯವಾಗಿರಬೇಕು, ಮಿತ್ರರಾಗಿರಬೇಕು, ಜ್ಞಾನ ದಿಗಂತಗಳಾಗಬೇಕು; ಉ 
ಬೋಧಕರಾಗಿಬೇಕು, ಜೀವನದಲ್ಲಿ ಆದರ್ಶಶಾಗಟೇಕು.  TMorsette ; 53, 18 
118 ; DCE:8). ಅವರು ಎದ್ಮಾರ್ಥಿಗಳಿಗೆ ಆಧುನಿಕ, ಮಾನವೀಯ, ಪ,ಜಾಪ ಭು 
ಸಾಮಾಜಿಕ ಮೌಲ್ಯಗಳ ಆಧಾರದ ಮೇಲೆ ಶಿಕ್ಷಣವನ್ನು ನೀಡಬೇಕು. ತ 


ಕೈಸ್ತ ದರ್ಶನದಲ್ಲಿ ಶಿಕ್ಷಣ 195 


ಧಯಿ ಇಲ್ಲದವರ ಅಳಲನ್ನು ಗುರುತಿಸಿ ಅವರಿಗೆ ನ್ಯಾ ಯವನ್ನು ದೊರಕಿಸಿ ಕೊಡುವ ಶಿಕ್ಷಣ 
| ವಿದ್ಯಾರ್ಥಿಗಳಿಗೆ ಸಿಗಬೇಕಾದರೆ ಸಾಮಾಜಿಕ ನ್ಯಾ ಯವನು ಕುರಿತು ಶಿಕ್ಷಕರಿಗೆ ಕಾಲಕಾಲಕ್ಕೆ 

ಶಿಬಿರಗಳನ್ನು ಏರ್ಪಡಿಸಬೇಕು. ಆಗಮಾತ್ರ ಸಾಮಾಜಕ ಪ್ರಜ್ಞೆಯುಳ್ಳ, ಸರ್ವಾರ್ಪಣ 
ಭಾವದ ಶಿಕ್ಷಕರ ತಂಡ ಬೆಳೆಯಬಲ್ಲದು. ಇಂತಹ ಶಿಕ್ಷಕರ ವರ್ಗ ಬೆಳೆಯಬೇಕಾದರೆ 
ವಿದ್ಯಾರ್ಥಿಗಳನ್ನು ಶಿಕ್ಷಣದತ್ತ ಸೆಳೆಯಬೇಕು. 


4 ವಯಸ್ಕರ ಶಿಕ್ಷಣ 

ಶ್ರೀಚೆಗೆ ವಯಸ್ಕರ ಶಿಕ್ಷ ಣಕ್ಕೆ ಚಾಲನೆ ಹಾಗೂ ಪ್ರಾಶಸ್ತ್ಯ ಸಿಕ್ಕಿದೆ. ಸಾಕ್ಷ ರತೆ, ವೃತ್ತಿಪರ ಶಿಕ್ಷಣ, 
ಜೊ ಆರ್ಥಿಕ ಜಾಗೃತಿ, ಮಹಿಳಾ ಶಿಕ್ಷಣ ಇತ್ಯಾದಿಗಳು "ತಯ ಯಸ್ಕರ ಶಿಕ್ಷಣದ ಪ್ರಮುಖ 
ಂಗಗನು. ಅನಸ್ತ ರತೆಯಿಂದ ನಮ್ಮ ದೇಶದ ಆರ್ಥಿಕ, a ಜಿತ ಸಭ ರಾಜಕೀಯ ಸೆಲೆಗಳು 
ಸ್ವಿರಗೊಂ ಡದ್ದು ಎಲ್ಲರಿಗೂ ಇ೪ದ ವಿಷಯವೇ ಅನಕ್ಷರಸ್ಮರು ಯಥಾಸ್ಥಿತಿಯನ್ನು 
ವುದರಲ್ಲಿ ಅಗ್ರಗಣ್ಯರು. ಸಾಮಾಜಿಕ ಬದಲಾವಣೆಗಳಿಗೆ ಸಾಮೂಹಿಕ ಸಾಕ್ಷ ರತೆ 
(ವಾದದ್ದು. ವಯಸ್ಕರ ಶಿಕ್ಷಣದಲ್ಲಿ ಸಾಕ್ಷ ರತೆಯೊಂದಿಗೆ ಸಾಂಸ್ಕೃತಿಕ ಶಿಕ್ಷಣವನ್ನು ಕೂಡ 
ಔಗಿಸಬೇಕು. ತಂತಮ್ಮ ಸಂಸ್ಕೃತಿಯ ಅಭಿಮಾನ ಅವರಲ್ಲಿ ನ ಗಾ ಮಾಭಿವೃ ದ್ವಿಯ 
ಡೆ ಅವರು ಗಮನ ಹರಿಯಿಸು ುವಂತಾಗಬೇಕು (EFP: ೧6). ಸಾಧ್ಯ ವಾಗಬೇಕಾದರೆ 
ಪಹಾಮಾನ್ಕರ ಅರಿವಿನ ಜಾಗೃ s(Consientization) ಆಗಬೇಕು ತತ ರಾಜಕೀಯ ಶಿಕ್ಷ ಣ 
[ಡರಕಬೇಕು (MD: 17 ಗ್ರಾಮಾಂತರ ಮಹಿಳೆಯರ ಹಾಗೂ ದಲಿತರ ಶಿಕ್ಷಣಕ್ಕೆ ಅದ್ಯತೆ 


ಆಡಬೇಕು. 


ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಉಳ್ಳವರ ಶಿಕ್ಷಣಕ್ಕಾಗಿ ತ 
ಪನ್ಮೂ ಲಗಳನ್ನು ಯಥೇಷ್ಟ ವಾಗಿ "ವ್ಯ ಹುಮಾಡುವ ಬದಲಾಗಿ ಇನ್ನು ಮುಂದೆ ವಯಸ್ಕರ, 
ಎಳೆಯರ, ದಲಿತರ ಶಿಕ್ಷಣಕ್ಕಾಗಿ ಅವುಗಳನ್ನು ವಿನಿಯೋಗಿಸುವುದು ಶ್ರೇಯಸ್ಕರ EA 
972:124-5). ಇಂಡಿಯಾದಂತಹ ಬೃಹತ ದೇಶ ಭತ ವಯಸ್ಕರ ಅರಿಎ ಜಾಗೃತಿಗೆ 
ಪ್ರಯತ್ನಿಸುವುದು ಸವಾಲು ಎಸಗಿದಂತಿದೆ. ಇದನ್ನು ಸರಿಯಾದ ಸ್ಟ ಎದುರಿ 
ರ್ವಾರ್ಪ ಣಭಾವದಿಂದ ದುಡಿಯುವ ವ್ಯಕ್ತಿಗಳ ಕೊರತೆಯೂ ಇ | 


 ಶಿಕ್ಷಣರಂಗದಲ್ಲಿ ಇಂದಿನ ಯಥಾಸ್ಥಿತಿಯನ್ನು ಬದಲಾ ಯಿಸಬೇಃ ಕಾದರೆ ಈಗಾಗಲೇ ಮಧಿಸಿ 
(ಹರಿಸಿದ ವಿಚಾರಗಳನ್ನು ಸೂಕ್ತ ಸಾಮಾಜಿಕ ಬದಲಾವಣೆಯನ್ನು ೦ಟುಮಾ ಡುವುದಕ್ಕೋಸ್ಕರ, 


ರೈರೂಪಕ್ಕೆ ತರಲು ಸಂಘಟಿತ ಪ್ರಯತ್ನಗಳನ್ನು ತೆಗೆದುಕೊಳ್ಳಬೇಕು. (00: 474, 477- 
5). ಶೈಕ್ಷ ಣಿಕ ರುಂಗ 6 ಉಂಟು ಮಾಡಬೆ 5$ೀಕಾದ ರೆ ಬಡವರ ಸಂಘ ಟಿತ ಸಾಮೂಹಿಕ 


190 ಸಾಧನೆ 


ಚಳುವಳಿ ಅತ್ಯಗತ್ಯ. ನ್ಯಾಯಕ್ಕಾಗಿಸುಂ ಘಟತಗೊಳ್ಳು ವುದು ಮಾನವನ ಮೂಲಭೂತ ಹಕ್ಕು 
ಹೌದು (PD 1169- 3 ಠಿ 1244). ಸಮಾಜದ ಮೂಲ ಸೆಲೆನೆಲೆಗಳಿಂದ te 
ರಂಭಗೊಂಡು ಅದು ಜಿಲ್ಲೆ, ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟಕ್ಕೆ ಎಸ್ತಾರಗೊಳ್ಳಬೇಕು. (PD: 
1 ಒಂ ಈ 1990). ಸಾಮಾಜಕ ಭ್ರಷ್ಟಾಚಾರ, ಅದಕ್ಷತೆಗಳ ನರವ ಸಮರ ಹೂಡಬೇಕಾದರೆ 
ಸಾಮೂಹಿಕ ಸಂಘಟನೆ ಅತ್ಯಗತ್ಯ. ಈ ಬಗೆಗೆ ಇಲ್ಲಿ ಯ ತನಕ ಆದ ಕೆಲಸ ಅತ್ಯಲ್ಪ (PT 155- 


ಫಷ ಸ ಸರ್ವಸದಸ್ಕರೂ ssp ವ್ಯಕ್ತಿ | ಇಂತ ಹಮುಕ್ತ ಸಮಾಜವನ್ನು ದೈವೀ 
ಸಾಮ್ರಾಜ್ಯ RE 9ಜ೦0 ೦₹ God) ಎಂದೂ ಕರೆಯುವುದುಂಟು. ಈ ಸಮಗ್ರ ದರ್ಶಿನದ 
ಬೆಳಕಿನಲ್ಲಿ ಇಂಡಿಯಾ ದೇಶದ ಶಿಕ್ಷಣವನ್ನು ಗಮನಿಸಿದಾಗ ಶಿಕ್ಷಣದ ಈ ಗುಠಿಯ ಸಾಧನೆಯ 
ಕಡೆ ನಾಜಸಾಸುತ್ತಿಲ ದ್ದೇವೆ ಎಂದು ಹೇಳಲಿಕ್ಕಾ ಗದು. ಇತೀ ಇಂದನ ಶಿಕ ಕಣು ವ್ಯವಸ್ಥೆಯ ದುದೆ ರ್ರೈವ. 


ಶಿಕ್ಷಣ ಸಂಸ್ಥೆಗೆ ಸ pisces ತಲೆ. ಎತ್ತುತ್ತವೆ; ಪ್ರವಾಹೋಪಾದಿಯಲ್ಲಿ ವಿ ' ಎದ್ಯಾರ್ಥಿಗಳು 
= ಸಂಸ್ಥೆ ಗಳನ್ನು ಸೇರುತ್ತಾರೆ. ಆದರೆ ಈ ವ್ಯ NW ಗಳಿಂದ ಹೊಸ-ಮುಕ್ತ ಸಮಾಜ 
Seda ಇದು ವಿಷಾದನೀಯ. ಶಿಕ್ಷಕರಿಗೆ ಅಶಿಕ್ಷತರ ಬಗೆಗೆ ಕಳಕಳಿ ಇ ಇಲ್ಲ. 


ನಿರಕ್ನರಸ್ಮರು ಸಾಕ್ಸರರಾಗುತ್ತಾರೆಯೇ ಹೊರತು ಶಿಕ್ನಣದಿಂದು ಹೆಚ್ಚೆಚ್ಚು 
ಮಾನವೀಯರಾಗು ತಲ್ಲ; ವ್ಯಕ್ತಿತ್ವದ ಏಕಾಸವಾಗುತ್ತಿಲ. ಶಿಕ್ಷಣದಿಂದ ವ್ಯಕ್ತಿ ಇಂದು ಒಂದೊ! 
ಕುಬ್ಬನಾಗುತ್ತಾನೆ ಅಥವಾ ದಾನವನಾಗುತ್ತಾನೆ ; ಆದರೆ, ಮಾನವನಾಗುವುದು ಬಹು ಎರಳ. 
ಕಾಯಕನಿಷ್ಠೆ, ದ ದಾಸೋಹ ಮನೋಭವ, ಸರ್ವಾ ರ್ಪಣ ಮುದ್ದಿ, ಇಲ್ಲದವರ ಬಗೆಗೆ ಅನುಕಂಪೆ 
ದಲಿತರ ವಿಮೋಚನೆಯನು ಕುರಿತು ಕಾರ್ಯತತ್ಪರತೆ, ಜಾತಿಮತಗಳ ಗೋಡೆಗಳನ್ನು ಕೆಡವ 
ಎಶ್ವಮಾನವನಾಗುವ ಹಂಬಲ-ಇಂತಹ ಯಾವುದೇ ಮ್‌ ಲ್ಮಗಳನ್ನು ಸಂಪಾದಿಸುವ ಚಿಪ 
ಶಿಕ್ಷಿತರಲ್ಲಿ ಕಾಣಬ ಆಳು: ಸ "ತೆ ಬದಲಾಗಿ ಹಣ ಹಾಗೂ ಸ್ಥಾ ನಮಾನಗಳಿಗೆ ಮಾತ 

ಸತನ, ಅಹಮಿಕೆ, ದುಷ್ಟತ ತನ್ನ ಸೋಗು ಮೊದಲಾ 
ಅವಗುಣಗಳ ಅಗರ ಇವರಾಗುವುದಿ € ಅದಿಕ. ಇದರಿಂದಾಗಿ ಯುವ ಪೀಳಿಗೆಗೆ ಸಮಾಜ 
ಯಾವುದೇ ರಂಗದಲ್ಲಿ ಉತ್ತಮ ಆದರ್ಶ ಅಥವಾ ಮಾದರಿಗಳು ಸಿಗುವುದು ದುರ್ಲಭವಾಗಿಕ 
(Madtha, 1978.55). 


ವಾಸ್ತ ವತೆಯನ್ನು ಪ ಪ್ರಜ್ಞಾಪಾತಳಿಯಲ್ಲಿ ಬದಲಾಯಿಸಲಾಗುವುದಿಲ್ಲ. ಅದನ್ನು ಕ್ರಾಂತಿಯ 

ಲಕ ತಹಾಸಿಕವಾಗಿ ಸಮೂಹದಲ್ಲಿ ಬದಲಾಯಿಸಬೇಕಾಗುತ್ತದೆ''. "(೮೬, 
3:24). ಈ ಕಾರಣದಿಂದಾಗಿ ಶಿಕ್ಷ ಣ ಬಡವರ ಹಾಗೂ ದಲಿತಸಮಾ ಕ್ಕೆ ಮುಟ್ಟಿಸುವುದೇ 
ಥಮ ಕಾರ್ಯ. ತುಳಿತಕ್ಕೊಳಪಟ್ಟ ವರಿ ಲ್ಲಿ ಸಾಮೂಹಿಕ ಜಾಗೃತಿಯನ್ನುಂಟು - Se 
ಮಾಜದ ಪುನರ್ನಿರ್ದಾ ನ ಸಾಧ್ಯ. ಇದಕ್ಕಾಗಿ ಜನಸಮುದಾಯ ಸೂಕ್ತವಾದ 
e, ತೆಯಲ್ಲಿ ವಿವೇಚಿಸಿ ತಮ್ಮ ಅಭಿವೃದ್ಧಿ ಗೆ ಯುಕ್ತವಾದ ನಿರ್ಣಯಗಳನ್ನು 
ಗೆಡುಕೊಳ್ಳ ಬೇಕಾಗುತ್ತದೆ (PD: 1944). 


<M 


ೂಸ ಸಮಾಜ ಇಟು ವಲ್ಲ ’ ಟಗಳನು ನು ತೆಗೆದ 764 ವುದು ಸಾಧ್ಯ. ಈ ದೆಸೆಯಲಿ 
ನಸಮುದಾಯ ಗಳಲ್ಲಿ ಪ್ರಭಾವವಿರುವ ಧಾರ್ಮಿ ರಿಕ ಸಂಸ್ಥೆಗಳು ಮಾರ್ಗದರ್ಶಃ 

ಲಭ ಹಾಗೂ ಯೋಗ್ಯ. ಈ ಸಂಸ್ಥೆಗಳಲ್ಲಿ ಸರ್ವಾರ್ಪಣ ಭಾವದಿಂದ ಫಲಾಪೇಕ್ಷೆ ಇಲ್ಲದೆ 
'ಡಿಯುವ ಜನಬಲವಿರುವುದರಿಂದ ಸಮಾಜದ ಪುನರ್‌ ನಿರ್ದಾಣದಲ್ಲ ಈ ಸಂಸ್ಥೆಗಳ ಪಾತ್ರ ಬಹಳ 
ರಿದಾಗಿದೆ (7UR:38). ಆದರೆ ಅಲ್ಲಿಯ ಶ್ರೇಣಿಯಾತ್ಮಕ ವ್ಯವಸ್ಥೆ (Hierarchy) 
ಜಾಪ್ರಭುತ್ತ ಹಾದಿಯನ್ನು ಹಿಡಿಯಬೇಕಾಗುತ ದೆ, ಸರ್ವಾ ಧಿಕಾರ ಕಳಚಿ ಪರಸ್ಪರ ಸಂವಾದದ 
ಲಕ ನಿರ್ಣಯಗಳನ್ನು ಸ್ವೀಕರಿಸಬೇಕಾ ಗುತ್ತದೆ (TNA: 81-84). 


ಅ: ಯಾರದ್ದೂ ಗುತ್ತಿ ಗೆಯಲ್ಲ. ಸಮಾಜದ 
ದಲ್ಲಿ ಭಾಗಿಗಳಾಗಬೆ "ಕು. "ಜನರ ಹಕ್ಕು ಹಾಗೂ 
೯ವ್ಯಗಳ ಬಗೆಗೆ ಅವರನ್ನು ಜಾಗೃತ ಗೊಳಿಸುವ ತಮ್ಮ ವಾಸ್ತವ ಸ್ಥಿತಿಗತಗಳನ್ನು ಅರಿತು ಕೊಂಡು 
ಲ್ಲಿಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುವ, ಸಂಘಟಿತರಾಗಿ ಸಾಮಾಜಿಕ, 
ರ್ಧಿಕ ಹಾಗೂ ರಾಜಕೀಯ ರಂಗಗಳಲ್ಲಿ ಸೂಕ್ತವಾಗಿ ಪ್ರತಿನಿಧಿಸುವ ಜನಶಕ್ತಿಯನ್ನು 
ಪಿಸಿಕೊಳ್ಳುವ ಸಾಧ್ಯತೆ ಶಿಕ್ಷಣದಿಂದ ದೊರಕಬೇಕು (G:1045, 1029). ಆಗ ಮಾತ್ರ 
ಣ ಸಮಾಜಕ್ಕೆ ತಾರಕವಾಗುತ್ತ ದೆ; ಇಲ್ಲ ಬಿದ್ದಲ್ಲಿ ಅದು ಮಾರಕವೆಂಬುದಕ್ಕೆ ಇಂದಿನ 
ಸ್ಥಿತಿಯೇ ಮೂಕಸಾಕ್ತಿ; 


6 ಸಂಕ್ಲೇಪಸೂಚಿ 
UF All India Catholic University Federation 
All India Seminar : Church in India Today 


198 
BISA 
CBC 
EE 
CED 
DCE 


EFP 
GC 
GM 
GS 


JEA 

JW 

MD) 
MDP 
MM 
NEF 
CHIMAF 


PCP 
pD 
pT 


ಸಾಧನೆ 

Bishop's Institute for Social Action 

Catholic Bishops’ Conference of India 
Christian Conferrence of Asia 

Challanges of Education Document (1 935) 


Declaration on Christian Education "/Gravisimus ೮೬- 
cation is" (Vat-l) 


Education for our People (1978) 
General Congregation ( of Society of Jesus) 
General Meeting 


"Gandium et Spes'" The Church in the Modern Worl 
Vat-ll 


Jesuit Educational Association of India Seminar 
Justice in the World 

Medellin Document, Justice 

Medellin Document, Peace 

Mater at 1180/1518 : Mother and Teacher 

New Frontiers in Education 


"Oh, How the mighty are fallen" in light of life (N 
1993 : 13-99) 


Pantifical Commission Justice and Peace 
Puebla Document 


Pacem in Terris : Peace on Earth 


ಕೈಸ್ತ ದರ್ಶನದಲ್ಲಿ ಶಿಕ್ಷಣ 199 
The Geneva Conference Report 
The Nairobi Assembly 
The Nairobi Report 


The Uppsala Report 
3 XBHEI Xavier Board of higher education in India 
 BARETTO, DUARTE ` 


; 1976 The Indian Situation. Bangalore : Centre for Social Ac- 
| tion Publications. 


‘BATCHELOR, ೮5. 


1927 (April) "John Heinrich Pestalozzi", in The Sower, No. 
83. 
CLUNE, GEORGE 
1940 Christian Social Reorganization. Dublin : Brown and 


Nolan Ltd., The Rechview press. 


CURRIE (S.J.), A. 


1984 Christian Colleges and a more human society Delhi : 
Indian Social Institute. 

DESROCHERS, JOHN 

1982 ‘The social teaching of the church. Bangalore : John 
Desrochers, C.S.C., 64 Miller's Road. 

1987 Education for social change. Bangalore : Centre for 
social action. 


FLANNERY (೧.9), AUSTIN (GEN ED.) 


3 
§ 
| 


| 


1975 vatican council ॥ : The Conciliar and Post conciliar docu- 
ments. Minnestoa : The Liturgical Press. 


FREIRE, PAULO 
1979 Cultural Action for Freedom, Penguin. 


200 ಸಾಧನೆ 


1973 Pedagogy of the opressed, penguin. 


1974 Education for critical consciousness, London : Sheec 
& Ward. 

1983 Education for Liberation. Bangalore : Ecumenical Chris 
tian Centre. 

KOLVENBACH (S.J.), PETER-HANS 

1993 Ignatian Pedagogy : APractical Approach. Rome : Tht 


International Centre for Jesuit Education. 
MADTHA, WILLIAM 


1963 The Catholic Theory of Education (An unpublishet 
dissertation submitted to Sacred Heart College 
Shembaganur for the award of the Degree of Licent 

‘ atein Philosophy. 


1971 “Conscientization : The Aim of University Education 
in The Journal of Higher Education (2.3)Delhi : Unive 
sity Grants Commission. 


1978 "Development and Education" in New Dimensions 
the Study of Tamil Culture (60th Birthday Felicitatic 
Volume of Prof. N.Vanamamalai), Palayamkattai : Arraid 


MATHIAS(S.J.), T.A. (ED.) 
1969 Education and Social Concern. Delhi : JEA. 


ಕ್ರೈಸ್ತ ದರ್ಶನದಲ್ಲಿ ಶಿಕ್ಷಣ 901 


‘The College and the community” In NFE (No.1) 
ARIQUE, PJ. 


The Philosophy of Christian Education, New York : 
Prentice Hall Inc. 


DA, A. 


"AN ideology and Programme for the NSS" in NEF 
(No.2). 


MORISETTE, H. (ED) 

1986 Christian Perspectives in Education : mission of the 
ಈ Catholic College in India Today, Bangalore : Xbhei. 
DUS X| | 
1929 (31, Dec) “Divini lllius Magistri", in Acta Apostolicae 
Sedis, 22 (1930). 


SEQUEIRA (S.J), T.N. 


1952 The Education of India, Bombay : Oxford University 
Press. 


ಜಿಲ್ಲಾ ಆಡಳಿತ 


€1 


ಕಾ ॥ ಎಂ.ಪಿ. ಭುವನೇಶ್ವರ ಪ್ರಸಾ 


ನವೀನ ರಾಜ್ಯ ಬಹುವಿಶಾಲವಾಗಿದ್ದು, ಸವಿಸ್ತಾ ರವಾದ ಭೂಪ್ರದೇಶದಿಂದ ಕೂಡಿದ್ದು ಹೆಚಿನ 
ಜನಸಂಖ್ಯೆಯಿಂದ ಅವೃತವಾಗಿದೆ. = ರೀತಿಯಾದಂತಹ ಬೃಹತ್‌ ರಾಷ್ಟ್ರದಲ್ಲಿ ಯಾವುದೇ ಒಂದು 
ಸ್ಥಳವನ್ನು ಕೇಂದ್ರವನ್ನಾಗಿಟ್ಟುಕೊಂಡು ದಕ್ಷತೆಯಿಂದ, ಕ್ರಮಬದ್ಧವಾಗಿ, ಸುವ್ಯವ್ಮೃತವಾಗಿ, 
ಸುಸೂತ್ರವಾದ ಆಡಳಿತ ನಡೆಸುವುದು ಕಷ್ಟಸ ಆ ಸಹಕ: ದೆ. ಆದ ಕಾರಣ ನೀತಿ 
ಬದ್ಧನಿಯಮಯುತ, ಪರಿಣಾಮಕಾರಿಯಾಗಿ ಫಲಪ್ರದವಾಗಿ, ಯೋಜನಕಾ:ಯಾಗಿ, 
ಪ್ರಜಾಹಿತವನ್ನು ಸಾಧಿಸುವಂತಹ ಆಡಳಿತದ ವ್ಯವಸ್ಥೆ ಯನ್ನು = Fk ಸರ್ಕಾರ ಮೂರು 
ಹಂತಗಳಲ್ಲಿ ನಿರೂಪಿಸಿದೆ. ಅವುಗಳ ಮೂಲ ಆಡಳಿತ ಸುಗಮವಾಗಿ, ಸುಸ್ಲಿತವಾಗಿ ನಡೆಯುತ್ತಿದೆ. 
ಅವುಗಳೆಂದರೆ ಕೇಂದ್ರಾಡಳಿತ, ರಾಜ್ಯಡಳಿತ ಮತ್ತು ಜಿಲ್ಲಾ ಆಡಳಿತ. 


ನಮ್ಮ ಇಲ್ಲಿಯ ಪ್ರಮುಖ ಪ ತ ವಸ್ತು ವಿಷಯವೇ ಜಿಲಾಡ 
ಪ್ರಜಾಪ್ರ ಸುತ್ತ ರಾಷ್ಟ್ರ ಗಳಲ್ಲಿ ಕನ ತ್ಯ ತ ಆಡಳಿತ ವ್ಯವಸ್ಥೆ ಯಲ್ಲಿ ಅದಕ್ಕಿ ಂತಹೆಚಾ ಗಿ ಪ್ರಜೆಗಳ 
ವ 


ಅಂದರೆ ಪ್ರಮುಖ ಖವಾಗಿ ಗ್ರಾಮೀಣ ಜನರ ಬದುಕು ಅಥವಾ ಅಭಿ 


ಅತ್ನವಶ್ನಕವೆನಿಸುತ ದೆ. 
ಕಿ ಶ್ರಿ ಹೆ 
ಭಾರತ ದೇಶದ ಸುದೀರ್ಫ್ಥ ಚರಿತ್ರೆಯ ಪುಟಗಳಲ್ಲಿ ಜಿಲ್ಲಾಡಳಿತ ಅತ್ಯುನ್ನತ 
ಇ ನ್ಡ 
ಸ್ಥಾ ನಗಳಿಸಿಕೊಂಡಿದೆ. ಇದು ಚಕಳಾಧಿಪತ್ನ್ತದ ಮಟಕ್ಕೆ ಏರಿತಲದೆ ಅಂದಿನ 


ಸಾಮಾ ಟರುಗಳಿಂದಲೂ ಹಾಗು ರಾಜಮಹಾರಾಜ, ಸಾ ುಂತರುಗಳಿಂದಲೂ 
ಪ್ರಜಾಸಮುದಾಯದಿಂದಲೂ ಅಂಗೀಕರಲ ಟ್ಟು ಮಾನ್ಯ ತೆಗಳಿಸಿದ್ದಿತು. ಪುರಾತನ ಕಾಲದ 
ಪ್ರಭುಗಳು ಇದನ್ನೆ ಆಧಾರವಾಗಿಟ್ಟು ಕೊಂಡು ರಾಜ್ಯಾ ಡಳಿತವನ್ನು ನಡೆಸಿದ ದಾ ರೆಂಬುದಕ್ಕೆ ಅನೇಕ 
ಆಧಾರಗಳಂಟು ಭಾರತೀಯರ ಆಡಳಿತ ನೀತಿ ಸಂಹಿತೆಗಳಾದ ಮನು pe: ಅ 


ನೀಡುತ್ತ ವೆ. ಇಷ್ಟು ಮಾತ್ರ ವಲ ದೆ ದುರ್ವಿನೀತ ಗಂಗರಕಾ ಅಲ 
ಭೂಕಂದಾಯ, ಆಸ್ತಿಯ ತೆಗೆ ಮುಂತಾದುವುಗಳ Re ವಿದೆ. ಹಾಗು 
ಹತ್ತು ಹಳ್ಳಿಗಳ ಒಂದು ಆಡಳಿತ)' ಬೆಳ್ಳೊಲ ಲ' ( 300 ಹಳ್ಳಿಗಳ ಒಂದು ಭಾಗ ಮೊ 


೪ 


ಟೆ 
G 
ಗೆ 
(1 
| 
4 
(ad 


ಘಟಕಗಳ ವಿವರಣೆಯನ್ನು ಜಲ್ಲಾ ಡಳಿತದ ಬಗೆಗೆ ನಾವು ಕಾಣಬಹುದಾಗಿದೆ. ಪರಾಶರ 
ಮಾಧವೀಯದಲ್ಲ ಕಂಡು ಬರುವಂತೆ ವಿಜಯನಗರ ಕಾಲದಲ್ಲಿಯೂ ಜಿಲ್ಲಾ ಆಡಳಿತದ ಬಗೆಗೆ 
ಅದರ ಜೊತೆಗೆ ತೆರಿಗೆ ಭೂಕಂದಾಯ ಮುಂತಾದುವುಗಳನು ಕುರಿತು ಉಲ್ಲೇಖವಿದೆ. ಕರ್ಣಾಟಕ 


ಜಿಲ್ಲಾ ಆಡಳಿತ 903 


ಪುರಾತನ ಸಂಸ್ಕೃತ ಕೃತಿಗಳಾದ ""ಮನಸೋಲ್ಲಾಸ, ದೇವಸೂರಿಯನೀತಿ ತಿ ವಾಕ್ಯಾಮೃತ 
ಗ್ರಂಥಗಳಲ್ಲಿ ರುದ ಗಿದೆ. ಈ ರೀತಿ ಆಡಳಿತಕ್ರಮ ನನ್ನ ಮುಂದೆ 


' ಬಂದಂತಹ ಮೊಗಲರ ಆಡಳಿತಗಾರರಾದ ಬಹುಮನಿಸ ಂಲ್ರಾನರಾಗಲಿ ಅಥವಾ ಅಧಿಕ 
ಶಾಹಿಗಳಾಗಲಿ ಬಲವಾಗಿ ಬೇರೂರಿದ್ದ ಹಿಂದೂ ಆಡಳಿತಕ್ರ ಮವನ್ನು ಬದಲಾಯಿಸಲಾಗದೆ ಇದನ್ನೆ 
ಬೇರೆ ರೀತಿಯಲ್ಲಿ ಮುಂದುವರಿಸಿರುವುದು ಕಂಡುಬರುತ್ತದೆ. 


ಬಾದಾಮಿ, ಚಾಲುಕ್ಕರ, ರಾಷ್ಟ್ರಕೂಟರ ದಾಖಲೆಗಳಲ್ಲಿ ರಾಷ್ಟ್ರ, ಮಂಡಲ ಎಂಬುವುದರೊಳಗೆ 
ಜಿಲ್ಲೆಗಳಿದ್ದವೆಂಬುದನ್ನು “ಅದರಲ್ಲಿಯೂ ಅಮೋಘವರ್ಷನ ಕಾಲದಲ್ಲಿ 16 ಮಂಡಲಗಳಿದ್ದು 
ಅವುಗಳಲ್ಲಿ ಆಡಳಿತ ನಡೆಸುವ ಸಲುವಾಗಿ ಜಲ್ಲೆ ಗಳನ್ನಾಗಿ ಮಾಡಿಕೊಂಡಿದ್ದ ನೆಂಬುದನ್ನು 
ಇತಿಹಾಸದ ಪುಟಗಳಲ್ಲಿ ಕಂಡುಬಂದಿದೆ. ಬನವಾಸಿ ಅಥವಾ ನೊಳಂಬವಾಡಿ ಪಾ, ಂತ್ಯಗಳಲ್ಲಿ 12 
ಗ ಡಾ| ಧೀಕ್ಷಿತರು ವಿವರಿಸಿದ್ದಾರೆ. ವಿಜಯನಗರ ಸ ಸಾಮ್ರಾಜ್ಯದಲ್ಲಿಯೂ 

ಕ್ರಾಧಿಪತ್ವವನ್ನು ಪ್ರಾ ಂತ್ಮೆ ಗಳನ್ನಾ ಗಿಯೂ (1 ಗಳನ್ನು ವಿಷಯಗಳ ನ್ನಾಗಿ ವಿಭಾಗಿಸಿ ಅವುಗಳನ್ನು 
4 ಅಥವಾ ನಾಡು ಜಿಲ್ಲೆ ಗಳನ್ನಾ ಗಿವಿ ಂಗಡಿಸಿ ಮತ್ತೆ ಅವುಗಳನ್ನು ಕಂಪಣ ಅಥವಾ 
ಸ್ವಳಗಳನ್ನಾಗಿ ವಿಭಾಗಿಸಿ ಆಡಳಿತ ನಡೆಸಿರು ವುದನು ಕಾಣಬಹುದಾಗಿದೆ ಮುಮ್ಮಡಿ ಕೃಷರಾಜ 


ಹೆಸ 


ಒಡೆಯರ ಕಾಲದಲ್ಲಿ ಯೂ ಜಿಲ್ಲಾ ಆಡಳಿತವಿತೆಂ ೦ಬುದಕ್ಕೆ ಅನೇಕ ಆಧಾರಗಳುಂಟು. 


ಹಾದಿ 


೪೭ ೬ 


ಜಿಲ್ಲಾ ಆಡಳಿತದ ಅಧ್ಯಯನ ಸಂಪ ದಾಲ ಹಳೆಯದಾಗಿದ್ದು 
ರಾಜಮಹಾರಾಜರುಗಳೆಂದರೆ ಮೊಗಲರ ಕಾಲದಿಲ್ಲಯೂ ಸಹ ಅದರಲ್ಲಿಯೂ ಅಕ್ಬರನ 
ಕಾಲದಲ್ಲಿ ಇದಕ್ಕೆ ಹೆಚ್ಚಿನ ಪ್ರ ಧಾನತೆ ನೀಡಿರುವುದು ಕಂಡುಬರುತ್ತದೆ. ಇದು ರಾಜ್ಯಡಳಿತದ 
ಮುಖ್ಯ ಬಿಂದುವಾಗಿ, ಜನತೆಯ ಮತ್ತು ರಾಜ್ಯದ ನಡುವೆ ಮಾಧ್ಯಮವಾಗಿ ನಡೆದುಕೊಂಡು 
ಬಂದಿದೆ. ಬಿಳಿಯರು ಭಾರತದಲ್ಲಿ ಇದನ್ನೆ ಆಡಳಿತದ ಮೂಲ 18 ಅಂದು ಮಗ ಇದನ್ನು 


ಭೌಗಳಿಕ ಅಥವಾ ಪ್ರಾದೇಶಿಕ ಹಾಗು ಜನಸಂಖ್ಯೆ ಯನ್ನು ಅನುಸರಿಸಿ ಈ ಆಡಳಿತಕ್ಕೆ ಹಚ್ಚಿನ ಆದೃತೆ 


ಬ ಶಿ 
ನೀಡಿದ್ದ ರು. ಇದನ್ನು ಕೆ ತತ್ರಾಡಳಿತ, ಪ್ರಾ ಹೇಳ ಆಡಳಿತ, ಜಿಲ್ಲಾ ಆಡಳಿತ ಎಂ ಬೆಲ್ಲಾ 
ನಾಮಗಳಿ ೦ದ ಗುರ್ತಿಸಿ ಸ್ವಾ ) ತಂತ ಶ್ಯ ಪೂರ್ವದ ಷ್ಟು ಮಾನ್ಯತೆ ಇದ್ದಿತೊ ಅದಕ್ಕಿಂತ ಹೆಚ್ಚಾಗಿ 


ಸ್ವತಂತ್ಕಾ ನಂತರವೂ ಸಹ ಇದು ಶಾಶ್ಚತ ಸ್ಟಾ ತ ನಿರಂತರವಾ ುಗಿ ಆಡಳಿತದ 
ಘಟಕವಾಗಿ ಬೆಳೆದು ಉಳಿದುಕೊಂಡು ಬಂದಿದೆ. ಈಗ ರಾಜ್ಯ ಸರ್ಕಾರದಡಿಯಲ್ಲಿ ಪ್ರಮುಖ 
ಸ್ಮಾನಗಳಿಸಿಕೊಂಡು ಪ್ರದೇಶದ ಅಥವಾ ಸ್ಥಳೀಯ ಜನರ ಉದ್ದಾರಕ್ಕಾಗಿ, ಪ್ರಜಾಪ್ರಭುತ್ವದ 


ಗಾಗಿ ಶ್ರಮಿಸ ತಿ ರುವುದನು ಕಾಣುತಿ ದೆವೆ. 
ಗೆ ಹ 


ಒಟ್ಟಾರೆ ಹಿಂದಿನಿಂದ ಇಂದಿನವರೆವಿಗೂ ಒಂದೇ ರೀತಿಯ ಸ್ಥಾನವನ್ನು ಗಳಿಸಿ ದೆ 
ಇದಿಲ್ಲದೆ ಹೊ ರಾಜ್ಕಾ ಡಳಿತ ತಸ ಮಾಗಿ ಸಾಗದು ಎಂಬುದು ಸತ್ತವು, ಸಹಜವು ಆಗಿದೆ. 
1 ಗಿ 


ತ 


204 ಸಾಧನೆ 


ಸಾಮಾಜಿಕವಾಗಿ, ಸಂವೆ ್ರೈಧಾನಿಕವಾಗಿ ಶೈಕ (ಕವಾಗಿ ಅನೇಕ ಬದಲಾವಣೆಗಳ ಜೊತೆಗೆ ಆಡಳಿತದ 


೬ ನಾಗಿ 


ಮೇಲೆ ಹೆಚ್ಚಿ ನ MES ಜ.0 ಪ್ರಭಾವ ಬಿ ಬೀರಿದೆ 


ಮನುಸೃತಿಯಲ್ಲಿಯೂ ಸಹ ಇದರ ಬಗ್ಗೆ ಈ ಕೆಳಕಂಡಂತೆ ಉಲ್ಲೇಖವಿರುವುದನ್ನು 
ನೋಡಬಹುದು 

""ಯಾವುದೇ ಒಂದು ರಾಜ್ಯ ಪ್ರಜೆಗಳ ಯೋಗ ಕ್ಷೇಮವನ್ನು ನೋಡಿಕೊಳ್ಳಬೇಕಾದರೆ, 
ಸುವ್ಯವಸ್ಥಿತ, ಸುಂದರ, ಸುದೀರ್ಫ, ಸೂಸ್ಥಿರ ಆಡಳಿತವನ್ನುನೀಡಬೇಕಾದರೆ ಹಾಗು ಸ್ಥಳೀಯ 
ಸಾಮಾಜಿಕ ವ್ಯವಸ್ಥೆ, ಸಧೃಡ ಆರ್ಥಿಕ ಸ್ಥಿತಿ, ಮೌಲ್ಯಧಾರಿತ ರಾಜಕಾರಣ, ನೀತಿಯುತ ಧಾರ್ಮಿಕ, 
ಶ್ರದ್ಧಾಯುಕ್ತ, ಶುದ್ಧ ಶಿಕ್ಷಣಮಟ್ಟ ಹಾಗು ಮತ್ತಿತರ ಕ್ಷೇತ್ರಗಳು ಅಭಿವೃದ್ಧಿ ಯಾಗಬೇಕಾದರೆ 
ಅದು ಜಿಲ್ಲಾ ಆಡಳಿತವನ್ನು ಅನುಸರಿಸಿರುತ್ತ ಜಿ 


(ಮನುಸ್ತ್ರತಿ) 
ಆಕ್ಸ್‌ ಪರ್ಡನಿಘಂಟಿಗೆ ಅನುಗುಣವಾಗಿ ಜಿಲ್ಲಾಆಡಳಿತ ಎಂದರೆ 


"“ ವಿಶೇಷ ಆಡಳಿತಾತ್ಮಕ ಉದ್ದೆ €ಶ ಉಳ “ak ಪ ದೇಶಕ್ಕೆ ನಂಭಂದಪಟ, 
ಸಾರ್ವಜನಿಕರ ವ್ಯವಹಾರಗಳನ್ನು ಮ 
ಆಗು- ಹೋಗುಗಳನ್ನು ನೋಡಿಕೊಳ್ಳು ವಂ 


(14 (4 
@ 
ud 


ಎಸ್‌. ಎಸ್‌. ಕೇರ್‌ ಅವರಿಗೆ ಅನುಗುಣವಾಗಿ 


"" ಭೌಗಳಿಕವಾಗಿ ಗುರ್ತಿಸಲ 

pe ಜನಿಕ ವ್ಯವಹಾರಗ 

ವ್ಯವಸ್ಥಿತವಾಗಿ ಸರ್ಕಾರದ ಎ Ae ು ನಡೆಸಿಕೊಂಡು ಹೋಗುವುದೇ 
ಶಿ ಕ ಮಖ 


1 
46 $ ತ 2 — —— x —— 
ನಿಶ್ಚಿತ ಪ್ರದೇಶವೊಂದನ್ನು ರಾಜ್ಯ ಸರ್ಕಾರ ಜಿಲ್ಲೆ ಎಂದು ಘೋಷಿಸಿ ಅಲ್ಲಿಯ 
ye 1. ಳಾ 
ಸರ್ಕಾರದ ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸುವುದೇ ಜಲ್ಲಾ ಡಳಿತ' 
4 ್‌್‌ 
ತಾಕತ್‌ ಬ — ec Sed ಗಾಗ. ಹ್‌ ಕ — ps ನರು 
ಇದು ಸಾರ್ವಜನಿಕ ಆಡಳಿತದ ಒಂದು ಭಾಗವಾಗಿದ್ದು ಸೀಮಿತ ಪ್ರದೇಶವೊಂದರ ಸರ್ಕಾರದ 
Re ಇಕ್‌ 
ಆಡಳಿತ ಕಾರ್ಯಾಗಳನ್ನು ಸುಗಮವಾಗಿ ನಡೆಸಿಕೊಂಡು ಹೋಗಲು ಹಾಗು ಅಲ್ಲಿಯ ಜನತೆಯ 
ಕಾಕಾ 
ಉದ್ದೀಪನಕ್ಕ ಅನುವುಮಾಡಿಕೂಡುವಂತಹ ಒಂದು ಶಾಸ್ತವೆಂದು ಪರಿಗಣಿಸಬಹುದು 
ಎ ಈ 


ಕ್‌ ್ಛೈ್ಚ 


ಸ ಟಟ Nn 


ಜಿಲ್ಲಾ ಆಡಳಿತ ೧05 


' ರಾಜ್ಯಶಾಸ್ತ್ರದ ದೃಷ್ಟಿಯಿಂದಲೂ ಸಾರ್ವಜನಿಕ ಆಡಳಿತ ದೃಷ್ಟಿಯಿಂದ ಇದರ ಅಧ್ಯಯನವು ಬಹು 
 ಮುಖ್ಯವೆನಿಸುತ್ತ ೨ ಸ್ವಾತಂತ್ರ್ಯಾನಂತರ ಅದರಲ್ಲಿಯೂ ಸಂವಿಧಾನ ಜಾರಿಗೆ ಬಂದ ಮೇಲೆ 
ಆಡಳಿತದಲ್ಲಿ ಗುಣಾತ್ಮಕ ಗ ಶ್ರಮಾಣತ್ಸಾಕವಾದಂತಹ, ಅದರಲ್ಲಿಯೂ ಪ್ರಜಾಪ್ರಭುತ್ವ 
. ರಾಷ್ಟ್ರಗಳಲ್ಲಿ ಇದರ ಅವಶ್ಯಕತೆ ಹೇಳ | ತೀರದು. ಆಡಳಿತಕ್ಷೇ ತ್ರ ಸವಿಸ್ತಾರಾಗೊಂಡು ರಾಜ್ಯ ಮತ್ತು 
ಜನಗಳ ನಡುವಿನ, ಚಿಕ್ಕ er ರ ದೊಡ್ಡ ಸರ್ಕಾರವಾಗಿ ಪರಕೀಯರ ಆಡಳಿತ ಹೋಗಿ ಸ್ವಕೀಯ 


ಆಡಳಿತ ಉಂಟಾಗಿ, ಬಾರ ಶಾಹಿಯ ಬದಲು ಪ ್ರಜಾಸತ್ತಾತ್ಮಕ ಹಾಗು Ene 


© 


ಸಂವಿಧಾನಾತ್ಮ ಕ, ಜವಾಬ್ದಾರಿಯುತ, ೨೦೬. ವಿಕೇಂ ದ್ರಿಕರಣದಂತಹ 
ಅಭಿವೃದ್ಧಿ ಯೋಜನೆಗಳನ್ನು ಒಳಗೊಂಡಿರುವ ಜನತೆಯ ಕಲ್ಯಾಣಕ್ಕಾಗಿ ಬೆಳೆದು ಉಳಿದುಕೊಂಡು 
ಬಂದಿರುವಂತದ್ದು. 


ಜಿಲ್ಲಾ x: ಷ್ಟ ಮುಖ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಒಂದ 
ಸಾಧನವಾಗಿದೆ. ಸಾರ್ವಜನಿಕ ಕುಂದುಕೊರತೆಗಳನ್ನು « ಆಡಳಿತಸಾಮರಸ್ಕ, ದಕ್ಷ, ಪ್ರಾಮಾ ಣಿಕ 


ವ್ಯವಸ್ಥೆಯ ಮೂಲ ಇ ಎಲ್ಲಾ ಕಾರ್ಯಾ ಬಾರಗಳನ್ನು ಆಡಳಿತ ಚ ಕಟುವಟಿಕೆಗಳನ್ನು 
ಅಷ್ಟೆಯಲ್ಲದೆ, ಹೊಸ ಸಂವಿಧಾನದ ಕುರುಹ ಗಿ ಮೂಲಭೂತ ಹಾಗು 
" ಪರಿಣಾಮಕಾರಿಯಾದಂತಹ ಸಾಮಾಜಿಕ ಆರ್ಥಿಕ, ಶೆ ಕ್ಟ ಣಿಕ ಕ್ಸ ತ್ರದ ಬದಲಾವಣೆಗೆ ಇದು 
. ಅವಕಾಶ ಮಾಡಿಕೊಟ್ಟಿದೆ. ಇದು ಜಿಲ್ಲಾಮಟ್ಟ ದಲ್ಲಿಯ ಕ ಪ್ರಜೆಗಳ ಹಿತ ಮತ್ತು ಇಚ್ಛೆಗಳನ್ನು 
ಗಮನಿಸಿ ಸಾಮರಸ್ಯದಿಂದ ಸಹಬಾ ಯೆ, ಅಭಿವೃದ್ದಿ ಕಾರ್ಯಾಗಳನ್ನು 


ಅನುಷ್ಠಾನಗೊಳಿಸಬೇಕಾದರೆ ಈ ಆಡಳಿತ ಅತಿ ಮುಖ್ಯ ಗಾಂಧೀಜಿ ಅವರ ಪಂಚಾಯಿತಿ ರಾಜ್ಯ 
ಹಾಗು ಅವರ ಕಂಡ ಹಳ್ಳಿಗಳ ಭಾರತದ ಕನಸು ನನಸಾಗಬೇಕಾದರೆ ಈ ಆಡಳಿತ 
ಅತಿಮುಖ್ಯವೆನಿಸುತ್ತದೆ 


ಜಿಲ್ಲಾ ಆಡಳಿತದ ವ್ಯಾಪ್ತಿ ಸಾಮಾನ್ಯವಾಗಿ ಐದು ಅಂಶಗಳನ್ನು ಒಶಗೊಂಡಿದೆ ಅದರಲ್ಲಿ 
ಡಾ॥ ಕೆ. ಎಸ್‌.ವಿ. ಶಾಸ್ತ್ರಿಯವರ ಪುಸ್ತಕದ ಪ್ರಕಾರ ಇವುಗಳಂದರೆ :- 


1. ಸಾಮಾನ್ಯ ಆಡಳಿದತ ಯಂತ್ರವನ್ನು ಬಲಪಡಿಸುವುದು ಹಾಗೂ ಆಡಳಿತದ ಮಟ್ಟವನ್ನು 
ಸುಧಾರಣೆ ಮಾಡುವುದು. 


ಛ ಆ ಆವಿ 
ಕ 0೫೩: ಒಂದುಗೂಡಿಸಿ ಕಾಯಿದೆ ಅನ್ನಯ ಕ್ರಮಬದ್ದವಾಗಿ ಸಂಘಟನಿಯನ್ನು 
ಇನ್ನ ಯ 4 ಲ 


ಸವಿಸ್ತಾ ರಗೊಳಿಸುವುದು. 


ಸಿ ಹ ಗ. ಬಗೆ ಬಾಣಾಗೊ ಇ. 


3. ಜಿಲ್ಲೆಯಲ್ಲಿ ಬರುವ ಅಭಿವೃದ್ಧಿ ಕಾರ್ಯಗಳ ಸಂಬಂಧವನ್ನು ಹಾಗು ಸ್ಥಳೀಯ ಸ್ವಯಂ 


ಕ್ಯ 
0 


906 | ಸಾಧನೆ 


ಆಡಳಿತಾತ್ಮ ಕಕತ ರೈತ ಸ್ಥಳೀಯ J 
ಜೊತೆಯಲ್ಲಿ ರಾಜ್ಯ ಸರ್ಕಾರದ ಸಂ 


ಸಯ 
ಘಟನೆಗಳ 
ಆಡಳಿತ ವೃವಸ್ಥೆ ಯನು ೫ ಲಪಡಿಸಲು 
೨ ಇ ನ್ಮ 


ು 
ಜಲ್ಲಾ ಆಡಳಿತ ಸಹಾಯ ಮಾಡುತ್ತದೆ. 


ಅಗಾ 
(M4 
ಇ 


೦ ಆಡಳಿತ ಸಂಸ್ಥೆಗಳ ಅಭಿವೃದ್ದಿ ಕಾರ್ಯಾಗಳ 


4. ಪ್ರಾದೇಶಿಕ ಅಭಿ ನಿವೃ ದಿ ಕಾರ್ಯಗಳ ಉತ್ಸುವಾರಿ ಮತ್ತು ನಿಯಂತ್ರಣ ಹಾಗೂ 
ಸಹಕಾರವನ್ನು ಹ. ನೀಡುತ್ತ ದೆ. 
5, ಜಿಲ್ಲೆ ಯಲ್ಲಿ ನಡೆಯಬಹುದಾದ ಸರ್ಕಾರದ ಎಲ್ಲಾ ಉಪಯುಕ್ತ ಕಾರ್ಯಗಳ ನಿರ್ವಹಣೆ 


ಮತ್ತು ಅವುಗಳು ಸುಗಮವಾಗಿ ಸಾಗುವಂತೆ ಅವಕಾಶ ಮಾಡಿಕೊಡುವುದು. 


ಹೀಗೆ ಜಿಲ್ಲಾ ಆಡಳಿತ ಎಂದರೆ ಕಾನೂನು, ಕ ಕ್ರಮಾನ್ವಯ ಜನತೆಯ ಯೋಗಕ್ಷೇಮ, ಜೀವನ 
ಮಟ್ಟ ಸುಧಾರಣೆ, ಸಾಮಾಜಿಕ ರಕ್ಷ ಣೆ, ಆರ್ಥಿಕ ನ್ಯಾಯ ದೊರಕಿಸಿಕೊ ಡುವುದು ಸ ಸ ರ್ಕಾರಕ್ಕೆ 
ಬರಬಹುದಾದ ಎಲ್ಲಾ ರೀತಿಯ ಕಂದಾಯ ಸಂಗ್ರಹಣೆ ಅಂದರೆ ನೆಲ, ಜಲ, ಕೃಷಿ ನೀರಾವರಿ 
ಯಂತಹ ತೆರಿಗೆ ಸಂಗ್ರಹಣೆ ಮುಂತಾದುವುಗಳನ್ನು ಉಚಿತ ರೀತಿಯಲ್ಲಿ ವಸೂಲಿಮಾಡಿ ಜನತೆಯ 
ಕಷ್ಟಸು ಸುಖಗಳನ್ನು ಅರಿತು ಸುಗಮವಾಗಿ ಅವರು ಜೀವನ ಮಾಡಲುವ್ಯವಸ್ಥೆ ಮಾಡಿ ಕೊಡುವುದು, ' 
ಸರ್ಕಾರದಿಂದ ದೊರಕಬಹುದಾದ ಎಲ್ಲಾ ಸ್‌ 'ಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ಜನತೆಗೆ 
ಮುಟ್ಟಿಸುವುದು ಅದರಲ್ಲಿಯೂ ನೈಸರ್ಗಿಕ ವಿಕೋಪ ಉಂಟಾದಾಗ ಅಂದರೆ, ಆಕಸ್ಥಿಕ 


ಆ 


ಅಮಾನವೀಯ ಅಕೃತ್ಯಗಳು ತಲೆದೋರಿದಾಗ ಆ ಅಂದರೆ ಚಂಡಮಾರುತ, ಭೂಕಂಪ, ನೆರೆಹಾವಳಿ 
ಪ್ರವಾಹ, 2 ಬರಗಾಲ, ಬೆಂಕಿಯ ಆ ಅನಾಹುತ, ಯುದ್ಧ, ಕೋಮವಾರು ಗಲಭೆ ಇನ್ನು ಮುಂತಾದ 
ನ 


2 


ಲ 

ಗಂಡಾಂತರ ಪರಿಸ್ಥಿತಿಯಲ್ಲಿ ಅಲ್ಲಿಯ ಜ ತೆಯನು ಪ್ರತ್ಯಕ್ಷವಾ ುಗಿ ಪರೋಕ ವಾಗಿ, ಕಾಪಾಡುವ 
ಇ. ಲಿ 

ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಈ ಜಲ್ಲಾ ಆಡಳಿತಕ್ಕೆ ಸೇರಿರುತದೆ 


ಜಿಲ್ಲಾಡಳಿತ ಪ್ರಮುಖವಾಗಿ ಕಾರ್ಯಗಳನ್ನು ಒಳಗೊಂಡಿದೆ, ಅವುಗಳೆಂದರೆ : 


1. ಸಾರ್ವಜನಿಕ ನೆಮ್ಮದಿ ಮತ್ತು ಶಾಂತಿ ಪರಿಪಾಲನೆ. 


to 


ಕಂದಾಯ ಇಲಾಖೆಗೆ ಸಂಬಂಧ ಪಟವು 


© ww 
4 ವ್ಯವಸ್ಥಿತ ಕಾರ್ಯಾಂಗೀಯ ಕಾರ್ಯಗಳು 


ಆ ಫಲ ಅಭ ಗ ಗ್‌ . ೪ ್‌್‌ ಲ ಟ್ಯ್ಯ ಚ್ಚ್‌ ಚ 


ಜಿಲ್ಲಾ ಆಡಳಿತ 907 


9. ರಾಜ್ಯಕ್ಕೆ ಸಂಬಂಧಪಟ್ಟ ಕಾರ್ಯಾಂಗೀಯ ಕಾರ್ಯಾಲಯ. 
ಸಾರ್ವಜನಿಕ ನೆಮ್ಮದಿ ಮತ್ತು ಶಾಂತಿ ಪರಿಪಾಲನೆ. 
|. ಕಾನೂನು ಮತ್ತು ಶಿಸ್ತು ಪರಿಪಾಲನೆ 
2. ಅಪರಾಧಗಳನ್ನು ತಡೆಗಟ್ಟುವುದು 
3. ದಂಡದ ಮೂಲಕ ನ್ಯಾಯ ದೊರಕಿಸಿಕೊಡುವುದು 
4. ಜಿಲ್ಲೆಯ ಆರಕ್ಷಕರ ಉಸ್ತುವಾರಿ ಮತ್ತು ನಿಯಂತ್ರಣ. 

| ~ ತಾವ ಧಿ 
5. ತನಿಖೆ ನಡೆಸುವುದು ದಂಡ ವಿಧಿಸುವುದು, ಶಿಕ್ಷೆ ನೀಡುವುದು 
6. ಸೆರೆಮನೆ ಉತ್ತುವಾರಿ 
2. ಕಂದಾಯ ಇಲಾಖೆಗೆ ಸಂಬಂಧ ಪಟ್ಟವು. 
1. ರಾಜ್ಯದ ಬೊಕ್ಕಸಕ್ಕೆ ಹಣ ಬರಿಸುವಂತದು 

ಎ * 

2. ರಾಜ್ಯದ ಆದಾಯ ವೆಚ್ಚವನ್ನು ಜಿಲ್ಲಾ ಮಟ್ಟದಲ್ಲಿ ನೋಡಿಕೊಳ್ಳುವುದು 
3. ಭೂಕಂದಾಯ, ಜಲಗಂದಾಯ, ತಲೆ ಗಂದಾಯ, ಮನೆಗಂದಾಯ, ಭೂಮನೆ ಅದಾಯ, 


': ನಿವೇಶನ ಕಂದಾಯ, ಪತ್ರಾಗಾರ, ಕೃಷಿ ತರಿ ಬರಭೂಮಿ, ಅರಣ್ಯ, ನೀರಾವರಿ ವ್ಯವಸಾಯ, 


ಲ 
ಸಾರ್ವಜನಿಕಸಾಲ, ಭೂಸುಧಾರಣಾ ಕಾಯಿದೆ, ಭೂಮಿವಶ, ಭೂನ್ಶಾ ಯಾಡಳಿತ, ಸ್ಟಾಂಪು, ಮತ್ತು ಕೆ 


ನೋಂದಾಣಿ ಮುಂತಾದುವುಗಳು. 
3. ಅಭಿವೃ ದ್ರಿ ಕಾರ್ಯಗಳು 


|. ಕೃಷಿ ಉತ್ಪನ್ನ, ನೀರಾವರಿ ಅಭಿವೃದ್ದಿ, ಒಣ ಭೂಮಿ, ಅಭಿವೃದ್ಧಿ, ಸಹಕಾರ, 
ಪಶುಸಂಗೋಪನೆ, ಮೀನುಗಾರಿಕೆ 
2. ಪಂಚಾಯಿತಿ ರಾಜ್ಯ ವ್ಯವಸ್ಥೆ 


4. ಜಿಲ್ಲಾ ಆಡಳಿತ ಅಭಿವೃದ್ಧಿ ಕಾರ್ಯಗಳು 


ಲ್ಕಾಣ ಕಾರ್ಯ ಚಟುವಟಿಕೆಗಳು ಸಾರ್ವಜನಿಕ ಆರೋಗ್ಯ ಶಿಕ್ಷಣ, ಬ್ರಾ” ತ್ತಿ 
ಹಿಂದುಳಿದ ವರ್ಗದವರ ವಾಳಿಗೆ ಸಂಪರ್ಕ ಮುಂತಾದುವು ಇದರ 'ವ್ಯಾಃ ಶಿ ಗೆ ಬರುತ್ತವ 
ತ ಕಾರ್ಯಾಂಗೀಯ ಕಾರ್ಯಗಳು 


208 ಸಾಧನೆ 


ಜಿಲ್ಲಾ ಮಟ್ಟದಲ್ಲಿ ಸಂಸತ್ತಿನ ಚುನಾವಣೆಗಳು ರಾಜ್ಯವಿಧಾನ ಸಭೆ, ಸ್ಥಳೀಯ ಸಂಸ್ಥೆಗಳ 
ಚುನಾವಣೆ ಅಭ್ಯರ್ಥಿಯ ಆ ಆಯ್ಕೆ ಯಿಂದ ಆರಂಭವಾಗಿ ಫಲಿತಾಂಶ ಪ್ರಕಟವಾಗುವವರೆಗೆ. 

7. ಸ್ಥಳೀಯ ಆಡಳಿತವನ್ನು ನೋಡಿಕೊಳು ವುದು 

ಗ್ರಾಮೀಣ ಮತ್ತು ಪುರಸಭೆಗಳು ನಿ ನಿಯಂತ್ರಣ, ಉಸ್ತುವಾರಿ 

8. ತುರ್ತು ಪರಿಸ್ಥಿತಿಯವು 

ಜಿಲ್ಲೆಯಲ್ಲಿ ಉಂಟಾಗುವ ಪ್ರ ಕೃತಿವ ವಿಕೋಪ ಬರಗಾಲ, ಚಂಡಮಾರುತ, ಪ್ರವಾಹ, ಅತಿವೃಷ್ಟಿ, 


9. ರಾಜ್ಯ ಸಂಬಂಧ ಪಟ್ಟ ಕಾರ್ಯಾಂಗೀಯ ಕಾರ್ಯಗಳು. 

ಕಾನೂನನ್ನು ಜಾರಿಗೊಳಿಸುವುದು ಸಹಕಾರ ನೀಡುವುದು ಜನತೆಯ ಕಲ್ಯಾಣ ಅಂದರೆ ಶಾಂತಿ 
ನೆಮ್ಮದಿಗೆ ಭಂಗಬರದಂ ತೆ ನೋಡಿಕೊಳ್ಳುವುದು. 

ಜಿಲ್ಲಾ ಮಟ್ಟದಲ್ಲಿ ಅನೇಕ ಇಲಾಖೆಗಳಿದ್ದು ಅವುಗಳೆಲ್ಲವೂ ಇದರ ವ್ಯಾಪ್ತಿಯಲ್ಲಿ 
ಬರುವಂತವು. 


ಬ 

ಲ 
ಸಹಕಾರ 
ಪಶುಸಂಗೋಪನೆ 
ಕೈಗಾರಿಕೆ 
ಯೋಜನೆ 


ಸಂಚಿಕೆಯ ಲೇಖಕರು 


ಕು. ತಮಿಳ್‌ ಸೆಲ್ವಿ ದ್ವಿತೀಯ ಎಂ.ಎ. ವಿದ್ಯಾರ್ಥಿನಿ 
ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ಎಶ್ವವಿದ್ಯಾಲಯ 
ಜ್ಞಾನಭಾರತಿ, ಬೆಂಗಳೂರು 560056 


ಡಾ. ಹಂಪ. ನಾಗರಾಜಯ್ಯ ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಲಯ 
 ಜ್ಲೌನಭಾರತಿ, ಬೆಂಗಳೂರು 560 056 


ಶ್ರೀ. ಎಂ. ಜಿ. ಮಂಜುನಾಥ ಸಂಶೋಧಾನಾ ವಿಧಾ ಧ್ಯಾರ್ಥಿ 
ಕನ್ನ ಡ ಅಧ್ಯಯನ ಕೇಂದ್ರ 
ಬೆಂಗಳ ಳೂರು ವಿಶ್ವವಿದ್ಯಾಲಯ 
ಜ್ಞಾನಭಾರತಿ, ಚೂರು 560056 


ಡಾ.ಎಸ್‌.ಪಿ. ಪದ್ಧ ಪ್ರಸಾದ್‌ ಪಾ,ಂಶುಪಾಲರು 
ಟಿ. ಎ.ವಿ. ಶಿಕ್ಷಣ ಕಾಲೇಜು 
ಮಧುಗಿರಿ 


ತುಮಕೂರು ಜಲ್ಲೆ 


ಶ್ರಿ.ಟಿ. ಯಲ್ಲ ಪ್ಪ ಎಂ.ಫಿಲ್‌. ಎದ್ಕಾ ರ್ಥಿ 
ಕನ್ನ ಡ ಅಧ್ಯ ಯನ ಕೇಂದ್ರ 
ತೆಂಗಳೂರು ವಿಶ್ವವಿದ್ಯಾಲಯ 
ಜ್ಞಾನಭಾರತಿ ಬೆಂಗಳೂರು 560 056 


ಶ್ರೀ.ಟಿ.ಡಿ. ರಾಜಣ್ಣ ದ್ವಿತೀಯ ಎಂ 


ಜ್ಞಾನಭಾರತಿ. ಬೆಂಗಳೂರು 560 056 


910 


ಶ್ರೀ ಕೆಂಗೇರಿ ಚಕ್ರಪಾಣಿ 


ಡಾ. ಕಮಲಾ ಹಂಪನಾ 


ಶ್ರೀ. ಹೊ. ನ. ನೀಲಕಂಠೇಗೌಡ 


ಕು. ಶಶಿಕಲಾ ಆರ್‌. 


ಎಂ. ಬೈರೇಗೌಡ 


ಸಾಧನೆ 


ನಂ. 23. ಕೋಟೆ ಕೆಂಗೇರಿ 
ಬೆಂಗಳೂರು 560 060 


ನಂ. 1079, ಸ್ವನಿಮಾ 

18 ನೇಎ. ಮುಖ್ಯ ರಸ್ತೆ 
66ನೇ ಕ್ರಾಸು ರಾಜಾಜಿನಗರ 
5ನೇಬ್ದಾಕು 

ಬೆಂಗಳೂರು 560010 


ಜಿ.ಬಿ.ಜೆ. 510, 12 ನೇ ಕ್ರಾಸ್‌ 
ಜವಾಹರ್‌ನಗರ, 3ನೇ ಸೆಕ್ಟಾರ್‌ 
ಬೆಂಗಳೂರು 560037 


ಕನ್ನಡ ಉಪನ್ಯಾಸಕರು 

ಸರ್‌.ಎಂ. ಎಶ್ವೇಶ್ವರಯ್ಯ ಕಾಲೇಜು 
ಕೋನೇನ ಅಗ್ರಹಾರ 
ಎಚ್‌. ಎ. ಎಲ್‌. 


ಬೆಂಗಳೂರು 560017 


ಪ್ರಥಮ ಎಂ.ಎ. ಎದ್ಕ್ಯಾರ್ಥಿನಿ 
ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಯಲಯ 
ಜ್ಞಾನ ಭಾರತಿ 

ಬೆಂಗಳೂರು 560056 


ನಂ. 119, 3ನೇ ತಿರುವು 
8ನೇ ಮುಖ್ಯ ರಸ್ತೆ 

ಆರ್‌. ಪಿ.ಸಿ. ಬಡಾವಣೆ 
ವಿಜಯನಗರ 2ನೇ ಹಂತ 
ಬೆಂಗಳೂರು 40 


ಡಾ. ಬಸವಲಿಂಗಸೊಪ್ರಿಮಠ 


| ತಲಘಟ್ಟ ಪುರ ನಟರಾಜ 


ಡಾ. ಟಿ. ಬಿ. ಬಸವರಾಜು 


ಫ್ರೊ ॥ ಶಿವರಾಮಯ್ಯ 


ಶ್ರೀಮತಿ ಶಾಂತ ಲಕಿ 


ಈ ಸಂಚಿಕೆಯ ಲೇಖಕರು 211 


ಮುಖ್ಯಸ್ಥರು ಕನ್ನಡ ಎಭಾಗ 
ಎಲ್‌.ವಿ.ಡಿ. ಕಾಲೇಜು 
ರಾಯಚೂರು 584101 


ದ್ವಿತೀಯ ಎಂ.ಎ. ವಿದ್ಯಾರ್ಥಿ 

ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಲಯ 
ಜ್ಞಾನಭಾರತಿ, ಬೆಂಗಳೂರು 560056 


ಅಧ್ಯಾಪಕರು 
ತತ್ತ್ವಶಾಸ್ತ್ರ ವಿಭಾಗ 
ಜ್ಞಾನಭಾರತಿ, ಬೆಂಗಳೂರು 560056 


ಅಮ್ಮಾಜಿ, ನಂ. 121 
13ನೆಯ ಮುಖ್ಯರಸ್ತೆ, 
ಬಿನ್ನಿಲೇಔಟ್‌ ಎಜಯನಗರ 
ಬೆಂಗಳೂರು 560040 


ಉಪನ್ಯಾಸಕರು 
ಕನ್ನಡ ವಿಭಾಗ 


ಮಹಾರಾಣಿ ಕಲಾಕಾಲೇಜು 


ಬೆಂಗಳೂರು 


ಪ್ರಾಧ್ಯಾಪಕರು 

ಕನ್ನಡ ಅಧ್ಯಯನ ಸಂಸ್ಥೆ 
ಗುಲಬರ್ಗಾ ವಿಶ್ವವಿದ್ಯಾಲಯ 
ಗುಲಬರ್ಗಾ 585 106. 


ನಂ. 44, 2ನೇ ಮಹಡಿ 
ರಾಜೇಶ ಸ್ಟಿಚ್‌ವೇರ್‌ ಮೇಲ್ಬಾಗ - 
ಜೆ.ಸಿ. ನಗರ ಕುರುಬರ ಹಳ್ಳಿ 


ಬೆಂಗಳೂರು 560 086 


೪19 


ಸಾಧನೆ 


ಪಿ.ವಿಜಯಕುಮಾರ ಮಹಾನುಭಾವಗಳು 


ಶ್ರೀ ಆರ್‌. ಜಗದೀಶ್‌ 


ಡಾ ॥ವಲ್ಲಂ ಮಾಡ 


ನಂ. 608, ಸಿದ್ಧ 3ನೇ ವಿಭಾಗ 
3ನೇ ಹಂತ, 7ನೇ ಮುಖ್ಯ ರಸ್ತೆ 
ಬಸವೇಶ್ವರನಗರ 
ಬೆಂಗಳೂರು 560 079 


2ನೇ ಹಂತ, ಗಾಯತ್ರಿನಗರ 
ಬೆಂಗಳೂರು 560 021 


ಕನ್ನ ಡ ಉಪನ್ಯಾಸಕರು 
ಸರ್ವೋದಯ ಪ್ರಥಮ 

ದರ್ಜೆ ಕಾಲೇಜು 

ಶ್ರೀ ರಾಮಪುರಂ. ಬೆಂಗಳೂರು $ 


ಪ್ರಥಮ ಎಂ.ಎ 

ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು, ವಿ.ವಿ. ಜ್ಞಾನಭ 
ಬೆಂಗಳೂರು 560 056. 


ಪ್ರಾಧ್ಯಾಪಕರು 

ಕನ್ನಡ ಅಧ್ಯಯನ ಪೀಠ 
ಕರ್ನಾಟಕ ವಿಶ್ವವಿದ್ಯಾಲಯ 
ಧಾರವಾಡ 580 003 


ವಿವೇಕಾನಂದ ವದವಿ ಕಾಲೇಜು 
ರಾಜಾಜನಗರ, 2ನೆಯ ಹಂತ 
ಬೆಂಗಳೂರು-660 055 


